








| 4 ಮೂಲತಾನದ ನಾಗಬ್ರಕ್ಕ 
ಮತ್ತು ಪರಿವಾರ ದೈವಗಳ 
ಪಾಡನ 444 
ಗ 
ಸ೦ಪಾದಹರು 
ಈ ಡಾ. ಇ೦ಐರಾ ಹೆದ್ದಡೆ 


ಮ್‌ 


| 


x he A: a ಹೂ ಇ ಡ್‌ ತೆ hd Ad ಈ “A 5 
ವಾಮ “ತ್ರಗ ರ ಆಡಳತ ಕ ಮಾಗಡಿ ಗಕಾರ ಕಾರಾ ಮಾಲಾ ನ್‌ ವಾ್‌ ಥ್‌ ನ್‌ ಪ 
ಹ ls 


ಪ ಳು ಚಾಚ 2 ೫. ಬಾಪಾ ಸ ಇ ಅಯ ea 





ಅ 
[3 
ಕೆ 





೧/0:1223. 113) 
Bul 32/33. 


RVP CHECKED 
DEC 2017 


ಮೂಲತಾನದ ನಾಗಬ್ರಹ್ಮ 
ಮತ್ತು 
ಪರಿವಾರ ದೈವಗಳ ಪಾಡ್ದನ 


ಸಂಪಾದಕರು 
ಡಾ. ಇಂದಿರಾ ಹೆಗ್ಗಡೆ 





ವಿಸ್ತರಣೆ ಹಾಗೂ ಸಲಹಾ ಕೇಂದ್ರ 
ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 


ಗೊಟಗೋಡಿ - ೫೮೧ ೧೯೭ 
ಶಿಗ್ಗಾವಿ ತಾಲೂಕು, ಹಾವೇರಿ ಜಿಲ್ಲೆ 


MULATHANADA NAGABRAHMA MATTU 
PARIVARA DAIVAGALA PAADDANA 
Edited by 

Dr. Indira Heggade 

No. 6, Krishna Residence 

4% Cross Road, Amarajyothi Nagar 
Vijayanagar 

Bangalore 560 040 

Published by 

Prof. S.C. Ramesh 

Director 

Centre for Extension and Consultancy 
Karantaka Janapada University 
Gotagodi - 581 197 ಸ 
58188811 Taluk, Haveri Dist., Karnataka 
Phone: 0836 - 2255180 

Pages: 21 +244 Price: 150/- 
WWW.janapadauni.in 

First Impression: 2014 

ISBN 978-93-83149-19-3 

© ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 

ಬೆಲೆ:₹ ೧೫೦/- 


ಪುಟವಿನ್ಯಾಸ 

ಸವಿತ ಗ್ರಾಫಿಕ್ಸ್‌ ಕಮಲಾಪುರ 

Cell No.: 94802 57392 

ಪುಸ್ತಕ ದೊರೆಯುವ ಸ್ಥಳ 
ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 
ಗೊಟಗೋಡಿ ೫೮೧ ೧೯೭ 

ಶಿಗ್ಗಾವಿ ತಾಲೂಕು ಹಾವೇರಿ ಜಿಲ್ಲೆ 
ಮುದ್ರಣ 

ರಾಜಾ ಪ್ರಿಂಟರ್ಸ್‌, ಬೆಂಗಳೂರು 


ದೇಶ ಸುತ್ತು ಕೋಶ ಓದು 


ಕನ್ನಡ ನಾಡು ಅಮೂಲ್ಯ ಹಾಗೂ ಸಮೃದ್ಧ ಜಾನಪದ ಸಂಪತ್ತಿನ ಆಗರವಾಗಿದೆ. 
ಅಪಾರವಾದ ಜ್ಞಾನದ ಅನನ್ಯತೆಯನ್ನು ಶೋಧಿಸುವ, ಸಂರಕ್ಷಿಸುವ ಹಾಗೂ 
ಸಂವರ್ಧಿಸುವ ಕಾರ್ಯಗಳು ಯಾವ ಕಾಲಕ್ಕೂ ಆಗಬೇಕಾದ ಕಾರ್ಯವೇ ಆಗಿದೆ. 
ಈ ಮಹತ್ವದ ಉದ್ದೇಶಗಳ ಈಡೇರಿಕೆಗಾಗಿ ಜಾನಪದ ವಿಶ್ವವಿದ್ಯಾಲಯದ ಸ್ಥಾಪನೆಯ 
ಅಗತ್ಯವಿತ್ತು. ನೆಲದ ಸ ಸಂಸ್ಕೃತಿಯನ್ನು ಉಸಿರಾಗಿಸಿಕೊಂಡು ಬದುಕುತ್ತಿರುವ ನಾಡಿನ 
ಸಮಸ್ತರ ಒಲವು ಮತ್ತು ನಿರೀಕ್ಷೆಗಳು ನಿಜವಾಗಬೇಕೆಂಬ ಮಹದಾಸೆ ಯೊಂದಿಗೆ 
ಜಗತ್ತಿನ ಪ್ರಪ್ರಥಮ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಇದು 
ಕನ್ನಡದಮಟ್ಟಿಗೆ ಅಷ್ಟೇ ಅಲ್ಲ ದೇಶೀ ಸಂಸ್ಕೃತಿಯ ಮೂಲವನ್ನು ಶೋಧಿಸುವ ಮತ್ತು 
ಅದರ ಹರವು ವಿಸ್ತಾರಗೊಳ್ಳುವಂತೆ ಮಾಡಬೇಕಾದ ಮಹತ್ವದ ಜವಾಬ್ದಾರಿಯನ್ನು 
ಹೊತ್ತಿರುವುದರಿಂದ ವಿಶ್ವವಿದ್ಯಾಲಯದ ಸ್ಥಾಪನೆ ಚಾರಿತ್ರಿಕವಾಗಿ ಮಹತ್ವದ್ದೆನಿಸಿದೆ. 

ಸಮಾಜದ ಎಲ್ಲ ಸಮುದಾಯಗಳ ಜ್ಞಾನ ಸಂಗ್ರಹಣೆ, ಸಂಪಾದನೆ, ಕಲಿಕೆ, 
ಪ್ರದರ್ಶನ ಕಾರ್ಯಗಳು ಇನ್ನೂ ತೀವ್ರಗತಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ 
ಹಾಗೂ ಪ್ರಮಾಣಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ನಡೆಸುವ ಉದ್ದೇಶವೇ 
ವಿಶ್ವವಿದ್ಯಾಲಯದ ಮೂಲ ಧ್ಯೇಯವಾಗಿದೆ. ಬಹುಭಾಷಿಕ ಹಾಗೂ ಬಹುಸಂಸ್ಕೃತಿಗಳು 
ಇರುವ ನಾಡಿನಲ್ಲಿ ಇನ್ನೂ ಅನಾವರಣಗೊಳ್ಳಬೇಕಾದ ಜ್ಞಾನಸಂಪತ್ತು ಅಗಾಧ 
ಪ್ರಮಾಣದಲ್ಲಿದೆ. ಈವರೆಗೆ ಆದ ಜಾನಪದ ಕ್ಷೇತ್ರ ಸಂಬಂಧೀ ಕಾರ್ಯಗಳ ಬಗೆಗೆ 
ನಾವು ಅಷ್ಟೇನೂ ಬೀಗುವಂತಿಲ್ಲ. ಇನ್ನೂ ಆಗಬೇಕಾದ ಕೆಲಸ ಕಾರ್ಯಗಳು ಬೇಕಾದಷ್ಟು 
ಇವೆ ಎಂಬ ವಿನಯದಿಂದಲೇ ಜಾನಪದ ವಿಶ್ವವಿದ್ಯಾಲಯ ಕಾರ್ಯವಪ್ರವೃತ್ತವಾಗಿದೆ. 
ಜನಪದರ ಲೋಕದೃಷ್ಟಿ. ಅವರ ವಿವೇಕ ಹಾಗೂ ಜಾಗತೀಕರಣದಿಂದಾಗಿ ತೀವ್ರಗತಿಯಲ್ಲಿ 
ಬದಲಾಗುತ್ತಿರುವ ಪ್ರಪಂಚಕ್ಕೆ ಪರ್ಯಾಯ ದೇಶೀ ಜ್ಞಾನ ಆಕರವಾಗಿ ಅದರ ಪ್ರಸ್ತುತತೆಗೆ 
ವಿಶ್ವವಿದ್ಯಾಲಯ ವಿಶೇಷವಾಗಿ ಗಮನಹರಿಸಿದೆ. ಶಿಷ್ಟ ಭಾಷೆಯ ಯಾಜಮಾನ್ಯಕ್ಕೆ 
ಭಿನ್ನವಾಗಿ ಮೌಖಿಕತೆಯಲ್ಲಿನ ಸ ಸಾಂಸ್ಕೃತಿಕ ಅಭಿವ್ಯಕ್ತಿ ಹಾಗೂ ಮೌಖಿಕ ಸಂಕಥನಕ್ಕೆ 
ಹೆಚ್ಚು ಒತ್ತು ಕೊಡುವ ಜರೂರತ್ತು ನಮ್ಮ ಮುಂದಿದೆ. 

ಜಾನಪದ ಎಂದರೆ ಅಧುನಿಕ ಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ವಿರುದ್ಧವಾದುದು 
ಎಂಬ ತಿಳಿವಳಿಕೆ ಬಲವಾಗಿ ಬೇರೂರಿದೆ. ಅಷ್ಟೇ ಅಲ್ಲ ಹಳೆಯದನ್ನು ಸಂಗಹಿಸುವುದು, 
ಮುಂದಿನ ವರ್ಗಕ್ಕೆ ಕೂಡಿಟ್ಟು ಕೊಡುವುದು ಎಂಬ ಸ್ಥಾಪಿತ ತಿಳಿವಳಿಕೆಯ 


3 


ಚೌಕಟ್ಟಿನಾಚೆಗೂ, ಜಾನಪದವನ್ನು ವಿಶಾಲ ಮನೋಭೂಮಿಕೆಯಲ್ಲಿ ಅರ್ಥೈಸಿ 
ಕೊಳ್ಳಬೇಕಾದುದು ಇಂದಿನ ಅಗತ್ಯವಾಗಿದೆ. ಜಾನಪದವು ಭೂಮಿ ತೂಕದ್ದು, 
ಆಕಾಶದಷ್ಟು ವಿಸ್ತಾರವಾದುದು, ನೀರಿನಷ್ಟು ಚಲನಶೀಲವಾದುದು, ಗಾಳಿಯಂತೆ 
ನಮ್ಮ ಉಸಿರು ಎಂಬುದು ನಮ್ಮ ಅರಿವಿಗೆ ಬರಬೇಕಾಗಿದೆ. ಒಟ್ಟಿನಲ್ಲಿ ಜಾನಪದ 
ಎಂದರೆ ಎಲ್ಲವನ್ನೂ ಅಖಂಡವಾಗಿ ಅನುಸರಿಸಿದ ಒಂದು ಜೀವನ ವಿಧಾನ; ಜ್ಞಾನವನ್ನು 
ವಿಶೇಷ ರೀತಿಯಲ್ಲಿ ಹಂಚಿಕೊಂಡಿರುವ ಒಂದು ತವನಿಧಿಯಾಗಿದೆ. ಹಾಗಾಗಿ “ಹೊನ್ನ 
ಬಿತ್ತೇವು ಹೊಲಕೆಲ್ಲ' ಎಂಬ ಧ್ಯೇಯವಾಕ್ಯವನ್ನು ತನ್ನ ಮೂಲಮಂತ್ರವಾಗಿಸಿಕೊಂಡು 
ವಿಶ್ವವಿದ್ಯಾಲಯ ಕಾರ್ಯೋನ್ಮುಖವಾಗಿದೆ. ಈವರೆಗೆ ಗುಪ್ತನಿಧಿಯಾಗಿದ್ದ ತವನಿಧಿ 
ಹೊನ್ನು ಈಗ ಜಗತ್ತಕಟವಾಗಬೇಕಿದೆ. ವಿದ್ಯೆಯನ್ನು ಬೋಧಿಸುವುದು, ಸಂರಕ್ಷಿಸುವುದು 
ಅಷ್ಟೇ ಅಲ್ಲ ಹಂಚುವುದು-ಪ್ರಸರಣ ಮಾಡುವುದು ಜ್ಞಾನ ಕೇಂದವಾದ ವಿಶ್ವವಿದ್ಯಾಲಯದ 
ಮೂಲ ಗುರಿಯಾಗಿರಬೇಕು. ಈ ನಾಡು ಮೊದಲ ಬಾರಿಗೆ ವಿಶ್ವವಿದ್ಯಾಲಯದ 
ಮೂಲಕ ದೇಸೀ ಜ್ಞಾನಸಂಪತ್ತನ್ನು ಜಾಗತಿಕ ಪರಿಸರದಲ್ಲಿ ಬಿತ್ತುವ ಕಾರ್ಯಕ್ಕೆ 
ಕಂಕಣಬದ್ಧವಾಗಿದೆ. ಬಿತ್ತುವ, ಬೆಳೆಯುವ ಪ್ರಕ್ರಿಯೆ ಹೊಸಹುಟ್ಟಿಗೆ ನಾಂದಿ 
ಹಾಡುವುದಲ್ಲದೆ ಜ್ಞಾನಪರಂಪರೆಯ ಸತತ ಮುಂದುವರಿಕೆ, ಸ೦ರಕ್ಷಣೆ, ಅಭಿವೃದ್ಧಿಯ 
ರೂಪವೂ ಆಗಿದೆ. 

ಪಾರಂಪರಿಕ ಜ್ಞಾನ/ಸಮುದಾಯ ಜ್ಞಾನ ಮತ್ತು ಆಚರಣೆಯ ಮೂಲ 
ನೆಲೆಯಿಂದಲೇ ಈ ಹೊತ್ತಿನ ಜ್ಞಾನಪದ್ಭತಿ ಬೆಳೆದು ಬಂದಿದೆ. ಸಮುದಾಯ ಜ್ಞಾನದಿಂದ 
ತಂತ್ರಜ್ಞಾನ ಕೌಶಲಗಳ ಬಳಕೆಯನ್ವಯ ನಮ್ಮ ಗ್ರಾಮ ವ್ಯವಸ್ಥೆಯನ್ನು ಹೆಚ್ಚು 
ಉತ್ಪಾದಕವಾಗಿಯೂ, ಪ್ರಾಯೋಜಕವಾಗಿಯೂ, ದೃಢವಾಗಿಯೂ ರೂಢಿಸಬೇಕಾಗಿದೆ. 
ಆದರೆ ಇವೊತ್ತಿನ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣಗಳ ಪ್ರಭಾವದಿಂದಾಗಿ 
ಜಾನಪದದಲ್ಲಿ ತೀವ್ರ ಸ್ವರೂಪದ ಬದಲಾವಣೆಗಳು ಆಗಿವೆ. ಅದರಲ್ಲೂ ಉದ್ಯಮಪತಿತ್ವ 
ತನಗೆ ಬೇಕಾದ ಜ್ಞಾನವನ್ನು ಮಾತ್ರ ಸೆಳೆದುಕೊಂಡು ಲಾಭದಾಯಕವಲ್ಲದ್ದನ್ನು ಹಿಂದಕ್ಕೆ 
ತಳ್ಳುತ್ತಲೇ ಬರುತ್ತಿದೆ. ಪಾರಂಪರಿಕ ಜ್ಞಾನ-ವಿಜ್ಞಾನ ಕುರಿತು ಅತ್ಯಂತ ವೈಜ್ಞಾನಿಕ 
ತಳಹದಿಯ ಮೇಲೆ ಹಾಗೂ ವರ್ತಮಾನಕ್ಕೆ ಹೊಂದಿಕೆಯಾಗುವ ಅಧ್ಯಯನ 
ಮಾದರಿಗಳನ್ನು ರೂಪಿಸಿಕೊಳ್ಳುವುದು ಆವಶ್ಯಕವಾಗಿದೆ. ಬದಲಾದ ಸನ್ನಿವೇಶದಲ್ಲಿ 
ಜಾನಪದ ಎನ್ನುವುದು ನಿತ್ಯದ ಬದುಕಿನ ಒಡಲಾಳದಿಂದಲೇ ರೂಪಾಂತರವನ್ನು 
ಹೊಂದುತ್ತಿರುವುದರಿಂದ ಜಾನಪದದಲ್ಲಿಯೇ ಅದಕ್ಕೆ ಪರ್ಯಾವಾಗಿ, ಪ್ರತಿರೋಧ 
ಒಡ್ಡುವ ಶಕ್ತಿ ಇರುವುದನ್ನು ಗುರುತಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮದೇ ಜ್ಞಾನ, 
ಸಂಸ್ಕೃತಿಯನ್ನು ಆಧುನಿಕ ಸಂದರ್ಭಕ್ಕೆ ಅನ್ವಯಿಸಿಕೊ೦ಡು ನೋಡಲು ಯತ್ನಿಸಬೇಕಾಗಿದೆ. 
ಜನಪದರ ನಾಣ್ಣುಡಿಯಂತೆ, ಜ್ಞಾನ ಸಂಪಾದನೆಗೆ ಸಾಮಾನ್ಯವಾಗಿ ಅನುಸರಿಸುವ 
ಮಾರ್ಗಗಳು ಎರಡೇ; ಅವುಗಳಲ್ಲಿ ಒಂದು ದೇಶ ಸುತ್ತುವುದು, ಮತ್ತೊಂದು ಕೋಶ 


4 


ಓದುವುದು. ಮನುಷ್ಯ ತನ್ನ ಜ್ಞಾನದಾಹವನ್ನು ನೀಗಿಸಿಕೊಳ್ಳಲು ಎರಡೂ ಮಾರ್ಗಗಳನ್ನು 
ಅನುಸರಿಸುವುದು ಅಗತ್ಯ ಆದರೆ ಜ್ಞಾನ ಸಂಪಾದನೆಗೆ ಅವೆರಡರಲ್ಲಿ ಒಂದನ್ನಾದರೂ 
ಮಾಡಲೇಬೇಕು. ವಿಶ್ವವಿದ್ಯಾಲಯವು ಮೌಲಿಕವಾದ ಕೋಶಗಳನ್ನು ಪ್ರಕಟಿಸಿ ಓದುವಂತೆ 
ಪ್ರೇರೇಪಿಸುವ ಮೂಲಕ ಮಹತ್ವದ ಪ್ರಯತ್ನವನ್ನು ಮಾಡುತ್ತಿದೆ. ವಿಶ್ವವಿದ್ಯಾಲಯ 
ನೆಲಮೂಲವಾದ ಜನಪದ ಕಲೆ, ಸಾಹಿತ್ಯ, ಸಂಸ್ಕೃತಿ ಪರಂಪರೆಗಳ ಕುರಿತು ವಿಶೇಷ 
ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಸೇರಿದಂತೆ ಹತ್ತು ಹಲವು ಕಾರ್ಯಯೋಜನೆ 
ಗಳನ್ನು ರೂಪಿಸಿಕೊಂಡು ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುತ್ತಲಿದೆ. ದೇಶೀ 
ಎನ್ನಬಹುದಾದ ಎಲ್ಲ ಜ್ಞಾನವನ್ನು ಸಂಗ್ರಹಿಸುವ, ನಿರಂತರವಾಗಿ ಚಲನಶೀಲಗೊಳ್ಳುವ 
ಜಾನಪದವನ್ನು ಅದೇ ನೆಲೆಯಿಂದಲೇ ಗ್ರಹಿಸಿ, ಹೊಸ ಹೊಸ ಜ್ಞಾನಶೋಧದೊಂದಿಗೆ 
ಜಾನಪದವನ್ನು ಇಟ್ಟು ನೋಡುವ ಮತ್ತೆ ಹೊಸದಾಗಿ ಕಟ್ಟಿಕೊಳ್ಳುವ ಕಾರ್ಯವನ್ನು 
ನೋಂಪಿಯಂತೆ ಮುನ್ನಡೆಸಿಕೊಂಡು ಹೋಗುವುದೇ ಜಾನಪದ ವಿಶ್ವವಿದ್ಯಾಲಯದ 
ಮೂಲ ಆಶಯವಾಗಿದೆ. ಅದರ ಭಾಗವಾಗಿ ವಿಶ್ವವಿದ್ಯಾಲಯವು ವಿಸ್ತರಣೆ ಹಾಗೂ 
ಸಲಹಾ ಕೇಂದ್ರದ ಮೂಲಕ ಜ್ಞಾನ ಪ್ರಸರಣಕ್ಕೆ ಟೊಂಕಕಟ್ಟಿ ನಿಂತಿದ್ದು, ಪುಸ್ತಕ 
ಪ್ರಕಟಣೆಗೆ ಮುಂದಾಗಿದೆ. ಈ ಮೂಲಕ ಅಂತರ್‌ಶಿಸ್ತೀಯ ಜ್ಞಾನಶೋಧದ ವಿನೂತನ 
ಮಾರ್ಗಗಳು ತೆರೆದುಕೊಳ್ಳಲು ವಿಶ್ವವಿದ್ಯಾಲಯ ನಾಂದಿ ಹಾಡಿದೆ. 

ಜಾನಪದದ ಸಮೃದ್ಧತೆಗೆ ಕನ್ನಡ ನಾಡು ಹೆಸರುವಾಸಿ. ನಾಡಿನ ಜನಪದರ 
ಬದುಕು, ಭಾಷೆ, ಆಚಾರ-ವಿಚಾರ, ಉಡುಗೆ-ತೊಡುಗೆಗಳು ತುಂಬಾ ಆಕರ್ಷಕ ಜೊತೆಗೆ 
ಸಂಶೋಧನಾಯೋಗ್ಯವಾದ ಸಂಗತಿಗಳಾಗಿವೆ. ಒಂದು ನಿರ್ದಿಷ್ಟ ಪ್ರದೇಶವಾಸಿಗಳ 
ಭಾಷೆಯು ಕೇವಲ ಮೌಖಕ ಸಾಹಿತ್ಯವನ್ನು ಮಾತ್ರ ಅಡಕವಾಗಿರಿಸಿಕೊಂಡಿರುವುದಿಲ್ಲ. 
ಬದಲಾಗಿ ಅನೇಕ ಸಾಂಸ್ಕೃತಿಕ ಸಂಗತಿಗಳನ್ನು ಗರ್ಭೀಕರಿಸಿಕೊಂಡಿರುತ್ತದೆ. ಇಂತಹ 
ವಿಚಾರಗಳನ್ನು ಶೋಧಿಸಲು ಅ೦ತರ್‌ಶಿಸ್ತೀಯ ನೆಲೆಯಲ್ಲಿ ಸಂಶೋಧನೆ ಆಗಬೇಕಿ 
ರುವುದು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಕರಾವಳಿ ಭಾಗದ ತುಳು 
ಭಾಷೆ ಮತ್ತು ಪಾಡ್ದನ ಸಾಹಿತ್ಯ ಸಂಶೋಧನೆಯ ಮುಖ್ಯ ಆಕರಗಳಾಗಿವೆ. ತುಳುವರ 
ನೆಲದ ಸಂಸ್ಕೃತಿಯ ವಿಶಿಷ್ಟ ಉಪಾಸನೆ ಎಂದರೆ ಭೂತಾರಾಧನೆ. ರೂಢಿಯಲ್ಲಿರುವ 
ಈ ಉಪಾಸನಾ ಪದ್ಧತಿಯ ಜೊತೆಗೆ ಹುಟ್ಟು ಪಡೆದುಕೊಂಡಿರುವುದು ಮೌಖಕ 
ಕಥನಕಾವ್ಯ. ಮೌಖಿಕ ಸಾಹಿತ್ಯದ ಶ್ರೀಮಂತಿಕೆಯ ಗಣಿಗಳಂತಿರುವ ಪಾಡ್ದನಗಳನ್ನು 
ಸಂಗ್ರಹಿಸುವುದು ಮುಖ್ಯವೇ. ಜೊತೆಗೆ ಅವುಗಳ ಬಹುಮುಖೀ ವಿಶ್ಲೇಷಣೆಯು 
ತುಳು ಸಮುದಾಯದ ಬದುಕಿನ ಬಹುಸ್ತರದ ಸಾಂಸ್ಕೃತಿಕ ಸಂಗತಿಗಳ ಮೇಲೆ 
ಬೆಳಕು ಚೆಲ್ಲಲು ಸಹಾಯಕವಾಗಬಲ್ಲದು. ಇಂತಹ ಗಹಿಕೆಯಿಂದಲೇ ಪ್ರಸ್ತುತ 
“ಮೂಲತಾನ ನಾಗಬ್ರಹ್ಮ ಮತ್ತು ಪರಿವಾರ ದೈವಗಳ ಪಾಡ್ದನ' ಕೃತಿ ರೂಪು ತಾಳಿದೆ. 
ಅಮೂಲ್ಯವಾದ ತುಳು ಪಾಡ್ದನಗಳು ಇಲ್ಲಿ ಸಂಗ್ರಹಗೊಂಡಿದ್ದು, ತುಳು ಸಂಸ್ಕೃತಿಯನ್ನು 


5 





ಅರಿಯುವಲ್ಲಿ ಈ ಕೃತಿ ಆಕರವಾಗಬಲ್ಲದು. ಇಂತಹ ಕೃತಿಯನ್ನು ಸಿದ್ಧಪಡಿಸಿಕೊಟ್ಟಿರುವ 
ಡಾ. ಇಂದಿರಾ ಹೆಗ್ಗಡೆ ಅವರಿಗೆ ವಿಶ್ವವಿದ್ಯಾಲಯದ ಕೃತಜ್ಞತೆಗಳು ಸಲ್ಲುತ್ತವೆ. 
ಗ್ರಂಥವನ್ನು ಅಚ್ಚುಕಟ್ಟಾಗಿ *ಹೊರತುವಲ್ಲಿ ತುಂಬ ಮುತುವರ್ಜಿ ವಹಿಸಿದ 
ವಿಶ್ವವಿದ್ಯಾಲಯದ ವಿಸ್ತರಣೆ ಹಾಗೂ ಸಲಹಾ ಕೇಂದ್ರದ ನಿರ್ದೇಶಕರೂ, ಮೌಲ್ಯಮಾಪನ 
ಕುಲಸಚಿವರೂ ಆದ ಪ್ರೊ. ಸ.ಚಿ. ರಮೇಶ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳು. 


ಪ್ರೊ. ಅಂಬಳಿಕೆ ಹಿರಿಯಣ್ಣ 
ಕುಲಪತಿ 


was ಐ... 1/8 


ನಿರ್ದೇಶಕರ ಮಾತು 


ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯವು ಸಮಾಜದ ಸಮಸ್ತ ಸಮುದಾಯಗಳ 
ಜ್ಞಾನ ಸಂಗಹಣೆ, ಅಧ್ಯಯನ, ಅಧ್ಯಾಪನ, ಸಂಶೋಧನೆಯಂಥ ಶೈಕ್ಷಣಿಕ ಕಾರ್ಯ 
ಚಟುವಟಿಕೆಗಳನ್ನು ರೂಪಿಸಿಕೊಂಡು ಕಾರ್ಯವಪ್ರವೃತ್ತವಾಗಿದೆ. ವಿಶ್ವವಿದ್ಯಾಲಯವು 
ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಕಾರ್ಯಕ್ಷೇತ್ರಗಳನ್ನು ವಿಸ್ತರಿಸಿಕೊಳ್ಳುವ 
ಭಾಗವಾಗಿ "ವಿಸರಣೆ ಹಾಗೂ ಸಲಹಾ ಕೇಂದ್ರ'ವನ್ನು ಆರಂಭಿಸಿದೆ. ವಿಶ್ವವಿದ್ಯಾಲಯಗಳು 
ನಿಜವಾದ ಅರ್ಥದಲ್ಲಿ ಜ್ಞಾನದ ಪುನರುತ್ಪಾದನೆಯಲ್ಲಿ ತೊಡಗಿಕೊಳ್ಳಬೇಕು. ಸ್ಥಾಪಿತ 
ಸಿದ್ಧ ಜ್ಞಾನದ ಸಂಗ್ರಹದ ಜೊತೆಗೆ ನಿತ್ಯನೂತನವಾದ ಜನಪದ ಸಂಸ್ಕೃತಿಯನ್ನು 
ಪುನರ್‌ನಿರ್ವಚಿಸುವ, ಹೊಸ ರೀತಿಯಲ್ಲಿ ಸ್ಥಾಪಿತಗೊಳಿಸುವ ಕೈಂಕರ್ಯಕ್ಕೆ ಕೈ 
ಹಾಕಬೇಕು. ಯತುಮಾನಗಳು ಬದಲಾದಂತೆ ಮನುಷ್ಯನ ಬದುಕು ಬದಲಾಗುತ್ತಲೇ 
ಸಂವೇದನಾಶೀಲಗೊಳ್ಳುತ್ತ ಹೋಗುತ್ತಿದೆ. ನಮ್ಮ ಜನಪದ ಕಲೆ, ಸಾಹಿತ್ಯ ಸಂಸ್ಕೃತಿಗಳು 
ತನ್ನತನದ ಛಾಯೆಯನ್ನು ಕಳೆದುಕೊಳ್ಳುತ್ತ ನಡೆಯುತ್ತಿರುವ ಇವೊತ್ತಿನ ಸಂದಿಗ್ಗತೆಯಲ್ಲಿ 
ನಾವು ಮಾಡುವ ವಿನೂತನ ಜ್ಞಾನಶೋಧಗಳು, ಪ್ರಯೋಗಗಳು, ಕಳೆಗುಂದುತ್ತಿರುವ 
ಜನಪದ ಸಂಸ್ಕೃತಿಯನ್ನು ಕಳೆಗಟ್ಟುವಂತೆ ಮಾಡದೇ ಹೋದರೆ ನಮ್ಮ ಪ್ರಯತ್ನಗಳು 
ನಿರರ್ಥಕ. ಆ ಎಚ್ಚರಿಕೆಯನ್ನು ಇಟ್ಟುಕೊ೦ಡೇ ಜಾನಪದ ವಿಶ್ವವಿದ್ಯಾಲಯವು ವಿಸ್ತರಣೆ 
ಹಾಗೂ ಸಲಹಾ ಕೇಂದ್ರದ ಮೂಲಕ ಅತ್ಯುಪಯುಕ್ತ ಕಾರ್ಯಯೋಜನೆಗಳನ್ನು 
ರೂಪಿಸಿದೆ. 

ಅಂತರ್‌ಶಿಸ್ಲೀಯ ಜ್ಞಾನಶಾಖೆಗಳಲ್ಲಿ ಜಾನಪದವೂ ಒಂದು. ನೆಲಮೂಲ ಜೀವನ, 
ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಿಸಿದ ಹೊಸ ಹೊಸ ಜ್ಞಾನವನ್ನು ಶೋಧಿಸಿ, 
ಜಗತ್ತಿನ ಮೂಲೆಮೂಲೆಗೆ ತಲುಪಿಸುವ ಗುರುತರ ಜವಾಬ್ದಾರಿ ವಿಶ್ವವಿದ್ಯಾಲಯದ 
ಮೇಲಿದೆ. ಅದನ್ನು ಸಾಧ್ಯವಾಗಿಸುವ ಉದ್ದೇಶ ಇಟ್ಟುಕೊಂಡೇ ಆರಂಭವಾದ 
ವಿಶ್ವವಿದ್ಯಾಲಯದ ವಿಸ್ತರಣೆ ಹಾಗೂ ಸಲಹಾ ಕೇಂದ್ರವು, ಜಾನಪದ ಕ್ಷೇತ್ರದ ಬಾಹುಳ್ಯತೆ, 
ವಿಶ್ವವ್ಯಾಪಕತೆ, ಅದರ ಮೂಲ-ಚೂಲಗಳನ್ನು ಕಂಡರಿಸುವ ಪ್ರಯತ್ನ ಮಾಡುವ 
ಮಹದಾಸೆ ಹೊಂದಿದೆ. ಜೊತೆಗೆ ಹೊಸ ಅಧ್ಯಯನಗಳು, ನೂತನ ಮಾದರಿಯ 
ಸಂಶೋಧನೆಗಳು, ನಾಡಿನ ಶ್ರೇಷ್ಠ ವಿದ್ವಾಂಸರ ಕೃತಿಗಳನ್ನು ಪ್ರಕಟಿಸುವ ಮೂಲಕ 
ಜ್ಞಾನ ಪ್ರಸಾರದ ಉದ್ದೇಶಕ್ಕೆ ಒತ್ತಾಸೆಯಾಗಿ ನಿಲ್ಲಲಿದೆ. ಕೇಂದ್ರವು ಜ್ಞಾನ ಪ್ರಸರಣಕ್ಕೆ 
ಟೊಂಕಕಟ್ಟಿ ನಿಂತಿದ್ದು, ಮೌಲಿಕವಾದ ಪುಸ್ತಕಗಳ ಪ್ರಕಟಣೆಗೆ ಮುಂದಾಗಿದೆ. ನಾವು 


7 





ಪ್ರಕಟ ಮಾಡುವ ವೈವಿಧ್ಯಪೂ ರ್ಣವಾದ ಮೌಲಿಕ ಕೃತಿಗಳು ನಾಡಿನ ಓದುಗರಿಗೆ 
ತಲುಪಿ, ಅವು ಸದುಪ ಪಯೋಗವಾದರೆ ಮಾತ್ರ ನಮ್ಮ ಶ್ರಮ ಸಾರ್ಥಕ ಎಂದು 
ಭಾವಿಸುತ್ತೇನೆ. | 

ಕರ್ನಾಟಕ ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ಪ್ರಚಲಿತದಲ್ಲಿರುವ ಭಾಷೆ ತುಳು. 
ತುಳುಸಾಹಿತ್ಯ ಗ್ರಂಥಸ್ಥ ರೂಪದಲ್ಲಿ ಅಷ್ಟೊಂದು ವ್ಯಕ್ತವಾಗಿಲ್ಲ. ಆದರೆ ಮೌಖಿಕ 
ಸಾಹಿತ್ಯದಲ್ಲಿ ಅತ್ಯಂತ ಶ್ರೀಮಂತವಾಗಿದೆ. ತುಳುವರ ಸ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾಗಿ 
ರುವುದರ ಜೊತೆಗೆ ತುಳು ಮೌಖಿಕ ಸಾಹಿತ್ಯವು ಅನನ್ಯವಾಗಿದೆ. ಭೂತಾರಾಧನೆ 
ತುಳು ಸಮುದಾಯದ ಬಹುಮುಖ್ಯ Redd ಈ ಆಚರಣೆಯ ಭಾಗವಾಗಿ 
ಅಸ್ತಿತ್ವದಲ್ಲಿರುವ ಮೌಖಿಕ ಸಾಹಿತ್ಯ ಎ೦ದರೆ ಪಾಡ್ದನಗಳು. ಇವು ದೈವೀ ನೆಲೆಯಲ್ಲಿ 
ಹಾಡಬಹುದಾದ ಕಥನಕಾವ್ಯವಾದರೂ, ಹಾಡುವ ವ್ಯಕ್ತಿಗಳಿಂದಾಗಿ ಇವು ಭಿನ್ನ 
ಸ್ವರೂಪದಲ್ಲಿ ವ್ಯಕ್ತಗೊಳ್ಳುತ್ತವೆ. ಇವುಗಳು ತುಳುವರ ಬದುಕಿನ ವಿವಿಧ ಸಾಂಸ್ಕೃತಿಕ 
ಆಯಾಮಗಳನ್ನು ಒಳಗೊಂಡಿವೆ. ಆದ್ದರಿಂದ ತುಳು ಪಾಡ್ದನಗಳು ಅಧ್ಯಯ 
ಯೋಗ್ಯವಾಗಿವೆ. ಇಲ್ಲಿ ಸಂಗ್ರಹವಾಗಿರುವ ಪಾಡ್ದನಗಳು ತುಳು ಮತ್ತು ಕನ್ನಡ ಎರಡು 
ಭಾಷೆಗಳಲ್ಲಿವೆ. ಇದರಿಂದಾಗಿ ದ್ವಿಭಾಷಿಕರಿಗೆ ವಿಶೇಷ ಅಧ್ಯ! ಯನ ಕೈಗೊಳ್ಳಲು ಆಕರ 
ಕೃತಿಯಾಗಿದೆ. ಇಂತಹ ಅಮೂಲ್ಯವಾದ ಕೃತಿಯನು  ಸಂಗ್ರಹಿಸಿಕೊಟ್ಟ ಡಾ. ಇಂದಿರಾ 
ಹೆಗ್ಗಡೆ ಅವರು ಅಭನುದನಾರ್ನರು. 

ಈ ಗಂಥವು ಅಚ್ಚುಕಟ್ಟಾಗಿ ಪ್ರ ಪ್ರಕಟಗೊಳ್ಳಲು ಸರ್ವರೀತಿಯಲ್ಲೂ ಸಹಕಾರ ನೀಡಿದ 
ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಯವರಾದ ಪ್ಲ ಪ್ರೊ. ಅಂಬಳಿಕೆ ಹಿರಿಯಣ್ಣ ಅವರಿಗೆ, 
ಆಡಳಿತಾತ್ಮಕ ಬೆಂಬಲ ನೀಡಿದ ಕುಲಸಚಿವರಾದ ಪ್ರೊ ಡಿ.ಬಿ. ನಾಯಕ. ಅವರಿಗೆ, 
ನಮ್ಮೆಲ್ಲ ಕೆಲಸ ಗಳಿಗೆ ಬೆಂಬಲವಾಗಿ ನಿಂತಿರುವ ಹಿರಿಯ ಸಂಶೋಧನಾ ಅಧಿಕಾರಿ 
ಡಾ. ಕೆ. ಪ್ರೇಮಕುಮಾರ ಅವರಿಗೆ, ವಿಶ್ವವಿದ್ಯಾಲಯದ ಡೀನ್‌ರಾದ ಪ್ರೊ. ಎಂ. 
ಚಂದ್ರ ಪೂಜಾರಿ ಅವರಿಗೆ, ಕರಡು ತಿದ್ದಲು ನೆರವಾದ ಡಾ. ಎಸ್‌. ಮೋಹನ್‌ 
ಅವರಿಗೆ, ಅಂದವಾದ ಮುಖಪುಟ ವಿನ್ಯಾಸ ಮಾಡಿಕೊಟ್ಟ ಶ್ರೀ ಕೆ.ಕೆ. ಮಕಾಳಿ 
ಅವರಿಗೆ, ಪುಟವಿನ್ಯಾಸಗೊಳಿಸಿದ ಕಮಲಾಪುರದ ಶ್ರೀ ಜೆ. ಬಸವರಾಜ, ಕಚೇರಿ 
ಸಹಾಯಕ ಶ್ರೀ ಕೆ.ಎಲ್‌. ಲಕ್ಷ್ಮಣ ಹಾಗೂ ಗ್ರಂಥವು ಪ್ರಕಟಗೊಳ್ಳುವಲ್ಲಿ ಪ್ರತ್ಯಕ್ಷ 
ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆಗಳು. 

ಪ್ರೊ. ಸ್ಥಚಿ. ರಮೇಶ 


ನಿರ್ದೇಶಕರು 
ವಿಸ್ತರಣೆ ಹಾಗೂ ಸಲಹಾ ಕೇಂದ್ರ 


"`` ನೆನವರಿಕೆ 


ತುಳುವರ ನೆಲದ ನಂಬಿಕೆಯಂತೆ ಆದಿ ಸ್ಥಾನವೆಂದು ನಂಬಲಾದ ಮೂಲತಾನ/ 
ಸ್ಥಾನದಲ್ಲಿ ದೈವಗಳು ಉಗಮಗೊಂಡು ಪ್ರಸರಣಗೊಂಡಿವೆ. 

ನನ್ನ ಡಿ.ಲಿಟ್‌. ಅಧ್ಯಯನಕ್ಕೆ ಮೂಲಸ್ಥಾನ ದೈವಗಳ ಬಗ್ಗೆ ಅರಿತುಕೊಳ್ಳ 
ಬೇಕಾಗಿದ್ದುದು ನನ್ನ ಆದ್ಯತೆಯಾಗಿತ್ತು. ಅದಕ್ಕಾಗಿ ಪ್ರಧಾನ ದೈವವಾಗಿ ಬಿಂಬಿತವಾಗಿರುವ 
ನಾಗಬಿರ್ಮೆರ್‌ (ನಾಗಬ್ರಹ) ಹಾಗೂ ಅದರ ಪರಿವಾರ ದೈವಗಳ ಪಾಡ್ಬನಗಳನ್ನು, 
ಸಂಧಿಗಳನ್ನು ಹುಡುಕುವ ಪ್ರಯತ್ನ ಮಾಡಿದೆ. ನನ್ನ ಪ್ರಯತ್ನ ಫಲ ಕೊಟ್ಟಿತು. ಬೇರೆ 
ಬೇರೆ ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ದಾಖಲಿಸಿಕೊಂಡಿದ್ದೇನೆ. ಪಾಡ್ದನಕಾರರು, 
ದೈವ ಪಾತ್ರಿಗಳು ಇವರೆಲ್ಲ ಬಹಳ ಆಸಕ್ತಿಯಿಂದ, ಬಹಳ ಪ್ರೀತಿಯಿಂದ ಪಾಡ್ದನಗಳನ್ನು 
ಹಾಡಿದ್ದಾರೆ. ಹಾಡಿದುದನ್ನು ದಾಖಲಿಸಲು ಅವಕಾಶ ಕಲ್ಪಿಸಿದ್ದಾರೆ. ನನಗೆ ಅರ್ಥ 
ತಿಳಿಯದ ಕಡೆ ನನ್ನ ಪ್ರಶ್ನೆಗಳಿಗೆ ಸಾವಧಾನದಿಂದ ಉತ್ತರಿಸಿದ್ದಾರೆ. ಮತ್ತೆ ಮತ್ತೆ 
ಅವರಿಗೆ ನೀಡಿದ ತೊಂದರೆಗಳನ್ನು ಸಹಿಸಿಕೊಂಡಿದ್ದಾರೆ. ಈ ಕೃತಿಯಲ್ಲಿ ಅವರೆಲ್ಲರ 
ಹೆಸರು ದಾಖಲಾಗಿದೆ. ಅವರಿಗೆ ನಾನು ಯಣಿಯಾಗಿದ್ದೇನೆ. 

ಹೀಗೆ ಅನ್ವೇಷಣೆಯ ಹಾದಿಯಲ್ಲಿ ಮೂಲಸ್ಥಾನದ ಕಾಡಿನಲ್ಲಿಯ ಜಾತಿರಹಿತ 
ಸಮಾಜ ಪದ್ಧತಿ, ಆಚರಣೆಗಳು ಗೋಚರವಾದುವು. ಇಂತಹ ಚಿಂತನೆಗೆ ನನ್ನನ್ನು 
ಹಚ್ಚಿದ್ದು ಪಾಡ್ದನಕಾರರು ನೀಡಿದ ಅರಿವು. ಇದರಿಂದ ನನ್ನ ಜ್ಞಾನ ವಿಸ್ತಾರಗೊಂಡಿದೆ 
ಅದಕ್ಕಾಗಿ ಅವರೆಲ್ಲರಿಗೆ ಮತ್ತೊಮ್ಮೆ ನನ್ನ ವ೦ದನೆಗಳು. 

ತುಳುವರ ಉಪಾಸನಾ ಪ್ರಕ್ರಿಯೆಗಳಲ್ಲಿ ಪ್ರಧಾನ ಕಲಾವಿದರಾಗಿರುವ ನಲ್ಕೆಯವರು 
ನನಗೆ ನೀಡಿರುವ ಸಹಕಾರ ದೊಡ್ಡದು. ಅವರು ಜಾತಿಸೂಚಕ ಪದವೇ ಅವರ 
ವೃತ್ತಿಯನ್ನು ಹೇಳುತ್ತದೆ. ಅವರ ಜಾತಿ ನಲ್ಕೆ. ಅರ್ಥಾತ್‌ ನಲಿಕೆ. ಅಂದರೆ ನರ್ತನ 
ಮಾಡುವವರು. ಇವರು ದೇವದಾಸಿಯರಂತೆ ನರ್ತನ ಮಾಡುವವರಲ್ಲ. ಮೂಲಸ್ಥಾನ 
ದೈವಗಳ ಉಪಾಸನೆಯ ಸಂದರ್ಭಗಳಲ್ಲಿ ಆ ದೈವಗಳನ್ನು ಮೈಮೇಲೆ ಆವಾಹಿಸಿಕೊಂಡು 
ತಾವೇ ದೈವವಾಗಿ ನರ್ತನ ಮಾಡುವವರು. 

ಕ್ಷೇತ್ರಕಾರ್ಯದ ಮೂಲಕ ಶೋಧ ಮಾಡಿ ಕೃತಿ ರಚಿಸುವ ಜಾನಪೆದ ಅಥವಾ 
ಇತರೆ ಸಂಶೋಧನಾ ಸಂಶೋಧಕರ ಕೊರತೆ ಇದೆ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ 
ಕೇಳಿ ಬರುವ ಮಾತು. ಆದರೆ ಕೆಲವೊಬ್ಬರು ಆಸಕ್ತಿಯಿಂದ ಕಷ್ಟಪಟ್ಟು ಸಂಗ್ರಹಿಸಿ 
ಬರೆದ ಕೃತಿಗಳ ಪ್ರಕಟಣೆಗೂ ಪ್ರಕಾಶಕರ ಕೊರತೆ ಇದೆ. ಪ್ರಕಾಶಕರಿಗೆ ಪ್ರಕಟವಾದುದು 


9 


ಮಾರಾಟವಾಗಬೇಕು, ಹಾಕಿದ ಬಂಡವಾಳ ಮರಳಬೇಕು. ಅದು ಸಾಧುವಾದ 
ನಿರೀಕ್ಷೆಯೇ. ಆದರೆ ನ್ನಮ್ಮ ಸರಕಾರದ ನೆರವಿನಿಂದ ಎಲ್ಲಾ ಹಳ್ಳಿಗಳು ಕೈಗಾರಿಕಾ 
ಪ್ರದೇಶಗಳಾಗಿ ಪರಿವರ್ತನೆಗೊಳ್ಳುತ್ತಿವೆ. ನಮ್ಮ ನೆಲದ ಪರಂಪರೆ, ಪದ್ಧತಿ, ಸಂಸ್ಕೃತಿಗಳನ್ನು 
ದಾಖಲಿಸಿಕೊಳ್ಳದೇ ಹೋದರೆ ಮುಂದೆ ಅದು ಉತ್ಪನನ ಮಾಡಿದರೆ ದೊರೆಯುವ 
ವಿಷಯವಲ್ಲ. ಹಾಗಾಗಿ ಅದರ ದಾಖಲಾತಿ ಮಾಡುವ ತುರ್ತು ಅಗತ್ಯ ಇಂದು 
ಬಂದಿದೆ. 

ಹೀಗೆ ಕ್ಷೇತ್ರಕಾರ್ಯದ ಮೂಲಕ ಸಂಗ್ರಹವಾದ ಈ ಪಾಡ್ದನ ಸಂಗ್ರಹವನ್ನು 
ಹೊರತರಲು ಆಸಕ್ತಿವಹಿಸಿದ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಪ್ರಥಮ 
ಕುಲಪತಿಗಳಾದ ಪ್ರೊ. ಅಂಬಳಿಕೆ ಹಿರಿಯಣ್ಣ ಅವರಿಗೆ ನನ್ನ ಅನಂತಾನಂತ ವಂದನೆಗಳು. 

ಈ ಕೃತಿಯನ್ನು ಓದಿ ಅಭಿಪ್ರಾಯ ತಿಳಿಸಿದ ಡಾ. ವಾಮನ ನಂದಾವರ ಅವರಿಗೆ, 
ಜಾನಪದ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊ. ಡಿ.ಬಿ. ನಾಯಕ ಮತ್ತು ವಿಸ್ತರಣೆ 
ಹಾಗೂ ಸಲಹಾ ಕೇಂದ್ರದ ನಿರ್ದೇಶಕರು, ಮೌಲ್ಯಮಾಪನ ಕುಲಸಚಿವರು ಆದ 
ಪ್ರೊ ಸ.ಚಿ. ರಮೇಶ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ, ಸುಂದರವಾಗಿ ಮುದ್ರಿಸಿದ 
ರಾಜಾ ಪ್ರಿಂಟರ್ಸ್‌, ಬೆ೦ಗಳೂರು - ಹೀಗೆ ಈ ಕೃತಿ ಪ್ರಕಟಣೆಗೆ ಸಹಕರಿಸಿದ ಎಲ್ಲಾ 
ಮಿತ್ರರನ್ನೂ ನೆನೆಯುತ್ತಿದ್ದೇನೆ. 

ನನ್ನ ಬರವಣಿಗೆಗೆ ಬೆನ್ನೆಲುಬಾಗಿ ನಿಂತ ನನ್ನ ಪತಿ ಎಸ್‌. ಆರ್‌. ಹೆಗ್ಡೆಯವರ 
ನಿರಂತರ ಪ್ರೋತ್ಸಾಹ ಬಯಸುತ್ತೇನೆ. 

ಡಾ. ಇಂದಿರಾ ಹೆಗ್ಗಡೆ 


ಹ ನರ ಟ್‌ ಬ್‌ ಜ್‌ ಬಿ. Fo 


4D 22 
೨ ಧಿ © 


2 
pr) 


೧೪. 


೧೫. 


೧೬. 
೧೭. 


೧೮. 


+ 


` ಪರಿವಿಡಿ 


ದೇಶ ಸುತ್ತು ಕೋಶ ಓದು / 3 
ನಿರ್ದೇಶಕರ ಮಾತು / 7 
ನೆನವರಿಕೆ / 9 


ಮೂಲತಾನದ ನಾಗಬ್ರಹ್ಮ ಮತ್ತು ಪರಿವಾರ ದೈವಗಳ ಪಾಡ್ದನ / ೧ 
ಬಿರ್ಮೆರ ಸಂಧಿ ೧ / ೧೧ 

ಬಿರ್ಮೆರ ಸಂಧಿ ೨ / ೨೧ 

ಬಿರ್ಮೆರ ಸಂಧಿ ೩ / ೩೮ 

ಸ್ವಾಮಿ ಕೋಲದ ಸ್ತುತಿ ಹಾಡು / ೬೦ 

ರೆಕ್ಕೆಸಿರಿ ಉಗಮ ಮತ್ತು ವಿಕಾಸ / ೬೩ 

ರೆಕ್ಕೆಸಿರಿ ಪಾಡ್ಚನ ೧ / ೭೧ 

ರೆಕ್ಕೆಸಿರಿ ಪಾಡ್ಚನ ೨ / ೮೧ 

ರೆಕ್ಕೆಸಿರಿ ಪಾಡ್ಚನ ೩ / ೯೧ 


. ರೆಕ್ಕೆಸಿರಿ ಪಾಡ್ದನ ೪ / ೧೦೩ 

. ರೆಕ್ಕೆಸಿರಿ ಕಾಪು / ೧೧೯ 
ನಂದಿಗೋನ/ಮೈಸ೦ದಾಯ ಬೀರ / ೧೨೨ 
. ಕಾಡ್‌ದೆರ್ಲು ಬೀರ ೧ / ೧೨೫ 


ಕಾಡ್‌ದೆರ್ಲು ಬೀರ ೨ / ೧೪೫ 
ಕಾಡ್‌ದೆರ್ಲು ಬೀರ ೩ / ೧೫೫ 
ಚಾಮುಂಡಿ ಗುಳಿಗ / ೧೬೫ 
ಗುಳಿಗ ಪಾಡ್ದನ / ೧೭೫ 
ದೆಯ್ಯೊಲೆ ನಲಿಕೆ / ೧೮೦ 


೧೯. 


೨೧. 
೨೨. 
೨೩. 


ಕೋಟ್ಟಬ್ಬು ಪಾಡ್ದನ / ೧೮೮ 

ಕಡಂದಲೆ ಪರಾಠಿ* ಕಂಬುಲ ಮದಿಪು / ೨೦೯ 

ಕುಂಬ್ದಾಜೆ ಬೀಡು.ಕ೦ಬುಲದ ಮದಿಪು / ೨೧೭ 
ಅನಂತಾಡಿ ಕಂಬುಲದ ಕೊರಗ ಸಂಧಿ / ೨೨೩ 
ಸಾಂಸ್ಕೃತಿಕ ಪದಕೋಶ / ೨೩೦ 


೧ 


ಮೂಲತಾನದ ನಾಗಬ್ರಹ್ಮ ಮತ್ತು 
ಪರಿವಾರ ದೈವಗಳ ಪಾಡ್ದನ 


ಕರ್ನಾಟಕದ ಕರಾವಳಿ ಭಾಗದ ತುಳುನಾಡಿನ ತುಳು ಭಾಷೆ ಗ್ರಂಥ ಸಾಹಿತ್ಯದಲ್ಲಿ 
ಬಡವಾದರೂ ಮೌಖಿಕ ಸಾಹಿತ್ಯದಲ್ಲಿ ಶ್ರೀಮಂತವಾಗಿದೆ. ಹೀಗಾಗಿ ತುಳು ಸಾಹಿತ್ಯ 
ಎಂದಾಗ ಪಾಡ್ದನ ಸಾಹಿತ್ಯವೇ ಗಮನಸೆಳೆಯುತ್ತದೆ. ಅಕ್ಷರ ಜ್ಞಾನ ಇಲ್ಲದ ತುಳು 
ಜನಪದರು ಸೃಜಿಸಿದ ತುಳು ಮೌಖಿಕ ಕಾವ್ಯ ಪರಂಪರೆ ಶ್ರೀಮಂತವಾದುದು. ತುಳುವರ 
ನೆಲದ ಸಂಸ್ಕೃತಿಯ ಉಪಾಸನೆಯು ಮೌಖಿಕ ಪಾಡ್ದನ ಕಾವ್ಯ ಮೇಲೆ ಅವಲಂಬಿಸಿದೆ. 

ತುಳುನಾಡಿನ ನೆಲದ ಸಂಸ್ಕೃತಿಯ ವಿಶಿಷ್ಟ ಉಪಾಸನೆ ಭೂತಾರಾಧನೆ. ಈ 
ಉಪಾಸನೆಯ ಬೆನ್ನೆಲುಬು ಮೌಖಿಕ ಕಥನ ಕಾವ್ಯ. ಇವನ್ನು ರೂಢಿಯಲ್ಲಿ ಪಾಡ್ದನ 
ಎಂದು ಹೇಳುತ್ತಾರಾದರೂ ದೈವಾವೇಶದ ಹಾಡುಗಳನ್ನು ಸಂಧಿ, ಬೀರ ಎಂದು 
ಕರೆಯುವುದು ರೂಢಿ. ಸಾಮಾನ್ಯವಾಗಿ ಸಂಧಿ ಮತ್ತು ಬೀರವನ್ನು ಭೂತಾರಾಧನೆಯ 
ಸಂದರ್ಭದಲ್ಲಿ ಶಕ್ತಿ ದೈವಗಳು ದೈವ ಮಾಧ್ಯಮನೊಳಗೆ ಆವಾಹನೆಗೊಳ್ಳಲು ಹಾಡುವುದು 
ಕಡ್ಡಾಯ ವಿಧಿ. 

ಒಂದೇ ದೈವದ ಪಾಡ್ದನದ ಕಟ್ಟುವಿಕೆಯಲ್ಲಿ ಅಥವಾ ಪಾಡ್ದನದ ನಿರೂಪಣೆಯಲ್ಲಿ 
ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಕಾಣಬಹುದು. ಆದರೆ ಒಟ್ಟು ಆಶಯದಲ್ಲಿ ಬದಲಾವಣೆ 
ಮಾಡುವ ಸ್ವಾತ್ರಂತ್ರ್ಯವನ್ನು ಪಾಡ್ದನಕಾರರು ತೆಗೆದುಕೊಳ್ಳುವುದಿಲ್ಲ. ರಾಮಾಯಣ- 
ಮಹಾಭಾರತವನ್ನು ಕವಿಗಳು ತಮ್ಮ ಸೃಜನಶೀಲತೆಗೆ ಒಗ್ಗಿಸಿಕೊ೦ಡಂತೆ, ಕಥೆಯಲ್ಲಿ. 
ಬದಲಾವಣೆ ಮಾಡಿಕೊಂಡಂತೆ ತುಳು ಮೌಖಿಕ-ಉಪಾಸನಾ ಕಥನ ಗೀತಗಳನ್ನು 
ಒಗ್ಗಿಸಲಾಗುವುದಿಲ್ಲ. ಇಲ್ಲಿ ದೈವ ಭಯ ಇದೆ. 

ವಿಶ್ವದ ಎರಡನೆಯ ಬೃಹತ್‌ ಕಥನ ಕಾವ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಸಿರಿ 
ಪಾಡ್ದನ ಕಥನ ಕಾವ್ಯ. ನಾಲ್ಕು ತಲೆಮಾರುಗಳ ಕಥೆ. ಸಿರಿ ಪಾಡ್ಬನಕ್ಕೂ ಭೂತಗಳ 
ಪಾಡ್ದನಕ್ಕೂ ವ್ಯತ್ಯಾಸ ಇದೆ. ಸಿರಿ ಪಾಡ್ದನವನ್ನು ಸಿರಿಯ ಉಪಾಸನಾ ಆಚರಣೆಗಳಲ್ಲಿ 
ಇಡಿಯಾಗಿ ಹಾಡುವುದು ಇಲ್ಲ. ಸಿರಿದರ್ಶನಕ್ಕೆ ನಿಲ್ಲುವವರಿಗೆ ಸಿರಿ ಪಾಡ್ದನ ಗೊತ್ತಿರ 
ಬೇಕೆಂದಿಲ್ಲ. 


ಮೂಲತಾನದ ನಾಗಬ್ರಹ್ಮ .. ೧ 


ಸಿರಿ ಆಗಲೀ ಅವಳ ಮಕ್ಕಳಾದ ಸೊನ್ನೆ ಗಿಂಡೆಯರಾಗಲೀ ಭೂತಗಳಾಗಿಲ್ಲ. 
ಭೂತಾರಾಧನೆಯ ನೆಲೆಯಲ್ಲಾಗಲೀ ದೇವರೆಂಬ ನೆಲೆಯಲ್ಲಾಗಲೀ ಅವರನ್ನು ಉಪಾಸನೆ 
ಮಾಡುವ ಪದ್ಧತಿ ಇಲ್ಲ. ಆದರೆ ಸಿರಿಯ ಮಗ ಕುಮಾರ ಮತ್ತು ಸಿರಿಯ ಮೊಮ್ಮಕ್ಕಳಾದ 
ಅಬ್ಬಗ ಮತ್ತು ದಾರಗರು ಗರ್ಭಗುಡಿಗಳಲ್ಲಿ ವೈದಿಕ ಪುರೋಹಿತರಿಂದ ಪೂಜೆ 
ಗೊಳ್ಳುತ್ತಿದ್ದಾರೆ. ಹೀಗಾಗಿ ಸಿರಿಯ ಪಾಡ್ದನ ಸಿರಿಯ ಉಪಾಸನೆಗೆ ಪೂರಕವಾಗುವುದಿಲ್ಲ. 
ಸಿರಿ ಕಾವ್ಯ ಗೊತ್ತಿಲ್ಲದವರೂ ಸಿರಿ ದರ್ಶನಕ್ಕೆ ನಿಲ್ಲುತ್ತಾರೆ. ದರ್ಶನದ ಆರಂಭದಲ್ಲಿ 
ಕ್ಷೇತ್ರದ ಅಥವಾ ಮೂಲತಾನದ ಬಾವಿಯ ನೀರಿನಿಂದ ತೀರ್ಥ ಕುಡಿದು ಸ್ನಾನ 
ಮಾಡಿ, ನಾಗಬ್ರಹ್ಮನಿಗೆ ಕೈಮುಗಿದು, ಯಜಮಾನನ ಅಪ್ಪಣೆ ಪಡೆದು ಕುಟುಂಬದ 
ಹಿರಿಯ ಮಹಿಳೆಯಿಂದ ಹಾಲು ಪಡೆದು ಸಿರಿ ದರ್ಶನಕ್ಕೆ (ಸಿರಿ ಆವೇಶಕ್ಕೆ) ಒಂದು 
ಕ್ಷಣ ಒಳಗಾಗುತ್ತಾರೆ. ಯಜಮಾನನ ಸಮಣಾಯಿಸಿಯಿಂದ ವಾಸ್ತವಕ್ಕೆ ಮರಳಿ 
ಧರ್ಮರಸು ದೈವ ಉಲ್ಲಾಯ ಮತ್ತು ಕುಮಾರನ ಜೊತೆ ಸಿರಿಗಳು ಕಾಡಿನ ಮೂಲ 
ಕ್ಷೇತಕ್ಕೆ ಹೊರಡಿ ಅಲ್ಲಿ ಇಡಿ ರಾತ್ರಿ ಆವೇಶದಲ್ಲಿ ಇರುತ್ತಾರೆ. 

ಸಿರಿ ಕ್ಷೇತ್ರದಲ್ಲಿ ಸಮೂಹ ಸನ್ನಿಯಂತೆ ಆಸಕ್ತ ಮಹಿಳೆಯರು ಸಿರಿ ಆವೇಶಕ್ಕೆ 
ಒಳಗಾಗುತ್ತಾರೆ. ಅಲ್ಲಿ ಹಿರಿಯ ಸಿರಿ ಪಾತ್ರಿಗಳ ಅನುಕರಣೆಯೂ ಇದೆ. ಪಾಡ್ಜನಕ್ಕಿಂತ 
ಆಲಾಪ ಪ್ರಲಾಪಗಳೇ ಹೆಚ್ಚಾಗಿ ಇರುವ ಸಿರಿ ದರ್ಶನದಲ್ಲಿ ಸಿರಿ ಕಥನದಲ್ಲಿ ಬರುವ 
ಪಾತ್ರಗಳ, ಪರಸ್ಪರ ಆಕ್ಷೇಪಗಳೇ ಹೆಚ್ಚಾಗಿ ಇವೆ. 

ಕೆಲವು ಸಂದರ್ಭಗಳಲ್ಲಿ ಸಿರಿ ದರ್ಶನಕ್ಕೆ ನಿಲ್ಲಬೇಕಾದ ಅನಿವಾರ್ಯತೆಯೂ 
ಕೆಲವರಿಗೆ ಎದುರಾಗುತ್ತದೆ. ಒಮ್ಮೆ ಸಿರಿ ದರ್ಶನಕ್ಕೆ ನಿ೦ತ ಕುಟುಂಬದಲ್ಲಿ ಮು೦ದಿನ 
ತಲೆಮಾರು ಕೂಡ ಸಿರಿ ದರ್ಶನವನ್ನು ಮುಂದುವರಿಸಬೇಕೆಂಬ ನಂಬಿಕೆ 
ಇರುವುದರಿಂದ ಸಿರಿ ದರ್ಶನಕ್ಕೆ ನಿಲ್ಲಲು ಅವರದೇ ಮಾತೃ ಕುಟುಂಬದ ಒತ್ತಡ 
ಇರುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಸಿರಿ ದರ್ಶನ(ಆವೇಶ) "ವೈಯುಕ್ತಿಕ ನಂಬಿಕೆ- 
ಲಾಭಗಳಿಗೆ ಸಂಬಂಧಿಸಿದೆ. ಯಾರೂ ಹೇಳಿ ನಿಲ್ಲಿಸುವುದಿಲ್ಲ. ಸಿರಿ ನಿಂತವರನ್ನು 
ನಿರಾಕರಿಸುವುದೂ ಇಲ್ಲ. ಎಲ್ಲಾ ಮಹಿಳೆಯರು ಸಿರಿ ದರ್ಶನಕ್ಕೆ ನಿಲ್ಲಬಹುದು. ಇವರಿಗೆ 
ತರಬೇತಿಯೂ ಇರುವುದಿಲ್ಲ. 

ಭೂತ ಕಟ್ಟುವವರು ಸಿರಿ ದರ್ಶನ ನಿಲ್ಲುವುದಿಲ್ಲ. 

ಸಿರಿ ದರ್ಶನಕ್ಕೆ ಒಬ್ಬಾಕೆ ನಿಲ್ಲಲಿ ನಿಲ್ಲದಿರಲಿ ಇದರಿಂದ ಸಮಾಜಕ್ಕೆ ಸಾಧಕ 
ಬಾಧಕಗಳಿಲ್ಲ. ವ್ಯಕ್ತಿಗತವಾಗಿ ಇರಬಹುದು. ಊರಿಗೂ ಒಳಿತು ಕೆಡುಕುಗಳಿಲ್ಲ. ಆದರೆ 
ಭೂತಾರಾಧನೆಯಲ್ಲಿ ಹಾಗಲ್ಲ. ಭೂತಾರಾಧನೆ ವ್ಯವಸ್ಥೆಯನ್ನು ಪೋಷಿಸು ಉಪಾಸನೆ. 
ಅದು ಕೃಷಿ ಸಂಸ್ಕೃತಿಯ ಪೋಷಣೆ ಮತ್ತು ಪಾಳೆಯಗಾರಿಕೆಯ ಆಡಳಿತಕ್ಕೆ ಬೆಂಬಲ 
ಕ, ಉಪಾಸನೆ. ಹೀಗಾಗಿ ಭೂತಗಳೆ ಪಾತ್ರಿಗಳಗೆ ಬೇಡಿಕೆ ಇದೆ. 

ಸೀಮೆಯ, ಗ್ರಾಮದ ಮತ್ತು ಕೌಟುಂಬಿಕ ಒಗ್ಗಟ್ಟನ್ನು ಕಾಪಾಡುವ ಉಪಾಸನೆ. 
ಆಡಳಿತದಲ್ಲಿ ಶ್ರೇಣೀಕೃತ ಹಂತಗಳಿರುವಂತೆ ಭೂತಗಳಲ್ಲೂ ಇದೆ. ನಾಗ ಬ್ರಹ್ಮ 


೨ ಮೂಲತಾನದ ನಾಗಬ್ರಹ್ಮ .... 





ಪರಿವಾರ ಎನ್ನುವುದು ಈ ಅರ್ಥದಿಂದ. ನಾಗಬ್ರಹ್ಮ ಚಕ್ರವರ್ತಿ. ಇತರೆ ದೈವಗಳು 
ಸಾಮಂತ ಮತ್ತು ಬ೦ಟ ಪಧಿವಾರಗಳು. 

ಭೂತಾರಾಧನೆಯ ದೈವ ಮಾಧ್ಯಮನು ಕೆಲವು ನಿರ್ದಿಷ್ಟ ಪಂಗಡಕ್ಕೆ ಸೇರಿದವ 
ನಾಗುತ್ತಾನೆ. ಯಾರು ಬೇಕಾದರೂ ದೈವ ಮಾಧ್ಯಮರಾಗುವಂತಿಲ್ಲ. ಅವರಿಗೆ 
ತರಬೇತಿಯೂ ಇದೆ. ಧರ್ಮಸ್ಥಳದಲ್ಲಿ ಕೋಲ ಕಟ್ಟುವ ಅಣ್ಣುಪರವ ಕಾಡಿನ ನಡುವೆ 
ಹರಿಯುವ ನೇತ್ರಾವತಿಯ ಜಲಪಾತಗಳ ಬಳಿ ಹೋಗಿ ತಮ್ಮ ಕುಟುಂಬದ ಕಿರಿಯರಿಗೆ 
ತರಬೇತಿ ನೀಡುತ್ತಿದ್ದ ಬಗ್ಗೆ ಹೇಳಿದ್ದ. ಹಿರಿಯ ದೈವಮಾಧ್ಯಮರು ವಿಶೇಷವಾಗಿ 
ನರ್ತನ ಸೇವಕರು ತಮ್ಮ ಸೋದರಳಿಯಂದಿರಿಗೆ ಹಾಗೂ ಮಕ್ಕಳಿಗೆ ಇದೇ ರೀತಿಯ 
ತರಬೇತಿ ನೀಡುತ್ತಾರೆ. ತರಬೇತಿ ಪಡೆದ ಬಳಿಕವೂ ಪರಂಪರೆಯ ಮೌಲ್ಯಗಳನ್ನು 
ಅಸಡ್ಡೆ ಮಾಡುವವರು ಇಲ್ಲವೆಂದಿಲ್ಲ. ಅಂತಹ ಅಸಡ್ಡೆ ನಮ್ಮಂತಹ ಮಾಹಿತಿ ಸಂಗ್ರಹಕ್ಕೆ 
ಹೋದವರ ಮುಂದೆ ತೋರಬಹುದು. ಬಣ್ಣಗಾರಿಕೆಯಲ್ಲಿ ತೋರಬಹುದು. ಆದರೆ 
ಉಪಾಸನೆಯ ಸಂದರ್ಭದಲ್ಲಿ ಹೀಗೆ ಆಗದು. ಅಲ್ಲಿ ದೈವ ಭಯ ಇದೆ. ಹೀಗಾಗಿ 
ದೈವ ಮಾಧ್ಯಮರು ಖಚಿತವಾಗಿ ತಮ್ಮನ್ನು ದೈವ ಕೃಪೆಗೆ ಒಗ್ಗಿಸಿಕೊಳ್ಳುತ್ತಾರೆ, ಒಡ್ಡಿಸಿ 
ಕೊಳ್ಳುತ್ತಾರೆ. ಉಪಾಸನೆಯಲ್ಲಿ ದೈವ ಮಾಧ್ಯಮನಾಗುವುದು ಎಂದರೆ ತನ್ನನ್ನು 
ತನುಮನದಿಂದ ದೈವಕ್ಕೆ ಅರ್ಪಿಸಿಕೊಂಡು ತನ್ನೊಳಗೆ ಐಕ್ಕಗೊಂಡಿದೆ ಎಂದು 
ನಂಬಲಾದ ದೈವದ ಮೇಲೆ ಎಲ್ಲಾ ಭಾರವನ್ನು ಹಾಕಿ ಜನರ ಕಷ್ಟಗಳಿಗೆ 
ಪ್ರತಿಸ್ಪಂಧಿಸುವುದು. 

ಅನಂತಾಡಿಯಂತಹ ಉಲ್ಲಾಲ್ತಿ ದೈವದ ಕೋಲವನ್ನು “ಮೆಚ್ಚೆ' ಎನ್ನುತ್ತಾರೆ. 
ಬಂಟ್ವಾಳ ಭಾಗದಲ್ಲಿ ಉಲ್ಲಾಲ್ತಿ ಇನ್ನೂ ಜನಪದರ ದೈವವಾಗಿ, ಕುಟುಂಬದ ದೈವವಾಗಿ 
ಭೂತಾರಾಧನೆಯ ರೀತಿ ಕೋಲದ ನರ್ತನ ಸೇವೆಯನ್ನು ಪಡೆಯುತ್ತವೆ. ಇಲ್ಲಿ 
ಹೂಗಳಿಂದಲಂಕೃತ ಅಣಿಹೊತ್ತ ಉಲ್ಲಾಲ್ತಿ ಮಾಧ್ಯಮನು ರಾಜ ಗಾಂಭೀರ್ಯದಿಂದ 
ಸವಾರಿಗೆ ಹೋಗುವಾಗ ಜನಸಾಗರದಲ್ಲಿ ಉಲ್ಲಾಲ್ತಿ ಮುಡಿ(ಅಣಿ) ತೇಲಿ ಹೋಗುವಂತೆ 
ಭಾಸವಾಗುತ್ತದೆ. ಬೆರಗುಗೊಳಿಸುತ್ತದೆ ಆ ದೃಶ್ಯ! ಕೋಲ ಮುಗಿದ ಬಳಿಕ ಉಲ್ಲಾಲ್ತಿ 
ಮಾಧ್ಯಮನಲ್ಲಿ ಕೇಳಿದ್ದೆ: “ಜನ ಸಾಗರದ ಮಧ್ಯೆ ಮುಡಿ ಹೊತ್ತ ನೀನು ತೇಲುತ್ತಾ 
ಹೋಗುತ್ತಿರುವಂತೆ ಭಾಸವಾಗುತ್ತಿತ್ತು. ಈ ಸ೦ದರ್ಭದಲ್ಲಿ ನಿನ್ನ ಮನಸ್ಥಿತಿ ಹೇಗಿತ್ತು?” 

“ನನಗೆ ಯಾವುದೂ ಕಾಣುತ್ತಿರಲಿಲ್ಲ. ಇಷ್ಟು ಜನ ನನ್ನನು ನಂಬಿದ್ದಾರೆ. ಅವರನ್ನು 
ಹೇಗೆ ಸಮಾಧಾನಿಸಲಿ? ಎಂಬ ಯೋಚನೆ ಮಾತ್ರ ನನ್ನಲ್ಲಿ ಇತ್ತು” ;ಇದು ದೈವ 
ಮಾಧ್ಯಮನ ಆಗಿನ ಸ್ಥಿತಿ. 

ಭೂತ ನರ್ತನದಲ್ಲಿ ನರ್ತನಕ್ಕೆ ಸಿದ್ಧನಾಗಿ ಗುತ್ತು ಬೀಡಿನ ಯಜಮಾನನನಿಂದ 
ಎಣ್ಣೆ ಬೂಲ್ಯ ಪಡೆದ ಬಳಿಕ ನರ್ತನಕಾರ ಬಣ್ಣಗಾರಿಕೆಗೆ ತೊಡಗುತ್ತಾನೆ. ಹಸಿ 
ಮಡಲ ಮೇಲೆ ಪರಿವಾರ ಸಮೇತ ಕುಳಿತು ನರ್ತನ ಮಾಧ್ಯಮನಾಗಲು ಬಣ್ಣಗಾರಿಕೆ 


ಮೂಲತಾನದ ನಾಗಬ್ರಹ್ಮ... ೩ 


ಮಾಡುವಾಗ ಹಿನ್ನೆಲೆಯಾಗಿ ಹೊರಡುವ(ಮಹಿಳೆಯ) ತೆಂಬೆರೆ ನಾದದೊಂದಿಗೆ 
ಮೆತ್ತಗಿನ ಸೌಮ್ಯ ಸ್ವರಡಲ್ಲಿ ನಿಧಾನಗತಿಯ ಪಾಡ್ದನದ ಧ್ವನಿ ಮೇಲೈಸುವಾಗ ಆ 
ಕ್ಷೇತ್ರದಲ್ಲಿ ಅಲೌಕಿಕ ಪರಿಸರ ನಿರ್ಮಾಣ ಆಗುತ್ತದೆ. ಮಾಧ್ಯಮನು ಬಣ್ಣಗಾರಿಕೆ 
ಮುಗಿದು ಕ್ಷೇತ್ರಕ್ಕೆ ಬರುತ್ತಾನೆ. ಹಿನ್ನೆಲೆಯಲ್ಲಿ ತೆ೦ಬೆರೆ ಹಾಗೂ ದೈವ ಬೀರ/ಪಾಡ್ದನದ 
ಧ್ವನಿ ಹೊರಡುತ್ತದೆ. ಇತ್ತ ನರ್ತನ ಸೇವೆ ನೀಡುವ ಕುಟುಂಬದ ಯಜಮಾನ 
ಮಾಧ್ಯಮನಲ್ಲಿ ಆವೇಶ ಆಗಿ ನರ್ತನ ಸೇವೆಯನ್ನು ಸ್ವೀಕರಿಸಿ ಕುಟುಂಬ ಸೌಖ್ಯವನ್ನು 
ಕಾಪಾಡಬೇಕು ಎಂದು ಪ್ರಾರ್ಥಿಸಿ ಕುಟುಂಬ ಸದಸ್ಯರೊಂದಿಗೆ ಮಾಧ್ಯಮನ ಮೇಲೆ 
ಪುಷ್ಪದಳ ಪ್ರೋಕ್ಷಣೆ ಮಾಡುತ್ತಾನೆ. ಕೂಡಲೇ ದೈವ ಮಾಧ್ಯಮನಲ್ಲಿ ಶಕ್ತಿ ಅರ್ಥಾತ್‌ 
ಭೂತಾವೇಶ ಆಗುತ್ತದೆ. 

ಭೂತಾರಾಧನೆಯಲ್ಲಿ ಅಲೌಕಿಕತೆಯೂ ಇದೆ, ಮನರಂಜನೆಯೂ ಇದೆ, ಕಲಾ 
ಪ್ರೌಢಿಮೆಯೂ ಇದೆ. ನ್ಯಾಯದಾನ ಇದೆ. ನೊಂದ ಮನಸ್ಸಿಗೆ ದೈವ ಮಾಧ್ಯಮ 
ಅಭಯದಾನ ನೀಡುತ್ತಾನೆ. ಸಾಂತ್ಸನ-ಇವಲ್ಲದೆ ದುಷ್ಟರನ್ನು ಶಿಕ್ಷಿಸುವ ಕಠೋರ 
ನಿಯಮವೂ ಇದೆ. ಕೆಲವು ಸಂದರ್ಭಗಳಲ್ಲಿ ಈ ವ್ಯವಸ್ಥೆಯ ದುರುಪಯೋಗ 
ಆಗುವುದೂ ಇದೆ. ಈಗಿನ ಪ್ರಜಾಪ್ರಭುತ್ವದಲ್ಲಿ ಇರುವಂತೆ ಅದು ವ್ಯವಸ್ಥೆಯ ದೋಷವಲ್ಲ. 
ಆಡಳಿತಗಾರರ ಕ್ರಿಯಾಲೋಪ. 

ಆಧುನಿಕ ದಿನಗಳಲ್ಲಿ ಭೂತಾರಾಧನೆ ಎಂದು ಪ್ರಸಿದ್ಧಿ ಪಡೆದಿರುವ ತುಳುನಾಡಿನ 
ವಿಶಿಷ್ಟ ಉಪಾಸನೆ ವಾಸ್ತವವಾಗಿ ಶಕ್ತಿಯ ಉಪಾಸನೆ. ತುಳುನಾಡಿನ ಜನಪದರ 
ಭಾಷೆಯಲ್ಲಿ ಇವು "ಸತ್ಕೊಲು'. ಈ ಶಕ್ತಿದೈವಗಳ ಉಪಾಸನೆ ದ್ರಾವಿಡ ಪರಂಪರೆಯ 
ಉಪಾಸನೆ ಆಗಿದೆ. ನಾಗ ಶಕ್ತಿಗಳೇ ಶಕ್ತಿಗಳು ಸತ್ಕೊಲು ಎನ್ನುವುದನ್ನು ನಾನು ನನ್ನ 
ಡಿ.ಲಿಟ್‌ ನಿಬಂಧ ಸಿದ್ಧಪಡಿಸಲು ಮಾಡಿದ ಕ್ಷೇತ್ರಕಾರ್ಯದಲ್ಲಿ ಸಂಗ್ರಹಿಸಿದ ಪಾಡ್ದನಗಳು 
ಸ್ಪಷ್ಟಪಡಿಸುತ್ತವೆ. ನಾಗನ ಉಪಾಸನೆಯು ಭೂತಾರಾಧನೆ ಎಂದು ಪ್ರಸಿದ್ಧಿ ಪಡೆಯಿತು. 
ಭೂತಗಳಿಗೆ ಕ್ರೂರತ್ವವನ್ನು(ದುಷ್ಟರಿಗೆ ಶಿಕ್ಷೆ) ಮತ್ತು ಮಾತೃತ್ವವನ್ನು(ಶಿಷ್ಟ ರಕ್ಷಣೆ) ಒಟ್ಟಿಗೇ 
ಆರೋಪಿಸಲಾಯಿತು. 

ತುಳುನಾಡಿನಲ್ಲಿ ಎಲ್ಲಾ ಭೂತಶಕ್ತಿಗಳ ಅರಸುದೈವ ೧೦೦೧ ಹೆಡೆಗಳ ನಾಗಬಿರ್ಮೆರ್‌, 
“ಉಲ್ಲಾಯ'. ಈತ ದ್ವಿಲಿಂಗಿ ದೈವ. ಸ್ತ್ರೀ ಮತ್ತು ಪುರುಷ ಶಕ್ತಿ, ಸಮೀಕರಣಗೊಂಡ 
ದೈವ. ಆತ ಪುರುಷನಾಗಿಯೂ ಉಪಾಸನೆ ಪಡೆಯುತ್ತಾನೆ. ಸ್ತೀ/ಕನ್ನಿಕೆಯಾಗಿಯೂ 
ಉಪಾಸನೆ ಪಡೆಯುತ್ತಾನೆ. ಆದರೆ ಇಲ್ಲಿ ಕಾಣಬರುವ ದ್ವಿಲಿಂಗಿ ಪತಿಪತ್ನಿ ಸಂಬಂಧವನ್ನು 
ಪೋಷಿಸುವುದಿಲ್ಲ. ಬದಲಾಗಿ ನಿಷೇಧಿಸುತ್ತದೆ. ಆದರೆ ಸೋದರ ಸೋದರಿ 
ಸಂಬಂಧವನ್ನು ಪೋಷಿಸುತ್ತದೆ. 

ನಾಗ ಬಿರ್ಮೆರ್‌ ಭೂತಗಳಿಗೆ ಪ್ರಧಾನ. ಅರಸು ಶಕ್ತಿಯಾಗಿ ಆತ ಚಕ್ರವರ್ತಿಯಂತೆ 
ಹಾಗೂ ಅವನ ಪರಿವಾರ ದೈವಗಳು ಸಾಮಂತರಂತೆ ಮೆರವಣಿಗೆ ಹೋಗುವುದನ್ನು 


೪ ಮೂಲತಾನದ ನಾಗಬ್ರಹ್ಮ .. 





ಉಪಾಸನಾ ಆಚರಣೆಗಳ ಸಂದರ್ಭದಲ್ಲಿ ಕಾಣಬಹುದು(ವಿವರಗಳಿಗೆ ನೋಡಿ ಇಂದಿರಾ 
ಹೆಗ್ಗಡೆ ೨೦೧೨). ಕ 

ನಾಗ (ಶಾಸ್ತಾವು)ನನ್ನು “ಭೂತ' ಎಂದು ಕರೆಯುವುದಕ್ಕೆ ಶಿಲಪ್ಪದಿಕಾರಂ ಎಂಬ 
ತಮಿಳು ಕಾವ್ಯದಲ್ಲಿಯೇ ಆಧಾರ ಸಿಗುತ್ತದೆ. ಮಾತ್ರವಲ್ಲ ಇಲ್ಲಿ ತುಳುನಾಡಿನಲ್ಲಿ ಈಗಲೂ 
ಇರುವಂತೆ ಕೋಲವನ್ನು ಅರ್ಪಿಸುವ ವಿವರವೂ ಅಲ್ಲಿ ಇದೆ(ಅಲ್ಲಿ ಪಾತ್ರಿಯಾಗಿ 
ಪೂಜಾರಿಣಿಯಾಗಿ ಸ್ತ್ರೀಯೇ ಇರುತ್ತಾಳೆ). ಇಂತಹ ಭೂತಗಳ ಉಪಾಸನೆಯ "ಗಡಿ' 
ಹಿಡಿದ(ಈತ ದೈವದ ಪ್ರಾತಿನಿಧಿಕ ರೂಪ ಎಂದು ಭಾವಿಸಲಾಗುತ್ತದೆ.) ಅಥವಾ 
ಉಪಾಸನೆ ಮಾಡುವ ಯಾವುದೇ ವ್ಯಕ್ತಿ ರಜಸ್ವಲೆಯಾದ ಸ್ತ್ರೀಯೊಡನೆ ದೃಷ್ಟಿ 
ತಾಗಿಸಬಾರದು, ಮಾತನಾಡಬಾರದು, ಆಕೆಯ ನೆರಳು ಬೀಳಬಾರದು. ಆಕೆ ಇದ್ದ 
ಮನೆಯೊಳಗೆ ವಾಸ ಮಾಡಬಾರದು, ಆಕೆ ಮುಟ್ಟಿದ ವಸ್ತುಗಳನ್ನು ಮುಟ್ಟಬಾರದು- 
ಎಂಬಿವೇ ಅನೇಕ ನಿಷೇಧಗಳಿವೆ. ಇವಲ್ಲದೆ ನಾಗ, ಸರ್ಪನಿಗೂ ಮುಟ್ಟಾದ ಮಹಿಳೆಯ 
ನೆರಳು ಬೀಳಬಾರದು. ಅವಳ ರಜೋದ್ರವ್ಯದ ಬಟ್ಟೆಯ ಮೇಲೆ ಅದು ಹರಿದು 
ಹೋಗಬಾರದು, ಅವಳು ಸ್ನಾನ ಮಾಡಿದ ನೀರಿನ ಮೇಲೆ ಹರಿದುಹೋಗಬಾರದು 
ಇವೇ ನಂಬಿಕೆಗಳಿವೆ. 

ತುಳುನಾಡಿನ ದೈವಗಳಿಗೆ ಅಸಮಾಧಾನವಾದರೆ, ಮುನಿಸಿಕೊಂಡರೆ ಅಥವಾ 
ದೈವದ ಉಯ್ಯಾಲೆ, ದೈವಕ್ಕೆ ನೀರು ಸೇದುವ ಬಾವಿಗೆ ಅಥವಾ ಶಕ್ತಿ ದೈವಗಳಿಗೆ 
ಸಂಬಂಧಿಸಿದಂತೆ ಮೈಲಿಗೆಯಾದರೂ ನಾಗರಹಾವು ಆ ಮನೆಯಂಗಳದಲ್ಲಿ ಬಂದು 
ಹೆಡೆಯೆತ್ತಿ ನಿಲ್ಲುತ್ತದೆ ಅಥವಾ ಮನೆಯ ಸುತ್ತ ಸುತ್ತುತ್ತದೆ ಎಂಬ ನಂಬಿಕೆ ಇದೆ. 
ಈಗಲೂ ಮನೆಯ ಬಾಗಿಲ ಬಳಿ ಮರಿ(ನಾಗರಹಾವು) ಕಂಡರೆ ಅದು ದೈವಸಂದೇಶ 
ಎಂದು ಭಾವಿಸುತ್ತಾರೆ. 

ಮಾನವನ ಇಹದ ಬದುಕಿಗೆ ಸಂಬಂಧಿಸಿದ ಅನೇಕ ಜೀವನಾವರ್ತನ ಆಚರಣೆಗಳು 
ರೂಢಿಯಲ್ಲಿವೆ. ಇಹದ ಬದುಕು ಸುಗಮವಾಗಿ ಸುಸೂತ್ರವಾಗಿ ಧರ್ಮಸಮ್ಮತವಾಗಿ 
ನಡೆಯಬೇಕೆನ್ನುವ ಆಶಯ ಭೂತಾರಾಧನೆಯಲ್ಲಿದೆ. ಪರದ ಬಗ್ಗೆಯಾಗಲೀ, ಸ್ಪರ್ಗ 
ನರಕಗಳ ಬಗ್ಗೆ ಆಗಲೀ ತುಳು ಭೂತಾರಾಧನೆಯಲ್ಲಿ ಪ್ರಸ್ತಾಪ ಆಗುವುದಿಲ್ಲ. 

ಮಾನವನು ತನ್ನ ಬದುಕಿನಲ್ಲಿ ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ 
ಪ್ರತಿಫಲವನ್ನು ತಾನು ಸಾಯುವ ಮೊದಲು ಪಡೆಯುತ್ತಾನೆ ಎಂಬುದು ಇಲ್ಲಿಯ 
ನಂಬುಗೆ. ದುರ್ಜನರನ್ನು ಶಿಕ್ಷಿಸುವ ಹಾಗೂ ಸಜ್ಜನರನ್ನು ರಕ್ಷಿಸುವ ಕೆಲಸವನ್ನು 
ಅವರವರ ಬದುಕಿನಲ್ಲಿಯೇ ತುಳುನಾಡಿನ ಭೂತ/ಶಕ್ತಿಗಳು ಮಾಡಿ ತೋರಿಸುತ್ತವೆ. 
ಆದ್ದರಿ೦ದಲೇ ತುಳುನಾಡಿನಲ್ಲಿ ಒ೦ಟಿ ಮನೆಗಳು ಇದ್ದಾಗಲೂ ಇಲ್ಲಿಯ ಮನೆಗಳಿಗೆ 
ಬಾಗಿಲುಗಳು ಇರಲಿಲ್ಲ. ಈಗಲೂ ಇಂತಹ ಒಂದು ಸುರಕ್ಷಾ ಭಾವ ಇಲ್ಲಿ ಬರಲು 
ಕಾರಣ ಭೂತಾರಾಧನೆ. ಭೂತಾರಾಧನೆ ಆದಿಮಾನವನ ಕಾಲದಿಂದ ಬಂದವುಗಳು 


ಮೂಲತಾನದ ನಾಗಬ್ರಹ್ಮ .. ೫ 


ಎನ್ನುವುದಕ್ಕೆ ಇಲ್ಲಿಯ ಕ೦ಬುಲ ದೃಷ್ಟಾಂತ ಒದಗಿಸುತ್ತದೆ. ಮಾನವಶಾಸ್ತ್ರಜ್ಞರು ಹೇಳುವ 
ಆದಿಕಾಲದ ಮಾನವನ ಸಾಮೂಹಿಕ ಕೃಷಿ ಜೀವನದ, "ಸಾಮೂಹಿಕ ಸೊತ್ತೊಡೆತನ'ದ 
ಕುರುಹುಗಳನ್ನು ಇಲ್ಲಿಯ ಕಂಬುಲ ಆಚರಣೆಯಲ್ಲಿ ಕಾಣಬಹುದು. 

ಭೂತಗಳ ಉಪಾಸನೆಯಲ್ಲಿ ಇರುವುದು ಇಹದ ಲೋಕದೃಷ್ಟಿ, "ಸರ್ವರಿಗೆ 
ಸಮಪಾಲು, ಸರ್ವರಿಗೆ ಸಮಬಾಳು' ಎನ್ನುವ ಧರ್ಮದೃಷ್ಟಿ! ದುಷ್ಟರನ್ನು ಶಿಕ್ಷಿಸುವ 
ದೈವ ದೃಷ್ಟಿ! “ಪೊಣ್ಣ ನೆರಿ ಆನ ತರೆ”(ಹೆಣ್ಣಿನ ನೆರಿಗೆ ಗಂಡಿನ ತಲೆ) ಕಾಯುವ 
ದೈವ ದೃಷ್ಟಿ ಅಂದರೆ ಯುದ್ಧಕಾಲದಲ್ಲಿ ಹೆಣ್ಣಿನ ಮಾನಹರಣ, ಗಂಡಿನ ಜೀವ 
ಹರಣ ಆಗುತ್ತಿತ್ತು. ಇವರನ್ನು ರಕ್ಷಿಸುವುದು ದೈವಗಳ ಕೆಲಸ. ಇದರ ದೃಷ್ಟಾಂತವಾಗಿ 
ಯುದ್ಧಾಯುಧಗಳು ಇದ್ದುದು ಈಗಲೂ ಇರುವುದು ದೈವಗಳ ಉಯ್ಯಾಲೆಯಲ್ಲಿ. 
ಈ ಎಲ್ಲಾ ಲೋಕದೃಷ್ಟಿ ಭೂತಾರಾಧನೆಯು ಪಾಳೆಯಗಾರಿಕೆಯ ಆರಂಭಕಾಲದಿಂದ 
ಇತ್ತು ಇಂದಿಗೂ ದೈವ ನುಡಿಯುವ “ಪೊಣ್ಣ ನೆರಿ ಆನ ತರೆ”(ಹೆಣ್ಣಿನ ನೆರಿಗೆ 
ಗಂಡಿನ ತಲೆ) ಎನ್ನುವ ಪದಗಳು ತುಳುನಾಡಿನ ಕೆಲವು ಶಾಸನಗಳಲ್ಲೂ ಉಲ್ಲೇಖವಾಗಿವೆ. 
ಭೂತಾರಾಧನೆಗೆ ಮತ ಧರ್ಮದ ಕಟ್ಟುಪಾಡುಗಳಿಲ್ಲ. ಮಾನವ ಬದುಕಲು ಉತ್ತಮ 
ಪರಿಸರ ನಿರ್ಮಿಸುವುದೇ ಭೂತಗಳ ಧರ್ಮ!। 

ಶಕ್ತಿದೈವಗಳನ್ನು ಭೂತಗಳೆಂದು ಅವುಗಳಿಗೆ ಭಯಾನಕತೆಯನ್ನು ಆರೋಪಿಸಲಾಗಿದೆ. 
ಅದಾಗ್ಯೂ ನಾಗಬ್ರಹ್ಯ/ಬಿರ್ಮೆರ್‌ ಭೂತಗಳ ಒಡೆಯ. "ನಾಗನಾಂ ಪ್ರಧಾನಂ ಭೂತಂ” 
ಎಂದು ಕನ್ನಡ ನಿಘಂಟುನಲ್ಲಿ ಲಿಖಿಸಲಾಗಿದೆ. ತುಳುನಾಡಿನ ಎಲ್ಲಾ ದೈವಗಳು 
ನಾಗಬಿರ್ಮೆರ್‌ ಪರಿವಾರ ದೈವಗಳು. (ನೋಡಿ: ಇಂದಿರಾ ಹೆಗ್ಗಡೆ, ಪು. ೫೯, 
೨೦೧೨, ನವಕರ್ನಾಟಕ ಪ್ರಕಾಶನ) ವಾಸ್ತವವಾಗಿ ಇಂತಹ ಕ್ಷೇತ್ರಗಳು ಇರುವುದು 
ದಟ್ಟ ಕಾಡಿನಲ್ಲಿ. ನಾಗ ಕ್ಷೇತ್ರವನ್ನು ನಾಗ ಬನ ಅಥವಾ ದೇವರ ಕಾಡು ಎಂದು 
ಕರೆಯುತ್ತಾರೆ. ಪಾಡ್ದನಗಳ ವರ್ಣನೆಯಲ್ಲಿ ಬ್ರಹ್ಮಸ್ಥಾನದ ಕಾಡು "ಭಯಂಕರ' ಎನ್ನುವ 
ವರ್ಣನೆ ಬರುತ್ತದೆ. ಪಾಡ್ದನಗಳ ಪ್ರಕಾರ ಎಷ್ಟು ಭಯಂಕರ ಅಂದರೆ ಆ ಕಾಡಿನೊಳಗೆ 
ಹೋದ ಗಬ್ಬದ ಹಸುಗಳ ಗಬ್ಬ ಜಾರುತ್ತದೆ, ಬಸಿರು ಹೆಣ್ಣಿನ ಬಸಿರು ಜಾರುತ್ತದೆ. 

ನಾಗ ಕ್ಷೇತ್ರ ಇರುವ ಕಾಡು ಕಡಿಯಲು ನಿಷೇಧ ಇದೆ. ನಾಗ ಕ್ಷೇತ್ರಕ್ಕೆ ಕತ್ತಿ 
: ಸೋಕಬಾರದು. ಕತ್ತಿಯಲ್ಲಿ ಕಡಿಯುವುದಿದ್ದರೆ ಆಷಾಢದ ಅಮವಾಸ್ಯೆಗೆ ಮಾತ್ರ. 
ರಿಯಾಯಿತಿ ಇದೆ. ಹೀಗೆ ಮೊದಲೇ ಕಾಡು ಆಗಿರುವ ನಾಗ ಕ್ಷೇತ್ರಗಳು ಮಳೆಗಾಲದಲ್ಲಿ 
ಸೊಕ್ಕಿ ಬೆಳೆವ ಮರ ಗಿಡ ಬಳ್ಳಿಗಳ ನಾಗ ಬನದೊಳಗೆ ಜನರಿಗೆ ;ಪ್ರವೇಶಿಸಲು 
ಎಂಟೆದೆ ಬೇಕಾಗುತ್ತಿತ್ತು. 

ನಾಗರ ಪಂಚಮಿ ಬರುವುದು ಹೆಚ್ಚಾಗಿ ಆಟಿ ತಿಂಗಳಲ್ಲಿ. ನನ್ನ ಬಾಲ್ಯದಲ್ಲಿ 
ನಾಗರ ಪಂಚಮಿಗೆ ನಾಗನಿಗೆ ತನು ಎರೆಯುವ ಪದ್ಧತಿ ನನ್ನ ಗಮನಕ್ಕೆ ಬಂದಿರಲಿಲ್ಲ. 
ನಾಗನಿಗೆ ಸಂಬಂಧಿಸಿದ ಎಲ್ಲಾ ಆಚರಣೆಗಳು ಬೇಸಿಗೆಯ ಕಾಲದಲ್ಲಿ, (ಹೆಚ್ಚಾಗಿ 


೬  ಮೂಲತಾನದ ನಾಗಬ್ರಹ್ಮ ... 





ಬೇಸಗೆಯ ಹುಣ್ಣಿಮೆಗಳಲ್ಲಿ) ನಡೆಯುತ್ತದೆ. ನಾಗನಿಗೆ ತನು ಎರೆಯುವುದು ಬೆಸಗೆ 
ಯಲ್ಲಿಯೇ. ಆದರೆ ವೈದಿಕ ಪ್ರ | ಪ್ರಭಾವಕ್ಕೆ ಒಳಗಾದ ಜನಪದರು ಆಟಿಯ ವಳೆಗಾಳದಲ್ಲಿ 
ನಾಗನಿಗೆ ತನು ಎರೆಯುತ್ತಾರೆ. ಇದು ಸಾಧ್ಯವಾ ವಾದುದು ಜೀರ್ಣೋದ್ಧಾರದ ಹೆಸರಿನಲ್ಲಿ 
ಕಾಡು ಕಡಿದು ಕಾಂಕ್ರೀಟ್‌ ನೆಲ ಮಾಡಿದ ಮೇಲೆ. ಹಿಂದೆ ಆಟಿ ತಿ೦ಗಳಲ್ಲಿ ಬನದ 
ಕಾಡು ಬೆಳೆದು ಅದರೊಳಗೆ ಪ್ರವೇಶ ಪಡೆಯಲು ಅರ್ಚಕನಿಗೂ ಎಂಟಿದೆ ಬೇಕಾಗುತ್ತಿತ್ತು 

ಮಳೆಗಾಲದಲ್ಲಿ ನಾಗನಿಗೆ ತನು ಎರೆಯುವುದು ತುಳು ನೆಲದ, ಜನಪದ ಸಂಸ್ಕೃತಿಗೆ 
ವಿರುದ್ಧವಾದುದು. ಆದರೂ ಬೇಸಗೆಯ ದಿನಗಳ ತನು ಎರೆಯುವ ಪದ್ಧತಿ ಈಗಲೂ 
ನಿಂತಿಲ್ಲ. ಆದಿಮ ಪದ್ಧತಿಯ ಪರಿಶಿಷ್ಟ ಜನರೇ ಅರ್ಚಕರಾಗಿರುವ ನಾಗಾರಾಧನೆ 
ತುಳುನಾಡಿನಲ್ಲಿ ಮುಂದುವರಿದಿದೆ. ಇವರೆಲ್ಲ ಪೂರ್ವ ಪದ್ಧತಿಯಲ್ಲಿ ಬೇಸಗೆಯ 
ದಿನಗಳಲ್ಲಿ ತನು ಎರೆಯುತ್ತಾರೆ. ತುಳುನಾಡಿನ ಬೇಸಗೆಯ ಬಿಸಿಲ ಧಗೆಗೆ ಸ್ವಲ್ಪ 
ಮಟ್ಟಿನ ನೀರಿನ ಸಿ೦ಚನ ಇರಲಿ. ಗಿಡ, ಮರ, ಹಾವುಗಳು ತಣ್ಣಗಿರಲಿ ಎನ್ನುವುದು 
ಇಲ್ಲಿಯ ಆಶಯ. 

ಪರಿಶಿಷ್ಟರು ಮತ್ತು ಹಿಂದುಳಿದ ಬಿಲ್ಲವರು ನಾಗ ಪ್ರತಿಷ್ಟೆ ಮತ್ತು ನಾಗದರ್ಶನದ 
ಪಾತ್ರಿಗಳಾಗಿಯೂ ನಾಗನ ಉಪಾಸನಾ ಆಚರಣೆ ನಡೆಯುತ್ತಿದೆ. ನಾಗಬಿರ್ಮೆರ 
ಪರಿವಾರ ಶಕ್ತಿಗಳಾಗಿ ಎಲ್ಲಾ ಭೂತಗಳು ಉಪಾಸನೆ ಪಡೆಯುವುದೂ ಬೇಸಗೆಯ 
ದಿನಗಳಲ್ಲಿ. 

ನಾಗ ಭೂತಗಳ ಸಾಲಿಗೆ ಸೇರಿದ್ದರಿಂದ ಸೋಮವಾರ, ಶನಿವಾರ, ಅಮವಾಸ್ಯೆ, 
ಏಕಾದಶಿ, ಪಂಚಮಿ, ಭರಣಿ, ಕೃತ್ತಿಕೆ ದಿನಗಳಲ್ಲಿ ಕೂಡ ಯಾವುದೇ ನಾಗ -ಭೂತ 
ಸ್ಥಾನಗಳಲ್ಲೂ ಉಪಾಸನೆ, ಬಲಿ ನಡೆಯಕೂಡದು ಎಂಬ ನಿಷೇಧ ಇದೆ. ತುಳುವರ 
ಆಟಿ ತಿಂಗಳಲ್ಲಿ ಭೂತಾರಾಧನೆಗೆ ರಜೆ. ಇಡಿ ತಿಂಗಳು ಯಾವುದೇ ಭೂತದ/ದೈವ 
ಶಕ್ತಿಗಳಿಗೆ ನಿತ್ಯ "ಪೂನೀಜ್‌'(ಅರ್ಚಣೆ) ನೀಡಲೂ ನಿಷೇಧ ಇದೆ. 

ಮೂಲತಃ ಕಾಡಿನಲ್ಲಿ ನಾಗ ಬ್ರಹ್ಮನ ಪರಿವಾರವಾಗಿ ಇದ್ದ ದೈವಗಳು ಕ್ರಮೇಣ 
ಮಾನವನ ಪಾಳೆಯ ಪಟ್ಟಿನ ಬೆಂಬಲಕ್ಕಾಗಿ ಆತನ ಮನೆಯ ಚಾವಡಿಯಲ್ಲಿ 
ನೆಲೆಗೊಳ್ಳುತ್ತವೆ. ಈ ಸ್ಥಿತ್ಯಂತರವನ್ನು ನಾ ಸಿಂಧು ಹಾಡಿದ ಮೈಸಂದಾಯ 
ಪಾಡ್ದನದಲ್ಲಿ ಕಾಣಬಹುದು. 

ವೈಜ್ಞಾನಿಕವಾಗಿ ನಾಗ ಕೃಷಿ ಪೋಷಕ ದೈವ. ನಾಗಬ್ರಹ್ಮ ಕ ನಾಗ ಶಕ್ತಿಗಳಾದರೆ 
ಮೈಸಂದಾಯ ಅರ್ಥಾತ್‌ ಕಾಡ್‌ದೆರ್ದು(ಕಾಡಿನ ಕೋಣ) ಕೃಷಿಗಾಗಿ” ಬಳಕೆಯಾಗುವ 
ಪ್ರಾಣಿ. ನಾಗಬ್ರಹ್ಮರ ಜೊತೆ ಕೆಲವೆಡೆ ಜೋಗಿ ಪುರುಷರ ಪಾತ್ರವೂ ಇದೆ. ಕೋಟಿ 
ಚೆನ್ನ ಯರ ಗರಡಿಗಳಲ್ಲೂ ಜೋಗಿ ಪುರುಷರ ಪ್ರತಿಮೆಗಳಿವೆ. ಆದರೆ ಸಿರಿ ಆಲಡೆಗಳಲ್ಲಿ 
ಜೋಗಿ ಪುರುಷರ ಪಾತ್ರ ಇಲ್ಲ. 


ಮೂಲತಾನದ ನಾಗಬ್ರಹ್ಮ... ೭ 


ತುಳುವರ ಮೂಲತಾನ ಆದಿ ಆಲಡೆಯ ಪರಂಪರೆ ಮತ್ತು ಪರಿವರ್ತನೆಯ 
ಕ್ಷೇತ್ರಕಾರ್ಯ ಮಾಡುತ್ತಿದ್ದಾಗ ಸಂಗ್ರಹಿಸಿದ ಪಾಡ್ದನಗಳಿವು. ೧೭ ಪಾಡ್ದನಗಳು ೩ 
ಕಂಬುಲದ ಮದಿಪುಗಳು ಇಲ್ಲಿವೆ. ಎಲ್ಲವೂ ನಾಗ ಬಿರ್ಮೆರ್‌ ಮತ್ತು ಪರಿವಾರ 
ದೈವಗಳ ಬಗ್ಗೆ ಮಾಹಿತಿ ನೀಡುವ ಪಾಡ್ದನಗಳು. ಇವುಗಳಲ್ಲಿ ನಾಗ ಬೆರ್ಮೆರ್‌ 
ಪರಿವಾರ ದೈವವಾಗಿ, ಕೊರಗ ದೈವ ಇಲ್ಲ. ಆದರೆ ನಾಗ ಬಿರ್ಮೆರ ಉಪಾಸನಾ 
ಆಚರಣೆಯಾದ ಕಂಬುಲದಲ್ಲಿ ಕೊರಗನ ಪಾತ್ರ ಇದೆ. ಕೊರಗ ಪಾತ್ರಿ ಜಾತಿಯಿಂದ 
ಕೊರಗನಲ್ಲ. ನಲ್ಕೆಯವ ಕೊರಗನ ವೇಷ ಹಾಕಿ ಪಾಡ್ದನ ಹೇಳುತ್ತಾ ಆ ಊರಿನ 
ಎಲ್ಲಾ ಮನೆಗಳಿಂದ ಭತ್ತ ಸಂಗ್ರಹಿಸಿ ತರುವುದು ಅವನ ಹಕ್ಕು. 

ಅಮೃತ ಸೋಮೇಶ್ವರರ ಸಂಗ್ರಹದಲ್ಲಿ ಇರುವ ಕೊರಗ ತನಿಯ ಪಾಡ್ದನದ 
ಹರವು ಕಂಬುಲದ ಕೊರಗ ಪಾಡ್ಬನಕ್ಕಿಂತ ವಿಸ್ತಾರವಾಗಿದೆ. ಗುಳಿಗ ಪಾಡ್ದನ ಬೇರೆ 
ಕಡೆ ದಾಖಲಾಗಿದೆ. ಸೃಜನಶೀಲ ಪಾಡ್ದನಕಾರ ಮತ್ತೊಬ್ಬನದ್ದು ಮಾತ್ರವಲ್ಲ ತನ್ನ 
ಸೃಜನಶೀಲತೆಯನ್ನೂ ನಕಲು ಮಾಡಲಾರ. ಕ೦ಠಪಾಠ ಮಾಡಲಾರ. ಅಂತೆಯೇ 
ಇಲ್ಲಿಯ ಗುಳಿಗ ಪಾಡ್ದನವೂ ಭಿನ್ನ ಪಾಠ. 

ಆದರೆ ಬಿರ್ಮೆರೆ ಸಂಧಿ ಮತ್ತು ರೆಕ್ಕೆಸಿರಿ ಸಂಧಿಯ ಹೊಸ ಶೋಧ ಇಲ್ಲಿದೆ. 

“ಬಿರ್ಮೆರೆ ಸಂಧಿ' ಒಟ್ಟು ಮೂರು ಇದೆ. ಒಂದು ಬಿರ್ಮೆರೆ ಮದಿಪು ಇದೆ. 

ನನ್ನ ಗಮನಕ್ಕೆ ಬಂದಂತೆ ಇವುಗಳು ಇದುವರೆಗೆ ಎಲ್ಲೂ ಪ್ರಕಟವಾಗಿಲ್ಲ. 

ಇಲ್ಲಿ ಇರುವ ಮುಗೆರ್ಲು ದೈವದ ಬೀರ ಮತ್ತು ಸ್ವಾಮಿ ಕೋಲದ ಸ್ತುತಿ ಹಾಡು 
ಬೇರೆಡೆ ಪ್ರಕಟವಾಗಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. 

ರೆಕ್ಕೆಸಿರಿ ಸಂಧಿ ಒಟ್ಟು ನಾಲ್ಕು ಇದೆ. ಎರಡು ಪಾಡ್ದನಗಳು ರೆಕ್ಕಿರಿಸಿಯ ಉಗಮವನ್ನು 
ತಿಳಿಸುತ್ತದೆ. ರೆಕ್ಕಿಸಿರಿ ಹೇಗೆ ಪ್ರಕಟಗೊ೦ಡಳು ಎಂದು ಪಾಡ್ದನದಲ್ಲಿ ಇದೆ. ಇವು 
ಹೊಸ ಶೋಧ. ಇವುಗಳು ಪ್ರಕಟವಾಗಿರುವುದು ನನ್ನ ಗಮನಕ್ಕೆ ಬಂದಿಲ್ಲ. 

ಮೈಯಿಸಂದಾಯ/ನಂದಿಗೋನ ಪಾಡ್ದನಗಳು ನನ್ನದೇ ಸಂಗ್ರಹ... ಆದರೂ 
ಅದು ಸಿರಿ ಪಠ್ಯದ ಭಾಗ ಆದುದರಿಂದ ಬೇರೆಡೆ ಇರುವ ಸಾಧ್ಯತೆ ಹೆಚ್ಚು. ಸಿಂಧು 
ಹೇಳಿದ ಪಾಡ್ದನ ಮೈಯಿಸಂದಾಯನನ್ನು ನಾಗ ಬ್ರಹ್ಮಸ್ಥಾನದಿಂದ ತಂದುದಾಗಿ 
ಹೇಳುತ್ತದೆ. ಇದು ಹೊಸ ಶೋಧ. 

ಬೀರಗಳನ್ನು ಹೋಲುವ ಈ ಸಂಧಿ/ಪಾಡ್ನನಗಳು ಒಂದು ವೇಳೆ ಇತರೆಡೆ 
ಪ್ರಕಟ ಆಗಿದ್ದರೂ ಇಲ್ಲಿ ಅದು ಬೇರೆಯೇ ರೂಪ. ಗುಳಿಗ ಪಾಡ್ದನದಲ್ಲಿ ಕೂಡ 
ಹೊಸತನ ಇದೆ. ಸ 

ದೆಯ್ಯೊಲೆ ನಲಿಕೆಯ ಬೀರ ಸಂಗ್ರಹಿಸುವಾಗ ಅಪರೂಪ ಎನಿಸಿತ್ತು. ಈಗ ಕೆ.ಕೇಶವ 
ಬಂಗೇರ ಅವರ “ತುಳುನಾಡ ಕಾರ್ನಿಕ ದೈವೊಲು” ಕೃತಿಯಲ್ಲಿ “ಮೂವರು 
ದೈಯಂದಿ ಕಾಡ್‌ದೆರ್ದು ಎಳ್ಳೆರ್‌ ಸಿರಿಕುಳು'-ಎ೦ಬ ಹೆಸರಿನಲ್ಲಿ ಪ್ರಕಟವಾಗಿದೆ. ಇದರ 
ಸಂಪೂರ್ಣ ಭಿನ್ನ ಪಾಠ ಇಲ್ಲಿ ಸಂಗ್ರಹಿಸಲಾದ ದೆಯ್ಯೊಲೆ ನಲಿಕೆಯ ಬೀರ. 


೮  ಮೂಲತಾನದ ನಾಗಬ್ರಹ್ಮ .. 


ಕೋಡ್ದಬ್ಬು ಮೂಲತಾನ ನಾಗ ಪರಿವಾರದ ಆಲಡೆಯ ಗುಂಪಿಗೆ ಸೇರುವುದಿಲ್ಲ. 
ಕೋಡ್ದಬ್ಬು ದೈವ ನಾಗ ಬ್ರಹ್ಮ ಪರಿವಾರ ದೈವವಾಗಿ ನಾಗ ಬ್ರಹ್ಮಸ್ಥಾನದಲ್ಲಿ ಇಲ್ಲ. 
ಹೀಗಾಗಿ ಈ ಪಾಡ್ದನ ಸಂಗ್ರಹಕ್ಕೆ. ನಾನು ಆಸಕ್ತಿ ವಹಿಸಿರಲಿಲ್ಲ. ಕಾರಣ ಆದು ನನ್ನ 
ಮೂಲತಾನಗಳ ಕ್ಷೇತ್ರ ವ್ಯಾಪ್ತಿಯಿಂದ ಹೊರಗೆ ಇರುವ ದೈವ. ಆದರೆ ಕಮಲಳ 
ಆಸಕ್ತಿ ಈ ಪಾಡ್ದನವನ್ನು ದಾಖಲಿಸಲು ನನ್ನಲ್ಲಿ ಒತ್ತಾಯಿಸಿತು. ಆಗ ನಾನು 
ದಾಖಲಿಸಿಕೊಂಡೆ. ಇರಲಿ ಭಿನ್ನ ಪಾಠವೊ೦ದು ಮುಂದಿನ ಅಧ್ಯಯನಕಾರರಿಗೆ 
ನೆರವಾಗಬಹುದು. ಹೀಗಾಗಿ ಅದನ್ನೂ ಇಲ್ಲಿ ಸೇರಿಸಿಕೊಂಡಿದ್ದೇನೆ. 

ಅಮ್ಮುಂಜೆ ಶೀನಪ್ಪ ಹೆಗ್ಗಡೆಯವರು ಸಂಗ್ರಹಿಸಿದ ಗದ್ಯ ಪಾಡ್ದನದಲ್ಲಿ ಕೋಟೆದ 
ಬಬ್ಬು ಕಥೆ ಇನ್ನೂ ವಿಸ್ತಾರವಾಗಿದೆ. ಅಲ್ಲಿ ಬಬ್ಬುವಿನ ಕಾರಣಿಕ ಕ೦ಡು ಹೆದರಿ 
ಅವನನ್ನು ಮುಗಿಸಲು ಮೇಲ್ವರ್ಗದವರು ಹೂಡುವ ಸಂಚಿನ ವಿವರ ಇದೆ. 

ಭಾಗ-೨ರಲ್ಲಿ ಇರುವ ಮೂರು ಪಾಡ್ದನಗಳು ಕಂಬುಲಕ್ಕೆ ಸಂಬಂಧಿಸಿವೆ 
೧. ಅನಂತಾಡಿ ಕೊರಗ ಪಾಡ್ದನ ವಿಶ್ವನಾಥ ನಲ್ಕೆ ಅನಂತಾಡಿ. 

೨. ಕಡಂದಲೆ ಪರಾಡಿ ಐತು ನಲ್ಕೆ ದೇಂದೊಟ್ಟು ಕಲ್ಲ ಮುಂಡೇರ್‌. 
೩. ಕುಂಬ್ಲಾಜೆ ಕಂಬುಲ-ಸಂಗ್ರಹಿಸಿ ನೀಡಿದವರು ಕುಂಬ್ಹಾಜೆ ಬೀಡು ತಿಮ್ಮಪ್ಪ ರೈ 
ಕಾಸರಗೋಡು. 

ನಾಗ ವಿಶ್ವ ಪೂಜನೀಯ ದೈವವಾಗಿತ್ತು. ಕೈಸ್ತ ಧರ್ಮ ಆರಂಭ ಕಾಲದಲ್ಲಿ 
ಈಜಿಪ್ಟ್‌ನ ಚರ್ಚ್‌ಗಳಲ್ಲಿ ಸ್ಥಳೀಯರನ್ನು ಕ್ರ ಸ ಧರ್ಮಕ್ಕೆ ಆಕರ್ಷಿಸಲು ಚರ್ಚ್‌ಗಳ 
ಗೋಡೆಗಳ ಮೇಲೆ ಹಾವಿನ ಉಬ್ಬುಚಿತ್ರವನ್ನು ಬಿಡಿಸುವುದಿತ್ತು. 

ಭಾರತದ ಮಟ್ಟಿಗೆ ಒರಿಸ್ಸಾದ ಕೊನಾರ್ಕ ಸೂರ್ಯ ದೇವಾಲಯದಲ್ಲಿ ನಾಗನ 
ಮಿಥುನ ಶಿಲ್ಪಗಳ ಅದ್ಭುತ ಕೆತ್ತನೆಯನ್ನು ಕಾಣಬಹುದು. ಒರಿಸ್ಸಾದ ಭುವನೇಶ್ವರದ 
ದೇವಾಲಯಗಳು, ಮಧ್ಯಪ್ರದೇಶದ ಖಜುರಾಹು ದೇವಾಲಯಗಳು ನಾಗ ಕನ್ನಿಕೆ 
ಮತ್ತು ನಾಗ ಪುರುಷರ ಸುಂದರ ಶಿಲ್ಪಗಳನ್ನು ಹೊಂದಿವೆ. ಬಾದಾಮಿಯ ಚಾಳುಕ್ಯರು 
ನಿರ್ಮಿಸಿದ ಮೊದಲ ಗುಹೆಯ ಛತ್ತಿನಲ್ಲಿ ಪಂಚಮುಖಿ ನಾಗನ ಶಿಲ್ಪ ಹೆಡೆಗೆ 
ಸುರುಳಿಯಾಗಿ ದೇಹವನ್ನು ಸುತ್ತಿಕೊಂಡಿದೆ. 

ತುಳುನಾಡಿನ ಆಳುಪರಸರ ಕೆಲವು ಶಾಸನಗಳಲ್ಲಿಯೂ ಸರ್ಪ ಲಾಂಛನ ಇದೆ. 

ತುಳುನಾಡಿನಲ್ಲಿ ನಾಗಗಳ ಉಪಾಸನೆ ಪೂರ್ವ ರೂಪದಲ್ಲಿ ಉಳಿದು ಬಂದಿರುವುದು 
ತುಳುನಾಡಿನ ವೈಶಿಷ್ಟ್ಯ. 

(ಇಲ್ಲಿಯ ಪಾಡ್ದನಗಳ ಅನುವಾದ ಸಂದರ್ಭದಲ್ಲಿ ಮೂಲ ಭಾಷೆಯ ಧ್ವನಿ, 
ಲಯ ಭಾವಗಳು ಅನುವಾದಿಸಲು ಸಾಧ್ಯ ಆಗದೆ ಇದ್ದಾಗ * ಚೆಹ್ನೆಯನ್ನು 
ತೋರಿಸಲಾಗಿದೆ. ಓದುಗರು ಯೇ ಎನ್ನುವ ಪ್ರಶ್ನಾರ್ಥಕ ವಲ್ಲ. ಆ ಕೊನೆಯ 
(ಯೇ*)ಪದವನ್ನು ರಾಗವಾಗಿ ಎಳೆಯ ಬೇಕೆನ್ನುವುದು ಇಲ್ಲಿಯ ಸೂಚನೆ). 


೫೫೫ 


ಮೂಲತಾನದ ನಾಗಬ್ರಹ್ಮ... ೯ 


೧೦ 





ನಾಗಬಿರ್ಮೆರ್‌ ಪಾತ್ರದಲ್ಲಿ ತನಿಯಪ್ಪ 
ಓಣಿಯಾಯಿ ಕಾಡು, ಉಜಿರೆ 


ಮೂಲತಾನದ ನಾಗಬ್ರಹ್ಮ ... 





ಕಿ 
ಬಿರ್ಮೆರ ಸಂಧಿ ೧ 


ಹಾಡಿದವರು : ತನಿಯಪ್ಪ : ಪ್ರಾಯ ಸು. ೫೦, ಬಜೆ ಸುವರ್ಣ) 
ಕೂಸಮ್ಮ : ಪ್ರಾಯ ೩೮, ಜಾತಿ : ನಲ್ಕೆ 
ಬೈಲಂಗಡಿ ೧೬.೪.೨೦೦೬ 


ಈ ದಂಪತಿಗಳು ಹೇಳಿದ ಪ್ರಕಾರ ಬಿರ್ಮೆರ್‌ ಅಂದರೆ ನಾಗರ ಜೋವು ಪಾಡ್ದನದ 
ಉದ್ದಕ್ಕೂ ಜಯವುಳ್ಳ ಬೆರ್ಮರ್‌ ಎನ್ನುತ್ತಾರೆ. 

ಪಾಡ್ದನ ದಾಖಲಿಸುವಾಗ ತನಿಯಪ್ಪನ ಮಡದಿ ಪೊಸೊಳಿಕೆ ಕೂಸಮ್ಮಳೂ 
ತನಿಯಪ್ಪನ ಮಾತಿಗೆ ಧ್ವನಿ ಸೇರಿಸಿದ್ದಳು. ದೈವ ಪಾತ್ರಿಯ ಬಣ್ಣಗಾರಿಕೆ ಮಾಡುವಾಗ 
ಮತ್ತು ಆವೇಶದ ಅರಂಭದಲ್ಲಿ ಪಾತ್ರಿಯ ತಾಯಿ, ಸೋದರಿ ಅಥವಾ ಮಡದಿ 
ತೆಂಬೆರೆಯ ಸಣ್ಣ ಧ್ವನಿ ಹೊರಡಿಸುತ್ತಾ ಪಾಡ್ದನ ಹಾಡಿ ಕೋಲಕ್ಕೆ ನಾಂದಿ ಹಾಕುತ್ತಾರೆ. 
ಧರ್ಮಸ್ಥಳದ ಅಣ್ಣಪ್ಪ ಬೆಟ್ಟ ಏರಲು ಮಹಿಳೆಯರಿಗೆ ನಿಷೇಧ ಇದೆ. ಆದರೆ ದೈವ 
ಪಾತ್ರಿ ಅನ್ನು ಪರವನ ಮಡದಿ ಬೆಟ್ಟದ ಮೇಲೆ ಹೋಗಿ ದೈವಮಾಧ್ಯಮನ ಹಿನ್ನೆಲೆಯಲ್ಲಿ 
ತೆಂಬೆರೆ ನುಡಿಸಿ ಪಾಡ್ದನ ಹಾಡುತ್ತಾಳೆ. 

ಬಿರ್ಮೆರ ಪಾತ್ರಧಾರಿ ವೇಷ ಹಾಕುವಾಗ ಒಸಯ ಆಗಲು ಮಹಿಳೆಯರು 
ಹೇಳುವ ಸಂಧಿ ಇದು. 


ಬಿರ್ಮೆರ ಸಂಧಿ ೧ ೧೧ 


ತುಳು ಮೂಲ 


ತಿರ್ತ್‌ ಉಂಡು ಸಾಮಿ ಸಿರಿಬಾರಿ ಲೋಕ 
ಮಿತ್ತ್‌ ಉಂಡು ಸಾಮಿ, ಮೇಲಮೆ ಲೋಕ 
ನಡುಟು ಉಂಡು ನರ ಲೋಕ 


 ಎಡತ್‌ ಉಂಡು ಬೊಲ್ಯನ ಪುಂಚ 

ಬಲತ್‌ ಉಂಡು ಬಂಗಾರ್ದ ಪುಂಚ 

ನಡುಟು ಉಂಡು ಮಣ್ಣ್‌ದ ಪುಂಚ 

ಪುಂಚೊಡು ನಾಗರ ಜೋವು ಜಯ ಬೆರ್ಮೆರ್‌ ಉದ್‌ಯ ಆತೆರ್‌ 
ಪಾತಾಳೊಗು ಮುನ್ನಿ ಆಕಾಶೊಗು ಜಿಡೆ 

ಎಡತ್ತ್‌ಡ್‌ ಅಜಿಪತ್ತ ಆಜಿ ಕೋಟಿ ಪಾವು(ಸರ್ಪ) 

ಬಲತ್‌ಡ್‌ ಎಲ್ಪತ್ತಾಜಿ ಕೋಟಿ ನಾಗರ ಜೋವುಲು ಕೊಂಡು ಉದ್ಯ ಬೆಂದೆರ್‌ 
ಜಯವುಲ್ಲಾ ಬೆರ್ಮೆರ್‌ 


ತಿಗಲೆಡ್‌ ಸಿರಿಲಿಂಗ ಮುಂಡೊಡು ನಾಮಲಿಂಗ 
ತರೆಟ್‌ ಏಳ್‌ ಜಿಡೆ ಸತ್ತಿಗೆ ಕೊಂಡು ಉದ್ಯ ಆತೆರ್‌ 
ಜಯವುಲ್ಲ ಬೆರ್ಮೆರ್‌” 


ಅಪ್ಪೆ ಪನ್ನಗ ದೆಯ್ಯಾರ್‌ ಪೊಂಜೋವು 

ಅಮ್ಮೆ ರಾಮದೇವರ್‌ 

ಅಪ್ಪೆಕೆ ತುಡೆತ ಮರ್ಗಿಲ್ಡ್‌ ಅಮ್ಮೆರೆ ಬಲತ ಮರ್ಗಿಲ್ಡ್‌ 
ಮಣ್ಣ್‌ಡ್‌ ಪುಟಿನ ಬಾಲೆಲು ಅಂದ್‌ಡಾ 

ಹೊಪೊಲು ಕುದುಪೊಡು ಪುಲ ಪಾರಾವೊಡು 


೧೨ ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 


ಕೆಳಗೆ ಉಂಟು ಸ್ವಾಮಿ ಸಿರಿ 'ಆಳುವ ಲೋಕ 
ಮೇಲೆ ಇದೆ ಸ್ವಾಮಿ ಮೇಲಿನ ಲೋಕ 
ನಡುವಿನಲ್ಲಿ ಇದೆ ನರಲೋಕ 


ಎಡಕ್ಕೆ ಇದೆ ಬಿಳಿಯ ಹುತ್ತ 

ಬಲಕ್ಕೆ ಇದೆ ಬಂಗಾರದ ಹುತ್ತ 

ನಡುವೆ ಇದೆ ಮಣ್ಣಿನ ಹುತ್ತ 

ಹುತ್ತದಲ್ಲಿ ನಾಗರ ಜೋವು ಜಯ ಬೆರ್ಮೆರ್‌ ಉದಯವಾದರು 
ಪಾತಳಕ್ಕೆ ಬಾಲ ಆಕಾಶಕ್ಕೆ ಹೆಡೆ 

ಎಡದಲ್ಲಿ ಅರ್ವತ್ತಾರು ಕೋಟಿ ಹಾವು 

ಬಲದಲ್ಲಿ ಎಪ್ಪತ್ತೇಳು ಕೋಟಿ ನಾಗ ಜೋವುಗಳೊಂದಿಗೆ ಉದಯವಾದರು 
ಜಯವುಳ್ಳ ಬೆರ್ಮರು 


ಎದೆಯಲ್ಲಿ ಸಿರಿಲಿಂಗ ಹಣೆಯಲ್ಲಿ ನಾಮಲಿಂಗ 
ತಲೆಯ ಮೇಲೆ ಏಳು ಹೆಡೆ ಸತ್ತಿಗೆ ಹೊಂದಿ ಉದಯವಾದರು 
ಜಯವುಳ್ಳ ಬೆರ್ಮರು ' 


ಅಬ್ಬೆ ಎಂದರೆ ದೆಯ್ಕಾರು ಹೆಂಗುಸು 

ಅಪ್ಪ ರಾಮ ದೇವರು 

ಅಬ್ಬೆಯ ತೊಡೆಯ ಮಗ್ಗುಲಲ್ಲಿ ಅಪ್ಪನ ಬಲ ಮಗ್ಗುಲಲ್ಲಿ 
ಮಣ್ಣಲ್ಲಿ ಹುಟ್ಟಿದ ಮಕ್ಕಳು ಹೌದಾದರೆ 

ಹೊಕ್ಕಳು ಕಡಿಯಬೇಕು, ಹೆತ್ತ ಸೂತಕ ತೆಗೆಯಬೇಕು 


ಜಂ 


ಬಿರ್ಮೆರ ಸಂಧಿ ೧ ೧೩ 


ಹುಟ್ಟು ಹೆಸರು ಕರೆಯಬೇಕು 

ಮಣ್ಣಿನ ಮಕ್ಕಳು ಹೋಗಿ ಹಾಳೆಗೆ ಬೆಳೆದರು 
ಇಬ್ಬರು ನಾಗ ಜೋವುಗಳು ತೊಟ್ಟಿಲಿಗೆ ಸರಿಯಾಗಿ ತುಂಬಿದರು ಮಕ್ಕಳು 
ಮುದ್ದಿನ ಮಕ್ಕಳಿಗೆ ಮೋಹದ ಹೆಸರು 
ಕರೆಯಬೇಕು ಹೇಳಿದರು ಅಪ್ಪವ್ರು 

ಕೋತಂಡೆ ಮಾತಂಡೆ ಎಂದು ಹೆಸರು ಇಟ್ಟರು 
ಅಪ್ಪವುರು ಇನ್ನು ಇಬ್ಬರು ನಾಗ ಜೋವುಗಳಿಗೆ 
ತೊಟ್ಟಿಲ ಸಾಕಣೆಯ ಮಕ್ಕಳು ಜಗಲಿಗೆ ಇಳಿದರು 
ಜಗಲಿಯ ಮಕ್ಕಳು ಹೋಗುವವು ಕವಚಿ ಬೀಳುತ್ತಾ 
ಹೊಟ್ಟೆ ಎಳೆಯುತ್ತಾ ಹೊಸಿಲಿಗೆ ಹೊಟ್ಟೆ ಒತ್ತಿ 
ಗೋಡೆ ಹಿಡಿದು ಹೆಜ್ಜೆ ಊರುತ್ತಾ 

ಹೆಜ್ಜೆ ಇಟ್ಟು ಬರುವರು 


ಚಿಕ್ಕವರಿದ್ದವರು ದೊಡ್ಡವರೇ ಆದರು ಮಕ್ಕಳು 
ಒಂದು ವರ್ಷ ಎರಡು ವರ್ಷಗಳೇ ಕಳೆದುವು ಮಕ್ಕಳಿಗೆ 
ಮೂರು ವರ್ಷ ತುಂಬಿತು ಮಕ್ಕಳಿಗೆ 


ಏಳು ವರ್ಷ ತುಂಬುವಾಗ 

ಯಾರು ಯಾರು ಅಬ್ಬೆಯವರೇ 

ನಮಗೆ ಮದುವೆ ಬೇಕು 

ಹೆಣ್ಣು ನೋಡಬೇಕು ನೆ೦ಟಸ್ತಿಕೆ ಹಿಡಿಯಬೇಕು 
ನೆಂಟಸ್ತಿಕೆ ಹಿಡಿಯಬೇಕು ಮದುವೆ ಮಂಗಳ ಆಗಬೇಕು 


ಹೌದೇ ಮಕ್ಕಳೇ ಇಷ್ಟು ಎಳೆಯ ಪ್ರಾಯದಲ್ಲಿ 


ಬಿರ್ಮೆರ ಸಂಧಿ ೧ ೧೫ 


ಪೊಣ್ಣು ತೂವರೆ ಪೊದು ಪತ್ತೆರೆ 
ಮದಿಮೆ ಮಂಗಿಲ ಆವರ್ಮೆ 
ಅಂಗೈ ಮಂಜಲ ಗೆರೆ ಮಾಜುಜಿ 
ಕಿದ್‌ಕಿಲ್‌ ಅಡಿತ ಅಮೆ ಪೋತುಜಿ 
ನಿಕ್ಷೆ ಅಮ್ಮೆರ್‌ ಬನ್ನಗ 

ಪೊಣ್ಣು ತೂವರೆ ಪೊದು ಪತ್ತರೆ 
ಅಮ್ಮೆರ್‌ಡ ಕೇನ್ಲೆ 


ಉಗ್ರೊಡು ಬನ್ನಗ ತಾರೆದಾತ್‌ ತೋರ 
ಕಂಗ್‌ದಾತ್‌ ಉದ್ದ ಬಟ್ಟಲ್‌ ಮೋನೆ 
ಕೌಡಿಗೆ ದಾತ್‌ ಕೂಲಿ ಸೀಗೆ ಬಿತ್ತ್‌ದ ಕಣ್ಣ್‌ 


ಹರ್ಷೊಡು ಬನ್ನಗ ಸೂಜಿಮೋನೆ ಗುರುಗುಂಜಿ ಕಣ್ಣ್‌ 
ಜಯಪ್ಪ ನಾಲಗೆ ಬೊಕ್ಕ ಕೇನ್ಗೆಲಾ ಬಾಲೆಲೆ 


ಏರ್ಯ ಆರ್‌ ಅಪ್ಪೆರೇ 
ಎಂಕ್ಷೆ ಅಮ್ಮೆರೆನ್‌ ಎಂಕ್ಸು ಕೆಬಿಟ್‌ ಕೇನ್‌ದ್‌ಜ 
ಕಣ್ಣ್‌ಡ್‌ ಕೊಂಡೊಂದು ತೂತುಜ 


ಅಪನಗ ಅಮ್ಮೆರ್‌ ಬರ್ಪೆರ್‌ 
ಏರ್ಯ ಏರ್‌ ಅಮ್ಮೆರ್‌ ಎಂಕ್ಷೆಗ್‌ 


ಪೊನ್ನು ತೂವುಡು ಪೊದು ಪತ್ತೊಡು 
ಮದಿಮೆ ಮಂಗಿಲ ಆವೊಡು 


೧೬. ಮೂಲತಾನದ ನಾಗಬ್ರಹ್ಮ ... 





ಹೆಣ್ಣು ನೋಡಲು ನೆಂಟಸ್ತಿಕೆ ಹಿಡಿಯಲು 
ಮದುವೆ ಮಂಗಳ ಆಗಲು 

ಅಂಗೈ ಅರಸಿನ ಗೆರೆ ಮಾಸಿಲ್ಲ 
ಕಂಕುಲಡಿಯ ಸೂತಕ ಹೋಗಿಲ್ಲ. 
ನಿಮ್ಮ ಅಪ್ಪಾವ್ರು ಬಂದಾಗ 

ಹೆಣ್ಣು ನೋಡಲು ನೆಂಟಸ್ತಿಕೆ ಹಿಡಿಯಲು 
ಅಪ್ಪಾವಲ್ಲಿ ಕೇಳಿ 


ಉಗ್ರರಾಗಿ ಬರುವಾಗ ತೆಂಗಿನಷ್ಟು ತೋರ 
ಕಂಗಿನಷ್ಟು ಉದ್ದ ಬಟ್ಟಲು ಮುಖ 
ಕವಡೆಯಷ್ಟು ಹಲ್ಲು ಸೀಗೆಯ ಬೀಜ ಕಣ್ಣು 


ಹರ್ಷದಲ್ಲಿ ಬರುವಾಗ ಸೂಜಿಮುಖ ಗುಲಗಂಜಿ ಕಣ್ಣು 
ಜಯ ಆಡುವ ನಾಲಗೆ, ಮತ್ತೆ ಕೇಳಿ ಮಕ್ಕಳಾ 


ಯಾರು ಅವರು ಅಬ್ಬೆಯವರೇ 

ನಮ್ಮ ಅಪ್ಪಾವನ್ನು ನಾವು ಕಿವಿಯಾರೆ ಕೇಳಿಲ್ಲ 
ಕಣ್ಣ ನೋಟದಲ್ಲಿ ನೋಡಿಲ್ಲ 

ಅಷ್ಟರಲ್ಲಿ ಅಪ್ಪಾವು ಬರುತ್ತಾರೆ 


ಯಾರು ಯಾರು ಅಪ್ಪಾವ್ರು ನಮಗೆ 
ಹೆಣ್ಣು ನೋಡಬೇಕು ನೆಂಟಸ್ತಿಕೆ ಹಿಡಿಯಬೇಕು 
ಮದುವೆ ಮಂಗಳ ಆಗಬೇಕು 


ಬಿರ್ಮೆರ ಸಂಧಿ ೧ ೧೭ 


ಹೆಣ್ಣು ಮಾತನಾಡಲು ಹೊರಡಲು ಕರೆವಾಗ 

ನೀರಿನಲ್ಲಿ ನೀರು ಕನ್ನಡಿ ಹಾವು 

ಬೆಟ್ಟು ಭಾಗದ ಬಿಳಿಯ ಕನ್ನಡಿ ಹಾವು 

ಮಲೆಯಲ್ಲಿ ಇರುವ "ಮಲೆ "ಬುಲೆಕರಿ” ಕರೆದರು 

ನನ್ನ ಮಕ್ಕಳಿಗೆ ಹೆಣ್ಣು ಮಾತನಾಡಲು ಹೋಗಿ ಎಂದರು 


ನಾವಾದರೆ ಹೆಣ್ಣು ಮಾತನಾಡಲು ಹೋಗಲಾರೆವು 
ನೀವು ಹೋಗಿ 


ಏಳು ಮಲೆ ರಾಮಗಿರಿ ಪರ್ವತಕ್ಕೆ ಹೋಗಿ 
ಹೆಣ್ಣು ಮಾತನಾಡಲು ಹೋಗುವಾಗ 
ಮಣ್ಣಿನ ಹುತ್ತದ ಒಳಗೆ 

ಇಬ್ಬರು ಕನ್ಯೆ ಸಿರಿಗಳು ಇದ್ದಾರೆ 


ಹೆಣ್ಣು ಮಾತನಾಡಿದರು ನೆಂಟಸ್ತಿಕೆ ಹಿಡಿದರು 
ಮದುವೆ ಮಂಗಳ ಆಗಲು ಹೆಣ್ಣು ಹೇಗೆ ಒಯ್ಯುವಿರಿ 


ಪೆ ಕೊಡಪೆ ಎನ್ನುವ ಬಿಳಿಯ ಸಂಕಮಾಲೆ ಬರುತ್ತದೆ 
ಬರುವಾಗ ಹೇಂಟೆ ಕೊಟ್ಟು ಸಮಾಧಾನಿಸುವೆ, 
ಕರಿಯ ಕಾಡಿನ ಬಲಿಪ ಬರುತ್ತಾನೆ 
ಎಮ್ಮೆಯ ಕರು ಕೊಟ್ಟು ಸಮಾಧಾನಿಸುವೆ 


ಹೆಣ್ಣು ಕೊಂಡು ಬರುವರು ಕೋತಂಡೆ ಮಾತಂಡೆ 
ಮದುವೆ ಆಗುತ್ತಾರೆ ಹುತ್ತದಲ್ಲಿ ಕುಳಿತುಕೊಳ್ಳುತ್ತಾರೆ. 
೫೫೫ 


“ಅಲ್ಲಿಗೆ ನಾವು ನಾಗ ಬಿರ್ಮೆರ್‌ ನೆಲೆಯಾಗುತ್ತದೆ.” ಪಾಡ್ದನ ಮುಗಿಸಿ ತನಿಯಪ್ಪ 
ಹೇಳಿದ ಮಾತಿದು. ಅಂದರೆ ಲೌಕಿಕ ಜಗತ್ತಿನ ನಾಗ ಬೆರ್ಮೆರ್‌ ಅಲೌಕಿಕ ಜಗತ್ತಿಗೆ 
ಮರಳುತ್ತವೆ. ಪಾತ್ರಿಗಳು ಲೌಕಿಕ ಜಗತ್ತಿಗೆ ಮರಳುತ್ತಾರೆ. 


ಇ 


ಬಿರ್ಮೆರ ಸಂಧಿ ೧ ೧೯ 





ಬಿರ್ಮೆರೆ ಪಾತ್ರದ ಬಣ್ಣಗಾರಿಕೆ : 
ತಲೆಗೆ: ತಲೆಪಟ್ಟಿ; ಅಣಿ ಇಲ್ಲ; ಕಾಲಿಗೆ ಗಗ್ಗರ ಇದೆ; ಸೀರೆ ಉಡಬೇಕು ಮೇಲ್ಗಡೆ 

ರವಿಕೆ ಅಥವಾ ಅಂಗಿ ಕೈ ದಂಡೆ ಪದೈ(ಬ೦ಗಾರ) ಬೇಕು; ಸಿರಿ ಮುಡಿ ಬೆಳ್ಳಿಯದು; 
ಕಂಗಿನ ಹಾಳೆಯ ಉದ್ದದ ಜಡೆ ಇದೆ. 

ಬಿರ್ಮೆರ ಕೆಳಭಾಗ ಹೆಣ್ಣು. ಮೊಗದ ಮೇಲೆ ಗಂಡು ಮೀಸೆ. 

ಆಯುಧ ಬಿಲ್ಲು ಬಾಣ. ಖಡ್ಗವೂ ಇದೆ. 

ಬಿರ್ಮೆರರಿಗೆ ಪುರಾತನ “ಪರಯ ಪಂಜೊಡಿ' ಎನ್ನುವ ಹೆಸರು ಇದೆ. 

ಬಿರ್ಮೆರ್‌ ಕೋಲದಲ್ಲಿ ಬೇಟೆಯಾಡುವ ಕ್ರಿಯೆ ಇರುತ್ತದೆ. 

ಬೆರ್ಮೆರ್‌ ಜೊತೆ ರೆಕ್ಕಿಸಿರಿ ಇಲ್ಲ. ನಾಗ, ಕುಮಾರಸ್ವಾಮಿ, ಗಿಳಿರಾಮ ಕೊನೆಗೆ 
ಶಿರಾಡಿ ದೈವಕ್ಕೆ ನೇಮ ಇದೆ. 

ಬೆರ್ಮರಜ್ಜಿಗೆ ಕೋಲ ಇದೆ. ಸುಮಾರು ೧೫ ನಿಮಿಷದ ನರ್ತನ. ಬೆರ್ಮೆ 
ತಲೆಪಟ್ಟಿ - ಮುಡಿ ಕಳಚಿ ತಲೆಗೆ ಅಜ್ಜಿಕೂದಲು ಸಿಕ್ಕಿಸಿ ಬರುತ್ತಾನೆ ಪಾತ್ರಿ. ಬೆರ್ಮೆರ 
ಕೋಲದಲ್ಲಿ ಬಿರ್ಮೆರಜ್ಜಿ ಪಾತ್ರ ಅಗತ್ಯ. 

ಬಿರ್ಮೆರ್‌ ಜೊತೆ ಶಿರಾಡಿ ಭೂತ, ಕಲ್ಕುಡ ಇದೆ. ಈ ಕೋಲವನ್ನು ಉಜಿರೆಯ 
ಕಾಡಿನ ಪಾಳುಬಿದ್ದ ಓಣಿಯಾಯಿ ಗುತ್ತಿನ ಕ್ಷೇತ್ರದಲ್ಲಿ ನಾನು ೨೦೦೭ರಲ್ಲಿ ನೋಡಿದ್ದೆ. 
ಈ ಪಾಡ್ದನ ಹೇಳಿದ ತನಿಯಪ್ಪ ಬಿರ್ಮೆರೆ ದೈವ ಮಾಧ್ಯಮನಾಗಿದ್ದ. ಮೊದಲ ದಿನ 
ಪಾಡ್ದನ ಸಂಗ್ರಹಿಸಿ ಮರುದಿನ ಕೋಲ ನೋಡಿದ್ದೆ. ಮರುವರ್ಷ ಬೈಲಂಗಡಿ ಅರಮನೆ 
ಕ್ಷೇತ್ರದಲ್ಲಿ ನಡೆದ ಜಾಲಾಟದಲ್ಲಿ ಕೂಡ ಬಿರ್ಮೆರ್‌ ದೈವ ಮಾಧ್ಯಮನಾಗಿ ತನಿಯಪ್ಪನೇ 


ಇದ್ದ. 


೨೦  ಮೂಲತಾನದ ನಾಗಬ್ರಹ್ಮ ... 


೩ 
ಬಿರ್ಮೆರ ಸಂಧಿ ೨ 


ಹಾಡಿದವರು : ಕೊರತಿ ಕರುಂಬುಡೆ, ಕುಳೂರು 
ಪ್ರಾಯ ಸು. ೫೫, ಬಜೆ ಮುಡಂಬಾರ್‌ 
೧೨.೧೨.೨೦೦೬ 


ಬಾಕುಡರು ದಿರಡೇರ್‌ (ದ್ರಾವಿಡರು) 

k ೈಲ ಬಾಕುಡರು'(ಕಾಡಿನವರು ಅಲ್ಲ ಎಂಬರ್ಥ) ಎಂಬ ದಲಿತ ಜನಾಂಗ 
ತಮ್ಮನ್ನು ಆದಿ ದ್ರಾವಿಡರೆನ್ನುತ್ತಾರೆ. ಈ ಊರಲ್ಲಿ ಕೊರಗರು ಇಲ್ಲ. 

ಬಾಕುಡರಲ್ಲಿ ೧೮ ಬಳಿಗಳಿವೆ. ಒಂದೊಂದು ಬಳಿಗೂ ಒಂದೊಂದು 
ಮೂಲಸ್ಥಾನಗಳಿವೆ. ಆದಿ ಮೂಲಸ್ಥಾನ ಕಡಂಬಾರ್‌ ಹೊಸಂಗಡಿ(ಕಾಸರಗೋಡಿನಿಂದ 
ದಕ್ಷಿಣಕ್ಕೆ. “ಮಂಜೇಶ್ವರದ ಬಳಿ "ಕೊಡಂಚಿರ್‌'' ಎನ್ನುವ ಕ್ಷೇತ್ರ. ಇವರ ಮಹಿಳೆಗೆ 
ಹೆಣ್ಣು ಮಗುವಿನ ರೂಪದಲ್ಲಿ "ನಾಗ ಬೆರ್ಮೆರ್‌” ಅಭಯ ನೀಡಿದ ಸ್ಥಳ. ಈ 
ಸ್ಥಳದಲ್ಲಿ ಸುಗ್ಗಿ ತಿಂಗಳ ಎರಡನೆಯ ದಿನ ನಾಗ ಬೆರ್ಮೆರ ಕೋಲ ಆರಂಭವಾಗಿ, 
ಅನಂತರ ನಿರಂತರವಾಗಿ ೧೮ ಮೂಲತಾನಗಳಲ್ಲಿ ಕೋಲ ನಡೆಯುವುದು ಪದ್ಧತಿ. 
ಕೊಡಂಚಿರ್‌ನಲ್ಲಿ ಮತ್ತು ಬಡಾಜೆಯಲ್ಲಿ ಪ್ರತಿವರ್ಷ ನಾಗ ಬಿರ್ಮೆರರಿಗೆ ಕೋಲ 
ನಡೆಯುತ್ತಿದೆ. ಉಳಿದ ೧೬ ಮೂಲ ಸ್ಥಾನಗಳಲ್ಲಿ ಒಂದು ವರ್ಷ ನಾಗ ಬಿರ್ಮೆರ 
ಕೋಲ ಆದರೆ ಮರುವರ್ಷ ಐವರು ದೈಯಂಗಳ ಕೋಲ ನಡೆಯುತ್ತದೆ(ಐವರು 
ದೈಯಂಗಳನಲ್ಲಿ ನಾಗನೂ ಬರುತ್ತದೆ). ಮೊದಲ ಉಪಾಸನೆ ಹುಣ್ಣಿಮೆಯಂದು 
ಆರಂಭವಾಗುತ್ತದೆ. ನಾಗ ಉಲ್ಲಾಯ (ಪುರುಷನಿಗೆ ೧೦೦೧ ಹೆಡೆಯ ಅಲಂಕಾರದ ' 
ಅಣಿ(ಹೆಡೆ) ಸಂಪ್ರದಾಯ. ಉಲ್ಲಾಲ್ಲಿಗೆ ಅಣಿ ಇಲ್ಲ. ನಾಗಬಿರ್ಮೆರ್‌ ಮತ್ತು ಉಲ್ಲಾಲ್ತಿ 
ಅಣ್ಣ ತಂಗಿಯರು. ಈ ಪಾಡ್ದನದ ಪ್ರಕಾರ ಹಾವುಗಳ ತಂದೆ ನರಯನ, ತಾಯಿ 
ಮುಂಗುಲಿ. ನರಯನ ಎನ್ನುವುದು ಸೂರ್ಯನೂ ಆಗುತ್ತದೆ, ಸರ್ಪವೂ ಆಗುತ್ತದೆ. 
ನಾಗ ಬಿರ್ಮೆರ ಜೊತೆಯಲ್ಲಿ ಹಲವು ಜಾತಿಯ ಹಾವುಗಳ ಜನ್ಮ ತಾಳುತ್ತವೆ. ಬಾಕುಡರ 
ಕ್ಷೇತ್ರದ ವಕ್ಷಗಳ ಪ್ರಕಾರ ಹರಿಯುವ/ಪರಪುನ ಎಲ್ಲವೂ ನಾಗ ಬಿರ್ಮೆರ ಸಂತಾನ. 

ಇವರು ತಮ್ಮನ್ನು ದ್ರಾವಿಡರು ಮತ್ತು ಭೂಮಿ ಪುತ್ರರು ಎನ್ನುವ ನವೀನ್‌ ಬಳಿ 
ಜೊತೆ ನಡೆಸಿದ ಸಂದರ್ಶನ : ಆತ ಉತ್ತರಿಸಿದ- 


ಬಿರ್ಮೆರ ಸಂಧಿ ೨ ೨೧ 


ತ್ರಿ 


ತಿ ಊಕ್ಸಿ ೩% 


( 


ಕ 


ಕಕ ೫೩ 


೨೨ 


ನೀವು ಭೂಮಿ ಪುತ್ರರು ಹೇಗೆ? 
ಹಿಂದಿನ ಹಿರಿಯರಿಂದ ಕೇಳಿಕೊಂಡು ಬಂದಿದ್ದೇವೆ. ಅವರು ಹೇಳಿದ್ದನ್ನು 
ಮುಂದಿನ ತಲೆಮಾರಿಗೆ ಹೇಳುತ್ತೇವೆ. 


ನೀವು ಮಾತ್ರ ದ್ರಾವಿಡರಾ? ನಾವು? 

ಆದರೆ ನಾವು ಭೂಮಿ ಪುತ್ತರು. 

ಒಕ್ಕೆಲಕುಲು (ಬಂಟರು) ಭೂಮಿ ಪುತ್ರೆರ್‌ ಎನ್ನುತ್ತಾರಲ್ಲ? 

ಆದರೆ ನಮಗೆ ನಾಗನ ಅಧಿಕಾರ ಇದೆ. ನಾಗನ ಆರಾಧನೆ ನಾವು ಹೀಗೆಯೇ 


ಮಾಡಿಕೊಂಡು ಬಂದವರು. ನಾಗ ಬಿರ್ಮೆರ್‌ ನಮಗೆ ಸಿಕ್ಕಿದ್ದು. ಭೂಮಿ 
ಉಂಡಾದಾಗ. ಹೆಣ್ಣು ಮಗುವಿನ ರೂಪದಲ್ಲಿ. 

ಅಂದರೆ? 

ತುಳುನಾಡಿನಲ್ಲಿ ಎಲ್ಲರೂ ನಾಗನನ್ನು ಆರಾಧನೆ ಮಾಡುತ್ತಾರೆ. ಆದರೆ ನಮಗೆ 
ಯಾರೂ ಹೇಳಿ ಕೊಟ್ಟು, ತರಬೇತಿ ನೀಡಿ ನಾವು ಆರಾಧನೆ ಮಾಡುವುದಲ್ಲ. 
ಬ್ರಾಹ್ಮಣರಿಗೆ ತರಬೇತಿ ಇರುತ್ತದೆ. ಉಪದೇಶ ಇರುತ್ತದೆ. ಆ ರೀತಿ ಯಾವ 
ತರಬೇತಿ ಇಲ್ಲದ ನಮ್ಮದು ಮುಗ್ಧ ಭಕ್ತಿ. ನಮ್ಮ ಹಿರಿಯರ ಬಾಯಿಂದ ಕೇಳಿದ್ದು 
ಪೂರ್ವ ಕ್ರಮದಿಂದ ಬಂದುದು, ನಮ್ಮ ನಮ್ಮ ಕುಲದಲ್ಲಿ ಆಚರಿಸುತ್ತಾ 
ಹೋಗುವುದು. 


ಇಲ್ಲಿ ನಡೆಯುವ ಈ ಕೋಲ ಯಾವ ದೈವದ ಕೋಲ. 

ನಾಗ ಬಿರ್ಮೆರ ಕೋಲ. 

ನಾಗ ಬಿರ್ಮೆರ ಜೊತೆ ಉಲ್ಲಾಲ್ತಿ ಹೇಗೆ? 

ಉಲ್ಲಾಲ್ತಿ ನಾಗ ಬಿರ್ಮೆರ ಅಕ್ಕ ತಂಗಿಯರು. ನಾಗ ಬಿರ್ಮೆರ್‌ ಇಬ್ಬರು. 
ಅಂದರೆ ನಾಗಗಳು. ಇಬ್ಬರು. ಅವರನ್ನು ಎಲ್ಕನ್ನೇರ್‌ (ಚಿಕ್ಕ ಅಣ್ಣ) ಮತ್ತು 
ನೇಲ್ಯನ್ನೇರ್‌ (ದೊಡ್ಡ ಅಣ್ಣ) ಎಂದು ಕರೆಯುತ್ತಾರೆ. ಹಾಗೆಯೇ ಉಲ್ದಾಲ್ತಿ 
ಮತ್ತು ಕನ್ನಿ ಉಲ್ಲಾಲ್ತಿ ಎಂದು ನಾಗ ಕನ್ನಿಕೆಗಳು. 

ಉಲ್ಲಾಲ್ತಿ ಕನ್ನಿ ಉಲ್ಲಾಲ್ತಿ ಎಂಬುದು ದೇವಿಯಾಂಶ. ನೌಗ ಕನ್ನಿಕೆಯರು. 
ನಮಗೆ ನಾಗನೂ ದೈವಾಂಶ ಉಲ್ಲಾಲ್ತಿಯೂ ದೈವಾಂಶ. 


ಉಲ್ಲಾಲ್ತಿ ದರ್ಶನದಲ್ಲಿ ಮೂಲ ಸ್ಥಾನದ ಕುಟುಂಬದ ಪುರುಷರಿಗೆ ದರ್ಶನ 
(ಅವೇಶ)ಬರುತ್ತದೆ. 


ಮೂಲತಾನದ ನಾಗಬ್ರಹ್ಮ ... 


ಕೊನಂಗಾರ್‌ಲೀ (ಕೊಡಂಗೆರ್‌) - ಮರಿ ಕಾಲ ಕೋಲ /ಮರಿಕಲ ಬೂರುನು. 
ಎನ್ನುವ ದೃಶ್ಯ ಇದೆ. ಮರಿ ಎನ್ನುವುದು ಸರ್ಪದ ಒ೦ದು ಪ್ರಭೇದ. ಈ ಮರಿಯನ್ನು 
ಕೃಷ್ಣಸರ್ಪ ಎಂದೂ ಹೇಳುತ್ತಾರೆ.' ಇದು ಮರ ಹತ್ತುವ ನಟನೆ ಇದೆ. 


ನಾನು ನೋಡಿದ ಆ ರಾತ್ರಿಯ ಕೋಲದ ಸಂದರ್ಭದಲ್ಲಿ ಕಿರಿಯ ಕನ್ನಿ 
ಉಲ್ಲಾಲ್ಲಿ ಮಾಧ್ಯಮನೊಂದಿಗೆ ನಡೆದ ಕ್ಷೇತ್ರ ಸಂಬಂಧಿತ ನ್ಯಾಯದ ಚರ್ಚೆ 
ಹೀಗಿದೆ: 


ಬಾಕುಡರ ಯಜಮಾನ : ಇಲ್ಲಿ ಇರುವ ನಾಗನ ಕಲ್ಲು(ಶಿಲೆ) ಮಳೆನೀರಿಗೆ ಕೊಚ್ಚಿ 
ನದಿಗೆ ಬೀಳುವ ಅಪಾಯ ಇದೆ(ಉಪ್ಪಳ ನದಿದಡ). ಅದಕ್ಕಾಗಿ ನಾವು 
ಅಷ್ಟಮಂಗಳ ಪ್ರಶ್ನೆ ಇಡಬೇಕೆಂದು ಬಯಸಿದ್ದೇವೆ. 


ಉಲ್ಲಾಲ್ತಿ ಕಿನ್ಯಕ್ಕ : ಮೌನ 

ಬಾಕುಡರ ಯಜಮಾನ : ನೀನು ನಮ್ಮ ತಾಯಿ. 

ಉಲ್ಲಾಲ್ತಿ ಕಿನ್ಯಕ್ಕ : ನಾನೇನು ಮಾಡಬೇಕು? 

ಬಾಕುಡರ ಯಜಮಾನ : ನಮಗೆ ನುಡಿ ಕೊಡಬೇಕು. 

ಉಲ್ಲಾಲ್ತಿ ಕಿನ್ಯಕ್ಕ : ನೀವು ಅಷ್ಟಮಂಗಳದಲ್ಲಿ ಕೇಳುವುದಾಗಿ ಹೇಳಿದಿರಿ. 

ಬಾಕುಡರ ಯಜಮಾನ : ಹೌದು. ಅದಕ್ಕೆ ನೀನು ನುಡಿ ಕೊಡಬೇಕು 

ಉಲ್ಲಾಲ್ತಿ ಕಿನ್ಯಕ್ಕ : ಅಷ್ಟಮಂಗಳದಲ್ಲಿ ಕೇಳುವವರಿಗೆ ನನ್ನ ನುಡಿ ಯಾಕೆ? 

ಬಾಕುಡರ ಯಜಮಾನ : ಮೌನ. 

ಉಲ್ಲಾಲ್ತಿ ಕಿನ್ಯಕ್ಕ : ನೀವು ಒಂದೋ ನನ್ನನ್ನು ನಂಬಿ, ನನ್ನಲ್ಲಿ ಕೇಳಿ. ಅಥವಾ ಅಷ್ಟ 
ಮಂಗಳ ಪ್ರಶ್ನೆಯಲ್ಲಿ ಕೇಳಿ. ಅಲ್ಲಿ ಹೇಳಿದಂತೆ ನಾಗ ಬನದ ಜೀರ್ಣೋದ್ಧಾರ 
ಮಾಡಿ. ಎರಡು ದೋಣಿಯ ಮೇಲೆ ಕಾಲಿಟ್ಟು ದೋಣಿ ಪ್ರಯಾಣ ಬೇಡ. 


ಬಾಕುಡರ ಯಜಮಾನ :ಮೌನ. 
ಉಲ್ದಾಲ್ತಿ ಕಿನ್ಯಕ್ಕ : ಯೋಚಿಸಿ. ಬರುವ ವರ್ಷ ಬನ್ನಿ 
ಅಲ್ಲಿಗೆ ಆ ಸಂಭಾಷಣೆ ಮುಗಿಯುತ್ತದೆ. 
ಜನಪದರು ತಮ್ಮ ಮೂಲ ಸಂಸ್ಕೃತಿಯಿಂದ ಬ್ರಾಹ್ಮಣ ಸಂಸ್ಕೃತಿಗೆ ಪರಿವರ್ತನೆ 
ಯಾಗುತ್ತಿರುವುದನ್ನು ಉಲ್ಲಾಲ್ತಿ ಪ್ರತಿಭಟಿಸಿದ ರೀತಿ ಮಾತ್ರ ಸಾಧುವಾದುದು. 
(ಹೇಳಿದವರು : ಎಂ. ನವೀನ, ಪ್ರಾಯ : ೩೧, ಕಾಸರಗೋಡು 
ರಾಮ ಮೂಲಿ, ಪ್ರಾಯ : ೪೫, ಕಾಸರಗೋಡು 
ದಿನಾಂಕ ೨೦-೩-೨೦೦೭ ಬಾಕುಡರ ಕೋಲದ ಕ್ಷೇತ್ರ ಕಾಸರಗೋಡು) 


ಬಿರ್ಮೆರ ಸಂಧಿ ೨ ೨೩ 


+ 
ಹ 


ನಾಗ ಬಿರ್ಮೆರ್‌ 
ಸಂಧಿ ಪಾಡ್ನನ (ಕೋಲದ ಮಾಧ್ಯಮನ ಆವೇಶಕ್ಕೆ ಪಾಡ್ದನ ಇದು) 


ಹಾಡಿದವರು : ಕೊಡಂಚೇರ್‌ ಕಮಲ, ಜಾತಿ : ನಲ್ಕೆ 
ಬಳಿ: ಸಾಲಿ/ಸಾಳ್ವ, ಪ್ರಾಯ ೩೮ 
ಕುಳೂರು, ಕಾಸರಗೋಡು, ೧೨.೧೨.೨೦೦೬ 


ಓ....ಅಮ್ಮೆಂದ್‌ ಪನ್ನಗ ಉಲ್ಲೆರ್ಯೇ ನಮ್ಮ “ಮುದ್ದ ನರಯನೆ' 
ಅಪ್ಪೆಂದ್‌ ಪನ್ನಗ “ಅಪ್ಪೆ ಮುಂಗುಲಿ ಪೊಂಜೊವು.' 
ಅಪಗಂಡ ಪನ್ನೇರ್‌ "ಯೆನ್ನ ಲೆಕ್ಕಂತಿ, ಪೊಣ್ಣು ಪೊಂಜೊವು 
ತಿಂಗೊಲಡಿ ಮೀಪೆರ್‌ ವರ್ಷದಡಿ ಪೆದ್ದೆರ್‌ 

ಆನ್‌ ಪೆದ್ದೆರ್‌ ಆನ ಪೊರ್ಲು ತೂಪೆರ್‌ ಪೊನ್ನ ಪೆದ್ದೆರ್ಗೆನಾ 
ಪೊನ್ನು ಪೆದ್ದೆರ್‌ ಪೊನ್ನ ಪೊರ್ಲು ತೂಪೆರ್ಗೆನಾ 

ಪೊನ್ನ ಪೆದ್ದೆರ್ಗೆನಾ ಪೊನ್ನ ಪೊರ್ಲು ತೂಪೆರ್ಗೆನಾ 
ಯೆಂಕಾಂಡ ಸಂತಾನದ ಉತ್ತರ ಫಲ 

ನೀರ್‌ ನಿಲೆತ್‌ ಬರ್ದುಜಿಯೇ .....ಯೇ..' 


ಓ..ಪಂಡಿನಾ ಮಡಿವೊಡಾಂಡ 

ತನ್ನ ಬೂಡುಗು ತಾನ್‌ ದೂರಾದ್‌ ಕುಲ್ಲಿಯೆರ್‌ ಬು) 
ಒಂಜಿ ಕುಲ್ಲಿಯೆರ್‌ ರಡ್ಡ್‌ ಕುಲ್ಲಿಯರ್‌ 

ಮೂಜೆಟ್ಟ್‌ ಪನ್‌ಪೆರ್‌ 'ಮಡ್ಡೆಲ ಕರಿಯಗ್‌ | 
ಬಾಲ ಮುಟ್ಟುಗು ಬರ್ಬುಂಡು ಕೆ 
ಮೀಯೆರೆ ಪೋವೊಡು' ಪನ್ಹೆರ್‌ ಪೊಂಜೊವು 


೨೪ ಮೂಲತಾನದ ನಾಗಬ್ರಹ್ಮ ... 


ಮೂಲ ತುಳು ಪದದಲ್ಲಿರುವ ರಾಗ ತಾಳ ಲಯವನ್ನು ಅನುವಾದ ಮಾಡಲಾಗದು. 
ಹೀಗಾಗಿ ಆ ಭಾವರಾಗವನ್ನು ಉಳಿಸಿಕೊಳ್ಳುವ ಪ್ರಯತ್ನವಾಗಿ ಅಂತಹ ಕಡೆ... 
ಯೇ* ಎಂಬ ಸೂಚಿಯನ್ನು ನೀಡಲಾಗಿದೆ. "ಯೇ' ಅಕ್ಷರವನ್ನು ರಾಗವಾಗಿ ಎಳೆದು 
ಹಾಡಲು ಅದು ಸೂಚನೆ. 


ಕನ್ನಡ ಅನುವಾದ 


ಓ....ಅಪ್ಪ ಎಂದರೆ ಇದ್ದಾರೆ ನಮ್ಮ "ಮುದ್ದ ನರಯನೆ' 

ಅಬ್ಬೆ ಅಂದಾಗ “ಅಬ್ಬೆ ಮುಂಗುಲಿ ಹೆಂಗುಸು” 

ಆವಾಗ ಹೇಳುತ್ತಾರೆ ನನ್ನಂತಹ ಹೆಣ್ಣು ಹೆಂಗುಸು 

ತಿಂಗಳಾಗುತ್ತಾ ಸ್ನಾನ ಮಾಡುತ್ತಾರೆ ವರ್ಷದೊಳಗೆ ಹೆರುತ್ತಾರೆ. 

ಗಂಡು ಹೆರುತ್ತಾರೆ ಗಂಡು ಸೊಗಸು ನೋಡುತ್ತಾರೆ ಹೆಣ್ಣು ಹೆರುತ್ತಾರಂತೆ ಯೇ* 


ಹೆಣ್ಣು ಹೆರುತ್ತಾರಂತೆಯಾ ಹೆಣ್ಣು ಸೊಗಸು ನೋಡುತ್ತಾರೆ.....ಯೇ* 
ನನಗಾದರೆ ಸಂತಾನದ ಉತ್ತರ ಫಲ 
ನೀರ್‌ ನಿಂತು(ಗರ್ಭಕಟ್ಟಿ) ಬರುವುದಿಲ್ಲವೇ.....ಯೇ* 

3 


ಓ...ಹೇಳಿದ್ದು ಹೊರಳುವ ಮೊದಲೇ 

ತನ್ನ ಬೀಡಿಗೆ ತಾನು ದೂರವಾಗಿ ಕುಳಿತರು ಹೆಂಗಸು 
ಒಂದು(ದಿನ)ಕುಳಿತರು ಎರಡು ಕುಳಿತರು 

ಮೂರರಲ್ಲಿ ಹೇಳುತ್ತಾರೆ ಮಡಿವಾಲರ ಗುಂಡಿಗೆ ವ 
ಬಾಲದೋಷ ಬರುತ್ತದೆ 

ಮೀಯಲು ಹೋಗಬೇಕು” ಹೇಳುತ್ತಾರೆ ಯೇ* ೆ 


ಬಿರ್ಮೆರ ಸಂಧಿ ೨ ೨೫ 


೩ 

ಎಡತನ ಕೈಯಿಟ್ಮ್‌ ಮೈಲೆದ ಪಟ್ಟೆ ಸೀರೆ. 
ಬಲತನ ಕೈಯಿಟ್‌ ಕುಕ್ಕಿನ ಕುಡಿ ತಂಬಿಲ 
ಪನೆವುಲ್ಲ ತತ್ರ ಪತ್ತಿಯೆರ್ಲೆನಾ ... 

ಎಡತನ ಕೈಯಿಟ್‌ ಮೈಲೆದ ಪಟ್ಟಿ ಸೀರೆ. 
ಬಲತನ ಕೈಯಿಟ್‌ ಕುಕ್ಕಿನ ಕುಡಿ ತಂಬಿಲ 
ಪನೆವುಲ್ಲ ತತ್ರ ಪತ್ತಿಯೆರ್ಗೆನಾ. 

ಎಡತನ ಕೈಯಿಟ್‌ ಮೈಲೆದ ಪಟ್ಟೆ ಸೀರೆ. 
ಬಲತನ ಕೈಯಿಟ್‌ ಕುಪ್ಪಿನ ಕುಡಿ ತಂಬಿಲ 
ಪನೆವುಲ್ಲ ತತ್ರ ಪತ್ತಿಯೆರ್ಲೆನಾ ... 
ದುಂಬುಡು ಪಾಸಾಡಿ ಪಿರಾವುಡು ಸಂಗೀತ ಕೂಡಿಯೆರ್‌ 
೪ 


ಮಡೈಲ ಕರಿಯಗ ಪೋಪೆರ್‌ ದೈಯ್ಯಾರ್‌ 

ಒವೊಂಜಿ ಕರಿಯ; ಸುದ್ದದ ಕರಿಯ 

ಒವೊ೦ಜಿ ಕರಿಯ ಮೈಲೆದ ಕರಿಯ 

ಮೈಲೆದ ಕರಿಯಡ್‌ ಮೈಲೆ ಮಾತೆರ್‌ 

ಸುದ್ದದ ಕರಿಯಡ್‌ ಸುದ್ದ ನೀರ್‌ ಮೀಯೆರ್‌ಗೆನಾ.. 
ಅಡಿಯಾರ ಕಂತೆರ್ಗೆನಾ ಮೇಲಾರ ನೆಗೆತೆರ್‌ 

ನೆಗೆಪುಲ್ಲ ಕಲ್ಲ್‌ಡ್‌ ಉಂತಿಯರ್ಗೆನಾ ಪೊಂಜೊವು. ವ.....ಆ.... 


ಶ್ರ ತರೆಕುಡ್ತು ಚಂಡಿ ಪಾರಾನಗಾ.... 

ಅಡಿಯಾರ ಇತ್ತಿನಾ ನೀರ ಮಚ್ಚೊಲು ಮೇಲಾರ ಬರ್ತ. 
ಅಯ್ಯೊಯ್ಯೋ ಪಾಪನೇ ಉಲೊ ಉಲೋ ದೋಸನೇ 
ಪಾಪ ಕಟ್ಟಿಯೆನೇ ದೋಸ ಬರ್ಬುಂಡು 

ದೋಸ ಪೊರ್ಗುಂಡು 5° 
ತನ್ನ ಇಲ್ಲಡೇ ತಾನ್‌ ಮಾನ ಕೊಂಡೆ 


pT 


೨೬ ಮೂಲತಾನದ ನಾಗಬ್ರಹ್ಮ ... 





೩ 
ಎಡದ ಕೈಯಲ್ಲಿ ಮೈಲಿಗ್ದೆಯ ಪಟ್ಟೆ ಸೀರೆ 
ಬಲದ ಕೈಯಲ್ಲಿ ಮಾವಿನ ಚಿಗುರು ತಂಬಿಲ 


ಎಡದ ಕೈಯಲ್ಲಿ ಮೈಲಿಗೆಯ ಪಟ್ಟೆ ಸೀರೆ 

ಬಲದ ಕೈಯಲ್ಲಿ ಮಾವಿನ ಚಿಗುರು ತಂಬಿಲ 

ಪನೆ ಛತ್ರ ಹಿಡಿದರಂತೆ....ಯೇ* 

ಎಡದ ಕೈಯಲ್ಲಿ ಮೈಲಿಗೆಯ ಪಟ್ಟೆ ಸೀರೆ 

ಬಲದ ಕೈಯಲ್ಲಿ ಮಾವಿನ ಚಿಗುರು ತಂಬಿಲ 

ಪನೆ ಛತ್ರ ಹಿಡಿದರಂತೆ...ಯೇ* 

ಎದುರಲ್ಲಿ ಮೂಲದಾಳು ಹಿಂದಿನಲ್ಲಿ ಸಂಗೀತ, ಕೂಡಿದರು 


೪ 


ಮಡಿವಾಲ ಕರಿಯಗೆ ಹೋದರು ದೈಯ್ಯಾರು 

ಯಾವುದದು ಕರಿಯ(ನೀರಿನ ಗುಂಡಿ); ಶುದ್ಧದ ಕರಿಯ 

ಯಾವುದದು ಕರಿಯ ಮೈಲಿಗೆಯ ಕರಿಯ 

ಮೈಲಿಗೆಯ ಕರಿಯದಲ್ಲಿ ಮೈಲಿಗೆ ಕಳೆದರು 

ಶುದ್ಧದ ಕರಿಯದಲ್ಲಿ ಶುದ್ಧ ನೀರು ಮೀದರಂತೆ 

ಅಡಿ ಭಾಗಕ್ಕೆ ಮುಳುಗಿ ಮೇಲ್ಭಾಗಕ್ಕೆ ನೆಗೆದರು 

ತೇಲುವ ಕಲ್ಲಿನಲ್ಲಿ ನಿಂತರಂತೆ....ಯೇ* ಹೆಂಗಸು ವ...ಆ... 
೫ 


ಓ......ಕೂದಲು ಕೊಡವಿ ಒದ್ದೆ ಹಾರಿಸಿದಾಗ... 
ಅಡಿಯಲ್ಲಿ ಇದ್ದ ನೀರ ಮೀನುಗಳು ಮೇಲ್ಭಾಗಕ್ಕೆ ಬರುತ್ತವೆ 
ಅಯ್ಯೊಯ್ಯೋ ಪಾಪವೇ ಉಲೊ ಉಲೋ ದೋಷವೇ 
ಪಾಪ ಕಟ್ಟಿದೆನೇ ದೋಷ ಬರುತ್ತದೆ 

ದೋಷ ಹೊರುತ್ತದೆ 

ತನ್ನ ಮನೆಯಲ್ಲಿ ತಾನು ಮಾನ ಕಳಕೊಂಡೆ 


ಬಿರ್ಮೆರ ಸಂಧಿ ೨ ೨೭ 





೬ 


ಕಡೆಯೆರ್‌ ಪೊಂಜೊವು 

ಐನ್‌ ಕೊಂಡೆನಾ ಬೊಲೆಂತನಾ ಅರಿಯೇ 

ಮೂಡಲ ಬಜ್ಜೈ ಕೊಳ್ಳೂರ ಬಚ್ಚಿರೆ 

ಬ೦ಗ ಬಾರೆನಾ ಕೊಡಿ ಇರೆ ಲೆಪ್ಪಾಯೆರ್‌ಗೆನಾ 

ಅಡಿಯಾರೆ ಇತ್ತಿನಾ ನೀರ ಮಚ್ಚೊಲು ಮೇಲಾರೆ ಬಲೆಗೆನಾ.. 
ಅರಿ ಪಾಡುವೆ ಅರಿತ ಪುಣ್ಯ ತೂಪೆ ಪನ್ನೆರ್‌ಯೇ.. 


ಓ ಕಲ್ಲ್‌ಗ್‌ ಅರಿಲಾ ಪದರಿಯೆರ್‌ 

ಅರಿ ಪಾಡ್ಜ್‌ ಅರಿತಾ ಪುಣ್ಯ ತೂನಗ 

ಕಡೆ ಇರೆ ಕಂತ್‌೦ಡ್‌ ಕೊಡಿ ಇರೆ ನೆಗೆತ್‌ಂಡ್‌ 

ಅಪಗಾಂಡ ಪನ್ಪೆರ್‌ “ಮಚ್ಚೊರಲೆ ಬ೦ಜಿಡ್‌ ಮಚ್ಚೊಲೆ ಜಲ್ಮೆಡ್‌' 

ಯೆನ್ನ ಬಂಜಿಡ್‌ ಸಾರ ಸಂತಾನದ ಫಲ 

ನೀರ್‌ ನಿಗಿತ್‌ ಬರಡ್‌' ಪನ್ನೆರ್‌ಗೆನಾ ಆ........ 
೭ 

ತನ್ನ ಇಲ್ಲಡೆ ತಾನ್‌ ಪೊಗ್ಗಿಯೆರ್‌ 

ಅಟಿಲ್ದ್‌ ಪೊಣ್ಣುಲ ಅಟಿಲ್ಲ್‌ ಉಲ್ಲೆರ್‌ ` 

ಎಯರದ ಪೊಣ್ಣುಲು ಎಯರಡಾಯೆರ್‌ 

ಓ..ತೆನ್ಶಾಯಿ ಇಲ್ಲಡ್‌ ಸಿರಿಯೇ ಕನಿಲಡ್‌ 

ಬಂಗ ಬಾರೆನಾ ಕೊಡಿ ಇರೆ ಪಾಂಡ್‌ 


೮ 


ಇರೆ ಜಿಂಜ ಬವನಾ ಬಲಸ್‌೦ಡ್‌ ಪೊಂಜೊವೆಗ್‌ 

ಪೊತ್ತ ಪೊತ್ತ ಉಂಡೆರ್‌ ಬಗ ಬಗ ಬೆಗತೆರ್‌ 

ಅಪಗಂಡ ಪನ್ಹೆರ್‌ “ಕೈಕೊತ್ತು ಕಾಯೆರ್‌” ತಿನ್ನಗ ಪನ್ನೆರ್‌ 
“ಅಕ್ಕೊಲು ಮುಕ್ಕೊಲು ಮೀಯೆರೆ ಬಲ್ಲಿಯೇ 

ಬೇನೆದ ಕಲ್ಕ ಕೊನಿಯೆರೆ ಬಲ್ಲಿ 

ಉಂದುವೇ ನೀರ್‌ ನಿಲೆತ್‌ ಬರೊಡುಗೆನಾ ಫಿ 


೨೮ ಮೂಲತಾನದ ನಾಗಬ್ರಹ್ಮ ... 


೬ 
ರುಬ್ಬಿದರು ಹೆಂಗುಸು ಆ 
ಐದು ಕುಡ್ತೆ ಬಿಳಿಯ ಅಕ್ಕಿಯೇ 
ಮೂಡಣ ಅಡಿಕೆ ಕೊಳ್ಳೂರ ವೀಳ್ಯದೆಲೆ 
ಬಂಗ ಬಾಳೆಯ ತುದಿ ಎಲೆ ತರಿಸಿದರು 
ಅಡಿಯಲ್ಲಿ ಇದ್ದ ನೀರ ಮೀನುಗಳು ಮೇಲ್ಭಾಗಕ್ಕೆ ಬನ್ನಿಯಲ್ಲಾ 
ಅಕ್ಕಿ ಹಾಕುವೆ ಅಕ್ಕಿಯ ಪುಣ್ಯ ನೋಡುವೆ ಹೇಳುತ್ತಾರೆ...ಯೇ* 
ಯೇ. ಖಿ ಮೂ ಆನಯ 
ಓ ಕಲ್ಲಿಗೆ ಅಕ್ಕಿಯನೆ ಹರಡಿದರು 
ಅಕ್ಕಿ ಹಾಕಿ ಅಕ್ಕಿಯ ಪುಣ್ಯ ನೋಡುವಾಗ 
ಕಡೆ ಎಲೆ ಕಂತಿತು ತುದಿ ಎಲೆ ನೆಗೆಯಿತು 
ಆವಾಗಾದರೆ ಹೇಳುತ್ತಾರೆ ಮೀನಿನ ಹೊಟ್ಟೆಯಲ್ಲಿ ಮೀನುಗಳು ಜನಿಸಲಿ 
ನನ್ನ ಹೊಟ್ಟೆಯಲ್ಲಿ ಸಾವಿರ ಸಂತಾನ ಫಲ 
ಗರ್ಭ ಕಟ್ಟಿ ಬರಲಿ ಹೇಳುತ್ತಾರೆ...ಯೇ* ಆ..................... 
೭ 
ತನ್ನ ಮನೆಗೆ ತಾನು ಹೊಕ್ಕರು 
ಅಡುಗೆಯ ಹೆಣ್ಣುಗಳು ಅಡುಗೆಯಲ್ಲಿ ಇದ್ದಾರೆ' 
ವಯ್ಯಾರದ ಹೆಣ್ಣುಗಳು ವಯ್ಯಾರದಲ್ಲಾದರು 
ಓ ತೆ೦ಕಲ ಮನೆಯಲ್ಲಿ ಸಿರಿಯೇ ಬೆಳೆಯಲಿ 
ಬಂಗ ಬಾಳೆಯ ತುದಿ ಎಲೆ ಹಾಕಲಾಯಿತು 
೮ 
ಎಲೆ ತುಂಬ ಭೋಜನ ಬಡಿಸಿದರು ಹೆಂಗುಸಿಗೆ 
ಬಿಸಿ ಬಿಸಿ ತಿಂದರು ಬಗ ಬಗ ಬೆವರಿದರು 
ಅವಾಗ ಹೇಳುತ್ತಾರೆ ತಾಂಬೂಲ ಮೆಲ್ಲುವಾಗ 
“ಆರುಸಲ ಮೂರುಸಲ ಮೀಯಬಾರದು 
ನೋವಿನ ಕಲ್ಕ ಚಿಗುರಬಾರದು 
ಇದೇ ಗರ್ಭ ಕಟ್ಟಿ ಬರಬೇಕಂತೆ...ಯೇ* 


ಬಿರ್ಮೆರ ಸಂಧಿ ೨ ೨೯ 





೯ 
ಅವ್ವೆ ನೀರ್‌ ನಿಲೆತ್‌ ಬತ್ತಂಷ್‌ಗೆನಾ 

ಒಂಜಿ ಪೋಂಡು ಪೊಂಜೊವೆ ರಡ್ಡ್‌ ತಿಂಗೊಲಾಂಡ್‌ 
ಐನ್‌ ಆಜಿ ಏಲ್‌ ತಿಂಗೊಲ್ಲುಡು ಪನ್ನೆರ್‌ 

“ಎಂಕ್ಷೇ ಮರ್ಕಲ್‌ ಕಡೀರ ಬಂಜಿನಾಲ್‌ 

ಬಂಜಿದಾ ಬಯಕೆ ತೀರ್ಪೊಡು' ಪನ್ನೆರ್‌ 


೧೦ 


ಪರ ಕೊಡಿ ಮಾಪಾಯೆರ್‌ ಪೊಸ ಕೊಡಿ ಕೊರಿಯೆರ್‌ 
ಪೂವು ಕೊನತೆರ್‌ ಪೂತ ಜೆಲ್ಲಿ ಪಾಡಿಯೆರ್‌ 

ಬಂಜಿದಾ ಬಾಯಿದಾ ಅರೆ ಮರೆ ಕರಿತೆರ್ಗೆನಾ 

ಏಲ್‌ ಪೋತುಂಡು ಎನ್ಮ ತಿಂಗೊಲು ನೆರೆತ್‌ಂಡ್‌ ಯೇ .... 


ಒದ್ದ ಪೋತುಂಡು ಪತ್ತ್‌ ಪನರೆ ತಿಂಗೊಲುಡು 
ಅಪ್ಪೆ ಮುಂಗುಲಿ ಪೊಂಜೊವೆಗ್‌ 

ಸೆಲಿಗುಲ್ಲಾ ಮೋನೆಡ್‌ ಬೇನೆದಾ ಕಲ್ಪನಾ 

ಬೆರಿಟ್‌ ಬರ್ಬುಂಡು ಬ್ರಹ್ಮ ದೇವೆರೆ ಬೇನೆನಾ ಆ..... 
ಬ೦ಜಿಡ್‌ ಬರ್ಬುಂಡು ಬಾಲೆದೆಚ್ಚಿದಾ ಬೇನೆನಾ ಆ.. 


೧೧ 


ಒಂಜಿ ಬೇನೆ ಬನ್ನಗಾ ...ಒ೦ಜಿ ಮಾಲೆ ತೆತ್ತಿಗೆನಾ ... 
ರಡ್ಜ್‌ಬೇನೆ ಬನ್ನಗಾ ರಡ್ಡ್‌ ಮಾಲೆ ತೆತ್ತಿಗೆನಾ 

ರಡ್ಡ್‌ ಮಾಲೆ ತೆತ್ತಿಡೇ ವರನ ಕಾರ್‌ ತೆರ್ಪಂಡು 
ಅಯೆಲಿ ಮುಗೆಲೀ ವರನ ಕಾರ್‌ಲಾ ತೇರ್ಪುಂಡೇ 
ಮೂಜಿ ಬೇನೆ ಬನ್ನಗಾ ಮೂಜಿ ಮಾಲೆ ತೆತ್ತಿಡೇ 
ಒಲ್ಲೆ ಪಾವೊರಿ ವರನ ಕಾರ್‌ ತೆರ್ಪುಂಡೋ 

ನಾಲ್‌ ಬೇನೆ ಬನ್ನಾಗಾ ನಾಲ್‌ ಮಾಲೆ ತೆತ್ತಿಡೇ 
ತವುಡು ಪುಡೆನೇ ವರನ ಕಾರ್‌ ತೆರ್ಪುಂಡಾ 

ಆಜಿ ಬೇನೆ ಬನ್ನಗಾ ಆಜಿ ಮಾಲೆ ತೆತ್ತಿಡೇ 


೩೦ ಮೂಲತಾನದ ನಾಗಬ್ರಹ್ಮ ... 





೯ 


ಅದೇ ಗರ್ಭ ಕಟ್ಟ ಬಂತಂತೆ. 

ಒಂದು ಹೋಯಿತು ಹೆಂಗುಸೇ ಎರಡು ತಿಂಗಳಾಯಿತು 
ಐದು ಆರು ಏಳು ತಿಂಗಳಲ್ಲಿ ಹೇಳುತ್ತಾರೆ 

"ನಮ್ಮ ಸೊಸೆ ಮೊದಲ ಬಸುರಿ 

ಹೊಟ್ಟೆಯ ಬಯಕೆ ತೀರಬೇಕು' ಹೇಳುತ್ತಾರೆ. 


೧೦ 


ಹಳೆ ಸೀರೆ ಕಳಚಿಸಿದರು ಹೊಸ ಸೀರೆ ಕೊಟ್ಟರು 

ಹೂ ತಂದರು ಹೂವಿನ ಜೆಲ್ಲಿ ಹಾಕಿದರು 

ಹೊಟ್ಟೆಯ ಬಾಯಿಯ ಬಯಕೆ ತೆಗೆದರು 

ಏಳು ಹೋಗಿದೆ ಎಂಟು ತಿಂಗಳು ತುಂಬಿತು ಯೇ... 

ಓ.....ಎ೦ಟು ಹೋಯಿತು ಒಂಭತ್ತು ಆಯಿತು 

ಒಂಭತ್ತು ಹೋಯಿತು ಹತ್ತು ಹೇಳಲು ತಿಂಗಳಲ್ಲಿ 

ಅಬ್ಬೆ ಮುಂಗುಲಿ ಹೆಂಗುಸಿಗೆ 

ನಗು ತುಂಬಿದ ಮೊಗದಲ್ಲಿ ನೋವಿನಾ ಕಪಟ 

ಬೆನ್ನಿನಲ್ಲಿ ಬರ್ತದೆ ಬ್ರಹ್ಮ ದೇವರ ನೋವು...ಆ..... 

ಹೊಟ್ಟೆಯಲ್ಲಿ ಬರುತ್ತದೆ ಮಗುವಿನಿಚ್ಚೆಯ ನೋವು ಆ... 
೧೧ 


ಒಂದು ನೋವು ಬಂದಾಗ ...ಒ೦ದು ಮಾಲೆ ಮೊಟ್ಟೆಯಂತೇ.* 
ಎರಡನೇ ನೋವು ಬ೦ದಾಗ ಎರಡು ಮಾಲೆ ಮೊಟ್ಟೆಯಂತೆ 

ಎರಡು ಮಾಲೆ ಮೊಟ್ಟೆಯಲ್ಲಿ ಲಕ್ಷಣ ತಿಳಿಯುತ್ತದೆ 

ಅಯೆಲಿ ಮುಗಲೀ ಲಕ್ಷಣ ತಿಳಿಯುತ್ತದೆ 

ಮೂರನೇ ನೋವು ಬರುವಾಗ ಮೂರು ಮಾಲೆ ಮೊಟ್ಟೆಯಲ್ಲಿ ಯೇ* 
ಒಲ್ಲೆ ಪಾವೊರಿ ಲಕ್ಷಣ ತಿಳಿಯುತ್ತದೆ. 

ನಾಲ್ಕು ನೋವು ಬಂದಾಗ ನಾಲ್ಕು ಮಾಲೆ ಮೊಟ್ಟೆಯಲ್ಲಿ 

ತವುಡು ಪುಡೆ ಲಕ್ಷಣ ತಿಳಿಯುತ್ತದೆ 

ಆರು ನೋವು ಬ೦ದಾಗ ಆರು ಮಾಲೆ ಮೊಟ್ಟೆಯಲ್ಲಿ 


ಬಿರ್ಮೆರ ಸಂಧಿ ೨ ೩೧ 


ಕೇರೆ ಮಾರಾಜೆ .....ವರನ ಕಾರ್‌ಲಾ ತೆರ್ಪುಂಡೋ 
ಏಲ್‌ ಬೇನೆಲಾ ಬನ್ನಗಾ ಇಲ್‌ ಮಾಲೆ ತೆತ್ತಿಡೇ 
ಕರಿಯ ಸಂಕಪಾಲೆ ಬೊಳಿಯ ಸಂಕಪಾಲೆ 

ವರನ ಕಾರ್‌ ತೆರ್ಪುಂಡೋ. 


ಭಾಗ ೨ 
ಎಂಕಡತ ಮೂಲೆ ಮಾನೆ 
ವಾವ್ವ ದಿಕ್ಕ್‌ಡ್‌ ಉಲ್ಲೆಲಾ 
ಕಾರ್ಯದ ನಿಲೆಟೇ ಕಾರ್ಯದ ಸಂಕಲಮ್ಮೆ 
ಅಕಲೇ ತಂಗಡಿ ಪನ್ನಗಾ 
ಪಲ್ಲಿ ತೋಕುಡು ಬಾಕುಡೆದಿ 
ತಾರಿ ಪಡ್ಡು ಕಲೆಯೆಲ್‌ ತಾರಿನೊಲಿ ಲೆಪ್ಪಾಯೆಲ್‌ 
ತೆಲಿ ದೊಂಬುಗು ಪಾಡಿಯೆಲ್‌ ದಯ ದೊಂಬು ದೆತ್ತೆಲಾ 
ಸನ್ನ ಸನ್ನ ತಿಗ್‌ರಿಯಲ್‌ ಪಜೆಗ್‌ ನಡಿಲಾ ಪಾಡಿಯೆಲಾ 
ಮಗ್‌ತೊಂಜಿ ಅಂಗಾರೆ ಬಾರೊಡು 
ಪಜೆಲಾ ಕರೆಲಾ ಕಟ್ಟಿಯಲ್‌ 
ಒಂಜಿ ಕರೆ ಪೋತುಂಡು ಸರ್ಪ ಜಿಡೆ ಲೆಕ್ಕ 
ಸರ್ಪ ಜೆಡೆ ಲೆಕ್ಕ ಪಜೆತ ತರೆ ಲೆಕ್ಕ. 
ಪಜೆಲಾ ಮಡ್ತ್‌ ಕಟ್ಟಿಯೆಲ್ಲ್‌ ಕೊಡಂಚೀರ ಬೂಡುಗು ಬರುವಲಾ 


೨ 


ಕೊಡಂಚಿರ್‌ ಬೂಡುಗು ಬನ್ನಗ 

ಇನಿಪನ ಪುಂಚೊಡು. ಇನಿಪನ ಪುಂಚೊಡು 
ಮನಿಪನಾ ಮನಿ ನಾಗೆ. 

“ಬಾಲೆಲಾ ಬುಲಿಪುನ ಸರವೋಲು, ಓಲುಗೆ ಕೇನುಂಡೆ' 
ಪಜೆಲಾ ದೀಯಲು ಬಾಲೆನ್‌ ಪತ್ತೆರೆ ಪೋಪೊಲೇ 
“ಯೆನನೇ ಪತ್ತಾಡ ಯೆನನೇ ಮುಟ್ಟಾಡ 

ನಿನ್ನ ಸಂತೇಸಿನ್‌ ಪತ್ತ್‌ಲಾ ನಾಗನಾರಾದನೆ ಮಲ್ಲುಲಾ 
ನಾಗ ಕಲ್ಲ್‌ ಪಾಡ್‌ಲಾಂದ್‌' 


೩೨ ಮೂಲತಾನದ ನಾಗಬ್ರಹ್ಮ ... 


ಕೇರೆ ಮಾರಾಜೆ ಲಕ್ಷಣ ಕೂಡ ತಿಳಿಯುತ್ತದೆ 

ಏಳು ನೋವು ಬಂದಾಗ ಏಳು ಮಾಲೆ ಮೊಟ್ಟೆಯಲ್ಲಿ 
ಕರಿಯ ಸಂಕಪಾಲೆ, ಬಿಳಿಯ ಸಂಕಪಾಲೆ 

ಲಕ್ಷಣ ತಿಳಿಯುತ್ತದೆ. 


ಭಾಗ ೨ 
ಎಂಕಡತ ಮೂಲದ ಜೀತದಾಳು 
ಯಾವ ದಿಕ್ಕಿನಲ್ಲಿ ಇದ್ದಾನಾ 
ಕಾರ್ಯದ ನೆಲೆಯಲ್ಲಿ ಕಾರ್ಯದ ಸಂಕಲಪ್ಪ 
ಅವರ ತಂಗಿ ಎಂದಾಗ 
ಪಳ್ಳಿ ತೋಕುಡು ಬಾಕುಡೆದಿ 
ತಾಳೆ ಮರದ ಬಯಲು ಕಳೆದಳು ತಾಳೆಯ ಗರಿ ತೆಗೆಸಿದಳು 
ಎಳೆ ಬಿಸಿಲಿಗೆ ಹಾಕಿದಳು ತಣ್ಣನೆ ಬಿಸಿಲಿಗೆ ತೆಗೆದಳು 
ಸಣ್ಣದಾಗಿ ಸೀಳಿದಳು ಚಾಪೆಗೆ ನಡೆ ಹಾಕಿದಳು 
ಮಗದೊಂದು ಮಂಗಳವಾರ ವಾರದಲ್ಲಿ 
ಚಾಪೆಯ ಅಂಚು ಕಟ್ಟಿದಳು 
ಒಂದು ಕಡೆ ಹೋಯಿತು ಸರ್ಪ ಹೆಡೆಯಂತೆ 
ಸರ್ಪ ಹೆಡೆಯಂತೆ ಹುತ್ತದ ತುದಿಯಂತೆ 
ಚಾಪೆ ಮಡಚಿ ಕಟ್ಟಿ ಕೊಡಂಚೀರ ಬೀಡುಗೆ ಬರುವರು 
“ಚಾಪೆ ಬೇಕೇ...ಚಾಪೆ ಬೇಕೇ.. ದೊಡ್ಡ ಬಿಳಿಯರೇ' 
೨ 


ಕೊಡಂಚಿರ್‌ ಬೀಡಿಗೆ ಬರುವಾಗ' 

ಇನಿಪನ ಹುತ್ತದಲ್ಲಿ ಇನಿಪನ ಹುತ್ತದಲ್ಲಿ 

ದೈವ ರೂಪಿ ಮಣಿ ನಾಗ 

ಮಗೊವೊಂದು ಅಳುತ್ತಿದೆ ಸ್ವರ ಎಲ್ಲಿ ಎಲ್ಲಿ ಕೇಳಿಸುತ್ತಿದೆ? 

ಚಾಪೆ ಇಟ್ಟಳು ಮಗುವನ್ನು ಎತ್ತಲು ಹೋದಳು 

“ನನ್ನನ್ನು ಎತ್ತದಿರು ನನ್ನನ್ನು ಮುಟ್ಟದಿರು 
ನಿನ್ನ ಸಂತಾನವನ್ನು ಹಿಡಿದು ನಾಗನ ಆರಾಧನೆ ಮಾಡು § 
ನಾಗ ಕಲ್ಲು ಹಾಕು ಎಂದು 


ಬಿರ್ಮೆರ ಸಂಧಿ ೨ ೩೩ 


೩ 


ಮನಿಪನ ಮನಿ ನಾಗೆ ಮ್‌ಯೆ ಆಯೆನಾ.. 
ಪಜೆಲಾ ಮಡ್ತ್‌ ಕಟ್ಟಿಯಲ್‌ ಕೊಡಂಚೀರ ಬೂಡು ಕರಿಯಲ್‌ 
ಮಜಲ್‌ ಗಡಿ ಊರಿಯಲ್‌ 
ಮೂಡಲ ಬೂಡುಗು ಬರುವಲ್‌ 
ಮೂಡಲ ಬೂಡು ಕರಿಯಲ್‌ 
ಪಡ್ಡಲ ಬೂಡುಗು ಬರುವಲ್‌ 
ಪಡ್ನ್ಗಲ ಬೂಡು ಕರಿಯಲ್‌ 
ಮುಳ್ಳುದ ಕರಿಯ ಕಡತಾಲೆ 
ಕೊಡೆಲ್‌ ಮುಡಂಜಲ ಕರಿಯಾಲೆ 
ಐಲ ಕುದಿಂಪಿಲ್‌ ಕರಿಯಾಲೆ. 
ಮುಟ್ಟ ಬರೆಂಚಿಲ್‌ ಕರಿಯಾಲೆ. 
ಅಡ್ಕದ ನೆಲೆಕ್‌ಲಾ ಬರುವಾಲೆ. 
ಗೋಲಿದಗೆಲ್ಸ್‌ ಪೊಲಿತಾಲೆ. 
ಪಜೆನ್‌ ತೂಕುಡಿಯಾಲ್‌ 
ಉರ್ಮಿ ಕಟ್ಟಗ್‌ ಪೋಯಲ್‌ 
ತರೆಕ್‌ ಮೈಯಿಕ್‌ ಮೀಯಲ್‌ 
೪ 


“ಯಾನ್‌೦ದ್‌ ಪಿಂಬರೋ ಯಾನ್‌ಂದ್‌ ಪಿನಯರೋ 
ಕೊಡಂಚಿರ ನಾಗೆಲಾ ಎರ್ಮೆಲಾ ಬಿರ್ಮೆರ್‌ಲಾ 
ಎರ್ಮೆಲಾ ಬಿರ್ಮೆರ್‌ಲಾ ಕೊಡಂಚೀರ ನಾಗೆಲಾ 
ನಿಕುಲು ಉಲ್ಲರ್‌ಡಾ ಎನನ್‌ ಮಾಯಲಾ ಮಲ್ಲೊಡು.' 
ಬಿರ್ಮೆರೆ ಬರ ಬವ್ವೊಡು ಮಾಯಗೊ ಪೋಯಲ್‌ 


೩೪. ಮೂಲತಾನದ ನಾಗಬ್ರಹ್ಮ ಇತ 





೩ 


ದೈವ ರೂಪಿ ಮಣಿ ನಾಗ ಮಾಯ ಆದನೇ.... 
ಚಾಪೆ ಸುತ್ತಿ ಕಟ್ಟಿದಳು ಕೊಡ೦ಚೀರ್‌ ಬೀಡು ದಾಟಿದಳು 
ಮಜಲು ಗಡಿ ಊರಿದಳು 
ಮೂಡಲ ಬೀಡುಗೆ ಬರುವಳು 
ಮೂಡಲ ಬೀಡು ದಾಟಿದಳು 
ಪಡುಮನೆ ಬೀಡುಗೆ ಬರುವಳು 
ಪಡುಮನೆ ಬೀಡು ದಾಟಿದಳು 
ಮುಳ್ಳಿನ ಕರಿಯ ದಾಟಿದಳು 
ಕೊಡೆಲ ಮುಡಂಜಲ ಕಳೆದಳೇ 
ಐಲ ಕುದಿಂಪಿಲ ಕಳೆದಳೇ 
ಮುಟ್ಟ ಬಾಳಿಕೆ ಮನೆ ಕಳೆದಳು 
ಅಡ್ಡ ನೆಲೆಗೆ ಬರುವಳೇ 
ಆಲದ ರೆಂಬೆ ಮುರಿದಳೇ 
ಚಾಪೆಯನ್ನು ತೂಗು ಹಾಕಿದಳು 
ಉರ್ಮಿ ಕಟ್ಟಗೆ ಹೋದಳು 
ತಲೆಗೆ ಮೈಗೆ ಮಿಂದಳು 
೪ 


“ನಾನೆಂದು ಅರಿತಿರೆ? ನಾನೆಂದು ತಿಳಿಯರೇ 
ಕೊಡಂಚಿರ್‌ ನಾಗನೂ ಎಮ್ಮೆಯೂ ಬಿರ್ಮರೂ 
ಎಮ್ಮೆಯೂ ಬಿರ್ಮರೂ ಕೊಡಂಚೀರ ನಾಗನೂ 
ನೀವು ಇದ್ದರೆ ನನ್ನನ್ನು ಮಾಯ ಮಾಡಬೇಕು 
ಬಿರ್ಮೆರ ಬರ ಬವ್ವದಲ್ಲಿ ಮಾಯೆಗೆ ಹೋದಳು 


ಬಿರ್ಮೆರ ಸಂಧಿ ೨ ೩೫ 


ಭಾಗ ೩ 
ಒಂಜ ಕೊಡಂಚಿರ್‌ಡೆಳರ್‌ ಕೊಂಡು ತಾಂಕಿನಾ 
ಕೊಡಂಚೀರ ನೆಲಟ “ಕೊಂಡದನಕುಲು' 
ಒಂಜ ಕೊಡಂಚಿರಡೇರ್‌ ಕೊಂಡು ತಾಂಕಿನಾ 
ಅಡ್ಕದ ನೆಲಟ್‌ “ಕು೦ಜದನಕುಲು' 
ಒಂಜ ಕೊಡಂಚಿರಡೇರ್‌ ಕೊಂಡು ತಾಂಕಿನಾ 
ಅಪೆದನಕುಲು ಕೊಂಡುದು ನಕುಲು ತಾಂಕಿಯೆರ್‌ 
ಒಂಜ ಕೊಡಂಚಿರಡೇರ್‌ ಕೊಂಡು ತಾಂಕಿನಾ 
ಬಡಜದ ನೆಲಟ್‌: ಕಿನ್ನದನಕುಲು 
ಒಂಜ ಕೊಡಂಚಿರಡೇರ್‌ ಕೊಂಡು ತಾಂಕಿನಾ 
ಕೋನಂದನಕುಲು ಕೊಂಡು ತಾಂಕಿನೇ 
ಒಂಜ ಕೊಡಂಚಿರಡೇರ್‌ ಕೊಂಡು ತಾಂಕಿನಾ 
ಪಡೆದನಕುಲು ಕೊಂಡು ತಾಂಕಿನೇ 
ಪಂಚರಂಬಿಲ ಕಟ್ಟಿಯೆರ್‌ ಬೀರ ತಂಬಿಲ ಕರಿತೆರ್‌ 
ಮಾಡೊಗು ಮಿತಾಯೆರ್‌ ಅರಿ ಪದರಿಯೆರ್‌.. 
ಒಂಜ ಕೊಡಂಚಿರಡೇರ್‌ ಕೊಂಡು ತಾಂಕಿನಾ 
ಸೋಂದನಕುಲು ಕೊಂಡದನಕುಲು ತಾಂಕಿನೇ 


೩೬. ಮೂಲತಾನದ ನಾಗಬ್ರಹ್ಮ .. 


ಹ 


ಭಾಗ ೩ 
ಒಂದು ಕೊಡಂಚೀರಡರು(ಕ್ಲೊಡಂಚೀರ ದಿರಡರು?)ಕೊಂಡು ಸಾಕಿದಾ 
ಕೊಡಂಚೀರ್‌ ನೆಲದಲ್ಲಿ ಕೊಂಡದನವರು 
ಒಂದೋ ಕೊಡಂಚೀರ ದಿರಡರು ಕೊಂಡು ಸಾಕಿದಾ 
ಅಡ್ಕದ ನೆಲದಲ್ಲಿ “ಕು೦ಜದನವರು' 
ಒಂದು ಕೊಡಂಚೀರ ದಿರಡರು ಕೊಂಡು ಸಾಕಿದಾ 
“ಅಪೆದನಕುಲು' ಕೊಂಡು ಸಾಕಿದಾ 
ಒಂಜ ಕೊಡಂಚೀರ ದಿರಡರು ಕೊಂಡು ಸಾಕಿದಾ 
ಬಡಜದ ನೆಲೆಯಲ್ಲಿ ಕಿನ್ನದನವರು 
ಒಂಜ ಕೊಡಂಚೀರ ದಿರಡರು ಕೊಂಡು ಸಾಕಿದಾ 
ಕೋನಂದನವರು ಕೊಂಡು ಸಾಕಿದಾ 
ಒಂಜ ಕೊಡಂಚೀರ ದಿರಡರು ಕೊಂಡು ಸಾಕಿದಾ 
ಪಡೆದನವರು ಕೊಂಡು ಸಾಕಿದಾ 
ಪಚ್ಚರ೦ಬಿಲ ಕಟ್ಟಿದರು ಬೀರ ತಂಬಿಲ ಮುಗಿಸಿದರು 
ಮಾಡಕ್ಕೆ ಏರಿದರು ಅಕ್ಕಿ ಹರಡಿದರು 
ಒಂದು ಕೊಡಂಚೀರ ದಿರಡರು ಕೊಂಡು ಸಾಕಿದಾ 
ಸೋಂದನವರು ಕೊಂಡದನವರು ಕೊಂಡು ಸಾಕಿದರು 


ಕೊಡ೦ಚೀರಡರು-ಕೊಡಂಚೀರ ದಿರಡರು 
ದಿರಡರು ಎನ್ನುವ ಜನಾಂಗ ಸೂಚಕ ಪದದ ಜೊತೆ ಅವರ ವಾಸದ ಪ್ರದೇಶದ 
ಹೆಸರೂ ಇರುವುದು ಗಮನಿಸಬೇಕಾದ ವಿಷಯ. 


ಬಿರ್ಮೆರ ಸಂಧಿ ೨ ೩೭ 


೪ 
ಬಿರ್ಮೆರ ಸಂಧಿ ೩ 


ಹಾಡಿದವರು : ಕರಿಯ, ಜಾತಿ: ನಲ್ಕೆ, ಬಜೆ : ಬಾಗೈಟ್ಟಿ ಬನ್ನಾಯ 
ಪ್ರೂಯ ೬೮; ಪೊಸೊಳಿಕೆ, ಧರ್ಮಸ್ಥಳ 
೧೮.೪.೨೦೦೬ ಮತ್ತು ೧೯.೪.೨೦೦೬ 


“ಬಿರ್ಮೆರ್‌ಗ್‌ ತಂದೆ ತಾಯಿ ಇಲ್ಲ. ಹುತ್ತದಿಂದ ಉದಿಸಿದವರು ಬಿರ್ಮೆರ್‌ 
ಅಂದರೆ ಸ್ತ್ರೀ ಮತ್ತು ಪುರುಷ ಶಕ್ತಿ” 

ಈ ಸಂಧಿಯನ್ನು ಧರ್ಮಸ್ಥಳದಲ್ಲಿ ಸಂಗ್ರಹಿಸಲಾಗಿದೆ. ಕರಿಯ ತನ್ನ ವಯಸ್ಸು 
೬೮ ಎಂದು ಹೇಳಿದ್ದು ಒಂದು ಅಂದಾಜಿನಲ್ಲಿ. ಜನ್ಮ ದಾಖಲೆ ಇಲ್ಲದ ಆತ ೬೮ 
ಎಂದು ಹೇಳುವುದನ್ನು ರೂಢಿಸಿದ್ದ. ವಯಸ್ಸು ೬೮ಕ್ಕಿಂತ ಹೆಚ್ಚು ಆಗಿರಬಹುದು 
ಎಂದು ಆತನ ಕುಂದಿದ ದೇಹ ತೋರಿಸುತ್ತಿತ್ತು. ಆದರೆ ಸಂಧಿ ಹೇಳುವಾಗ ಮಾತ್ರ 
ಆತನ ಚೈತನ್ಯ ಯುವಕನಂತಿತ್ತು. ಶ್ರದ್ಧೆ ಪುಟಿಯುತ್ತಿತ್ತು. ಆತ ನರ್ತಿಸಿ, ಅಭಿನಯಿಸಿ 
ಸುಶ್ರಾವ್ಯವಾಗಿ ಸಂಧಿ ಹಾಡಿದ್ದ. ಬಾಣದಲ್ಲಿ ಭತ್ತದ ಬೀಜದ ಮುಡಿಯನ್ನು ಎತ್ತುವ 
ಅಭಿನಯವನ್ನು ಸೊಗಸಾಗಿ ಮಾಡಿದ್ದ. ಮುಂದೆ ಕ್ಷೇತ್ರಕಾರ್ಯಗಳಲ್ಲಿ ನಾನು ನೋಡಿದ 
ಆಚರಣೆಗಳಿಗಿಂತಲೂ ಆತನ ಅಭಿನಯವೇ ಹೆಚ್ಚು ಸೊಗಸಾಗಿತ್ತು. 

ಇಂದಿನ ಪೀಳಿಗೆಯವರು ಶ್ರದ್ಧಾ ಭಕ್ತಿಯ ಕಲೆಯನ್ನು ವ್ಯಾಪಾರದ ಸರಕಾಗಿಸಿ 
ಶ್ರದ್ಧೆ ಭಕ್ತಿ ಇಲ್ಲದೆ, ಪರಂಪರೆಯ ಮೌಲ್ಯವನ್ನು ಕಡೆಗಣಿಸುತ್ತಿದ್ದಾರೆ ಎಂಬ ಖೇದವನ್ನು 
ಆತ ಹೊರಗೆಡಹಿದ್ದ ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿ ಆತನ ಬಂಧುವೊಬ್ಬ 
ನೀಡಿದ ಬಣ್ಣಗಾರಿಕೆಯ ಚಿತ್ರ ತೋರಿಸಿ ಬೇಸರ ಪಟ್ಟು ಪ್ರತಿಕ್ರಿಯಿಸಿದ: “ಮಾಹಿತಿ 
ಪಡೆಯುವವರಿಗೆ ಸರಿಯಾದ ಮಾಹಿತಿ ನೀಡಬೇಕು” ತ 

ಅವನ ಅನಂತರದ ಅವನ ಬಳಗದ ಪೀಳಿಗೆ ಕೂಡ ಬಿರ್ಮೆರ್‌ ಬಣ್ಣಗಾರಿಕೆಯಲ್ಲಿ 
ಮತ್ತು ಆವೇಶದಲ್ಲಿ ಪದ್ಧತಿಯನ್ನು ಅನುಸರಿಸುವುದಿಲ್ಲ. ಅವರಲ್ಲಿ ಶ್ರದ್ಧೆಯೂ ಉಳಿದಿಲ್ಲ 
ಎನ್ನುವ ನೋವನ್ನು ಹೇಳಲು ಅವನು ಮರೆಯಲಿಲ್ಲ. 

ಈ ಸಂಧಿಯನ್ನು ದೈವ ಮಾಧ್ಯಮನೇ ಹಾಡುತ್ತಾನೆ. ಒಟ್ಟು ೧೬ ಸಂಧಿ ಇದೆ. 
೧೬ ಬಾರಿ ವಸಯ (ಆವೇಶ) ಇದೆ. ವಿರಮಿಸಿ ಆವೇಶ ಆಗುವಾಗ ಹಾಡುವ ಬೀರ 


೩೮ ಮೂಲತಾನದ ನಾಗಬ್ರಹ್ಮ ... 


(ಹೊಗಳಿಕೆ)ವನ್ನು ಸಂಧಿ ಎನ್ನುತ್ತಾರೆ. ಕರಿಯನ ಪ್ರಕಾರ ನೇಮ ಮಾಡಿ ಬೀರ 
ಹೇಳುವುದು ಅಂದರೆ ದೈವವನ್ನು ಹೊಗಳುವುದು. ಮುನಿದವಗೆ ಮೂರುದಿನ ನೆನದವಗೆ 
ಮುನ್ನೂರು ದಿನ ಬಾಲಿಸುತ್ತೇನೆ ಎನ್ನುವ ಸತ್ಯಗಳು ಬಿರ್ಮೆರ್‌ ಮತ್ತು ಪರಿವಾರ 
ದೈವಗಳು. 

ಈ ಬೀರದಲ್ಲಿ ಬೇಲೂರು, ಬೆಲ್ಲಾಮ್‌ ಪಟ್ಟೆಯ ಪ್ರಸ್ಥಾಪ ಬರುತ್ತದೆ. ಬೇರೆ ದೈವ 
ಗಟ್ಟ ಇಳಿದರೂ ಬೆರ್ಮರನ್ನು ಗಟ್ಟ ಇಳಿಯಲು ಕುಕ್ಕೆ ಸುಬ್ರಾಯ ದೇವರು ಬಿಡುವುದಿಲ್ಲ. 
ಆಗ ಬಂಗಾಡಿ ಗಟ್ಟ ಇಳಿದು ಬಂದವರು ಬಿರ್ಮೆರ್‌. 

ಕರಿಯನ ಪ್ರಕಾರ ಬಿರ್ಮೆರ ಪಾತ್ರಿಯ ರೂಪ : ಬಿರ್ಮೆರ್‌ಗೆ ಸಿರಿ ಮುಡಿ(ತಲೆ 
ಪಟ್ಟಿ) ಅಡಿಕೆ ಹಾಲೆಯಿಂದ ತಯಾರಿಸಬೇಕು. ಅಥವಾ ಬೆಳ್ಳಿಯದು. ಬೆಳ್ಳಿಯ ಸಿರಿ 
ಮುಡಿಯಲ್ಲೂ ಹಾವು ಹೆಡೆ ಬಿಚ್ಚಿರಬೇಕು. ತೆಂಗಿನ ಎಳೆ ಗರಿ-ಸಿರಿ ಒಲಿ ಆಗುವುದಿಲ್ಲ. 


ಬಿರ್ಮೆರ ಸಂಧಿ ೩ ೩೯ 


ತುಳು ಮೂಲ 


ಸಂಧಿ ೧ 
ಆ... ಆ..ಯೇ... ಯೇ ಲಾ ಯೇ ಒಲೆನ ಕುಂಡ ಯೇ 
ಒಲೆ ಕುಂಡ ಕುತ್ತಿಕುಂಜೆರ್‌ಗೆನಾ 
(ಹಾಡಿನ ವೇಗ ಹೆಚ್ಚುತ್ತದೆ) 


ಕಂಚಿ ಕರಿಯೊಡು ಮುದ್ದು ದೇಸೊಡು ಮುಡಿ ಚವಲೊಡು 

ಇಡಿ ಪಿಂಗಾರೊಡು ಮಡಿ ಕಲೆವೊಂದು ಊ ..... (ರಾಗ ಎಳೆಯುತ್ತಾನೆ) 
ಒಕ್ಕಯಿ ಮಲ್ಲಿಗೆಡ್‌ ಊ 

ಹೊರಂಪಾಯಿದ ಕೇದಗೆಡ್‌ ಯೇ .... 

ಸಾಪೊಂದ ಬೂತೊಲು 

ಉದಿಪನಾಯೆರ್‌ ಗೆ ನಾ ..... ಆ. ಬಿ. ಏವ. 

ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ 


ಸಂಧಿ ೨ 
ಕಂಚಿ ಕಡಂಗಿಡ್‌ ಉದ್ಯಬೆಂದರ್‌ 
ಮುಡಿ ಚವಲಂದ ಬೂತೊಲುಯೇ ಯೇ ಊ... 
ಓ ಪಟ್ಟ ಪರಕೆಡ್‌ ಬಾವನದ ಬೆಡಿ ಪುಡಪಾದೆರ್‌ .... 
ಎಡತ್ತ್‌ಂಡ್‌ ಉಂಡೇ ಎಲ್ಟತ್ತ್‌ ಏಲ್‌ ಕೋಟಿ ನಾಗೆರ್‌ಕುಲ್‌ 
ಬಲತ್ತ್‌ರ್ದ್‌ ಉಂಡು ಎಲ್ಟತ್ತ್‌ ಏಲ್‌ ಕೋಟಿ ಪಾವುಲು 
ಕೊಂಡು ಉದ್ಯ ಬೆಂದೆರ್‌ ... ಆ... ವ. ಆ. ಮಿ 
ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ಯೇ 


೪೦ ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 

ಸಂಧಿ ೧ i 
ಆ...ಆ....ಯೇ....ಯೇ...ಲಾ....ಆವಾಹನೆ ಗೊಂಡ...ಯೇ* 
ಆವಾಹನೆ ಗೊಂಡರು ಕುತ್ತಿ ಕುಂಜರು ಅಂತ ಯೇ* 
(ಹಾಡಿನ ವೇಗ ಹೆಚ್ಚುತ್ತದೆ) 


ಕಂಚಿ ಕರಿಯದಲ್ಲಿ ಮುದ್ದು ದೇಶದಲ್ಲಿ ಹೆಡೆಯ ಕೂದಲಲ್ಲಿ 
ಇಡಿ ಪಿಂಗಾರದಲ್ಲಿ ಶುದ್ಧ ಆಗಿ ಊ...(ರಾಗ ಎಳೆಯುತ್ತಾನೆ 
ಒಂದು ದಳ ಮಲ್ಲಿಗೆಯಲ್ಲಿ ಊ 

ಮೊಣಕಾಲುದ್ದ ಕೇದಗೆಯಲ್ಲಿ ...ಯೇ*. 

ಅನುಗ್ರಹಿಸುವ ಭೂತಗಳು 

ಉದಯವಾದರಂತೆ ನಾ....ಆ...ಆ...ಏ...ಏ.... 

ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ* 


ಸಂಧಿ ೨ 
ಭೂಮಿಯಡಿಯಿಂದ ಉದಿಸಿಬಂದರು 
ಹೆಡೆ ಕೂದಳ ಭೂತಗಳು ಯೇ* ಊ... 
ಓ ಹರಕೆಯಲ್ಲಿ ಗೌರವದ ಸಿಡಿಮದ್ದು ಸಿಡಿಸಿದರು 
ಎಡಗಡೆಯಲ್ಲಿ ಇದೆ ಎಪ್ಪತ್ತೇಳು ಕೋಟಿ ನಾಗಗಳು 
ಬಲಗಡೆಯಲ್ಲಿ ಇದೆ ಎಪ್ಪತ್ತೇಳು ಕೋಟಿ ಹಾವುಗಳು 
ಜೊತೆಗೆ ಉದಿಸಿ ಬಂದರು ಆ ..ಏ....ಅ...ಏ.... 
ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ* 


ಬಿರ್ಮೆರ ಸಂಧಿ ೩ ೪೧ 


ಸಂಧಿ ೩ 
ಎಂಕ್ಷೆಗಾಂಡ ಗಟ್ಟ ಜಪ್ಲೊಡೇ ಕನ್ಯ ತರೆಪರೆ 
ದಿಕ್ಕ್‌ಬೊಡು ದಿನ ಮನ ವೊಂದಿಪ್ಪೊಡು ...ಈ 
ಗಟ್ಟ ಜಪ್ಪೊಡೇ ಕನ್ಯ ತರೆಪರೆ ಓ ... 
ದಿಕ್ಕ್‌ಡೆ ದಿನ ಮನ ಉಂಡು 
ಒರ ಕೆಲ್ಯ ಮುರೆ ಕಲಿ ಕೊರ್ದು ಕಲ್ಯ ಮೊರೆ ತೆಲಿ ಕೊರ್ದು 
(ಹಾಡುವ ವೇಗ ಹೆಚ್ಚುತ್ತದೆ) 
ಗಡ್ಡಕಳೆದ್‌ ಪನಿಯರ್ದನ ಮಲ್ಲೆರೆಗೇ 
ಗಡ್ಡಕಳೆವರೆ ಪನಿಯರ್ದನ ಮಲ್ಲರೆ 
ನಮ್ಮ ರಾಜ್ಕೊಡು ಏರ್‌ ಉಲ್ಲೆರ್‌ ಮಾನೆರ್‌ಯೇ 
ಗಟ್ಟದ ಮಿತ್ತ್‌ಡ್‌ ಉಲ್ಲೆರ್‌ ಕನ್ನಡಿ ಕಲಸುಮಗೆ 
ಓಲೆದ ಒಕ್ಕಣೆ ಬಾಯಿಡ್‌ ಪಾಡೊಡು 
ಬಾಯಿದ ಒಕ್ಕಣೆ ಓಲೆಡ್‌ ಪಾಡೊಡು ಓ.... ಏ.... 
ಬರವುದಾ ಓಲೆ ಕಾಡಾವೊಡು ಮಾನಿ ಏ... ಓ... 
ಪಾಪೆಗ್‌ ಸಿರಯಾಯಿ ನೇಮ ಆಂಡ್‌ ಯೇ 


ಸಂಧಿ ೪ 
ಬರೆಯಿ ಓಲೆಗ್‌ ಕಾಡಾಯಿ ಮಾನೆಗ್‌ 
ನೀರ ಬಟ್ಟಲ್‌ ಬಾಲ್‌ ಸೂಡಿ ಪತ್ತೊಂದು ಬರುವೆ ಕನ್ನಡಿ ಕಲಸು ಮಗೆ ಓ .. 
ಗಡ್ಡ ಕಳೆವರೆ ಪಯರ್ದನ ಪಡೆಯರೆ ಬಿನ್ನಂದ ಕರಿಯೆ 
ಮುಡಾಯಿ ತುಟ್ಟಿ ಕೆರೆ ನಡೆ ಪೋಯೆರ್‌ 
ಬೊಲ್ಯ ಪಟ್ಟೆ ಕಂಬೊಲಿ ಕರಿಯ ಪಟ್ಟಿ ಹಾಸಿದೆರ್‌ 
ಅರೆಯೆರ್‌ 
ಪಂಚಲೆ ಪತ್ತಿಯೆರ್‌ ಬಲ ಗೆನ್ನೆ ಉರ್ದಿಯೆರ್‌ 


ಇ 


೪೨ ಮೂಲತಾನದ ನಾಗಬ್ರಹ್ಮ ... 


ಸಂಧಿ ೩ 
ನಮಗಾದರೆ ಗಟ್ಟ ಇಳಿಯಬೇಕ್ಕು ಕನ್ಯ ಸವೆಸಲು(9) 
ದಿಕ್ಕು ಬೇಕು ದಿನಮನ ಒಂದಿರಬೇಕು ಈ 
ಗಟ್ಟ ಇಳಿಯಬೇಕು ಕನ್ಯ ಸವೆಸಲು 
ದಿಕ್ಕಿನಲ್ಲಿಯೇ ದಿನ ಇದೆ. 
ಒಮ್ಮೆ ಕಡ್ಯದ ನೊರೆ ಕಲಿ(ಕಳ್ಳು) ಕೊಟ್ಟು ಮಡಕೆಯ ತೆಲಿ(ಗಂಜಿ) ಕೊಟ್ಟು 
(ಹಾಡುವ ವೇಗ ಹೆಚ್ಚುತ್ತದೆ) 
ಗಡ್ಡ ತೆಗೆದು ಶುದ್ಧ ಮಾಡಲಂತೆ 
ಗಡ್ಡ ಕಳೆಯಲು ಶುದ್ಧ ಮಾಡಲು 
ನಮ್ಮ ರಾಜ್ಯದಲ್ಲಿ ಯಾರಿರುವರು 
ಗಟ್ಟದ ಮೇಲೆ ಇದ್ದಾರೆ ಕನ್ನಡಿ ಭಂಡಾರಿ* 
ಓಲೆಯ ಒಕ್ಕಣೆ ಬಾಯಿಯಲ್ಲಿ ಹಾಕಬೇಕು 
ಬಾಯಿಯ ಒಕ್ಕಣೆ ಓಲೆಯಲ್ಲಿ ಹಾಕಬೇಕು ಓ...ಏ... 
ಬರಹದಾ ಓಲೆ ಕಳುಹಿಸಬೇಕು ಹುಡುಗ ಏ...ಓ... 
ರೂಪಕ್ಕೆ ಸರಿಯಾಗಿ ನೇಮ ಆಯಿತುಯೇ..... 


ಸಂಧಿ ೪ 
ಬರೆದ ಓಲೆಗೆ ಕಳುಹಿಸಿದ ಹುಡುಗನಿಗೆ 
ನೀರಿನ ಬಟ್ಟಲು ಬಾಲ್‌ "ಸೂಡಿ' ಹಿಡಿದು ಬರುವನು ಕನ್ನಡಿ ಕಲಸು ಮಗ ಓ.. 
ಗಡ್ಡ ಕಳೆಯಲು ಶುದ್ಧ ಆಗಲು ಬಿನ್ನಹದ ಕರಿಯ 
ಮೂಡಲ ತುಟ್ಟಿ ಕೆರೆ ಕಡೆ ಹೋದರು 
ಬಿಳಿಯ ಪಟ್ಟೆ ಕಂಬಳಿ ಕಪ್ಪು ಪಟ್ಟೆ ಹಾಸಿದರು 
ಹರಿತಗೊಳಿಸಿದರು 
ಪಂಚಲೆ ಹಿಡಿದರು ಬಲ ಕೆನ್ನೆ ಗೀರಿದರು 


ಬಿರ್ಮೆರ ಸಂಧಿ ೩ ೪೩ 


ಮುಂದೆಲೆ ಪತ್ತಿಯೆರ್‌ ಎಡ ಗೆನ್ನೆ ಉರ್ದಿಯೆರ್‌ 
ಕರಿಮೀಸೆ ಕತ್ತರಿಯೆರ್ಡ್‌ ಪಿಲಿ ಮೀಸೆ ಉರ್ದಿಯೆರ್‌ 
ಪಾಪೆಗ್‌ ಸಿರಿಯಾಯಿ"ನೇಮ ಆಂಡ್‌ ಯೇ 


ಸಂಧಿ ೫ 
ಬಂಡಾರಿ ಮಗೆ ಮುಟ್ಟಿಂಚಿ ಮೈಲೆಗ್‌ 
ದಾದ ಮೈಲೆ ಉಂಡು 
ಎಂಕ್ಷೆಗಾಂಡ್‌ ಬಿನ್ನಯ ಕರಿಯೆ ಮುಟ್ಟಿನ 
ಮೈಲೆ ಪೋಡಾಂಡ 
ನೂದು ಕಡ್ಯ ಬೆಂದ್‌ರಾವೊಡು 
ನೂದು ಕಡ್ಯ ಚಂಡೀರಾವೊಡು ಪನ್ಹೆರ್‌ ಯೇ 
ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ 


ಸಂಧಿ ೬ 
ಎನ್ನೆದ ಮೈಲೆ ಸೀಗೆಡ್‌ ಕಲೆಯೆರ್‌ 
ಸೀಗೆದ ಮೈಲೆ ಎನ್ನೆಡ್‌ ಕಲೆಯೆರ್‌ 
ಎನ್ನೆದ ಮೈಲೆನ್‌ ಸಾರ ಕಡ್ಯ 
ಬೆಂದ್‌ರ್‌ಡ್‌ ಬೆಪ್ಪು ದೆತ್ತರೆ 
ಸೀಗೆದ ಮೈಲೆನ್‌ ಸಾರ ಕಡ್ಯ 
ಚಂಡಿ ನೀರ್‌ಡ್‌ ತಪ್ಪು ದೆತ್ತೆರ್‌ 
ಮೈಲೆ ಮಾತೆರ್‌ ಮಡಿ ತುತ್ತಿಯೆರ್‌ 


ಎಂಕ್ಷೆಗ್‌ ವರ್ಷಲಾ ಆಜಿ ತಿಂಗೊಲು 
ಸುಖ ಪರ್ಣಾಮದ ನಿದ್ರೆ ದೆಪ್ಪೆರೆ 


೪೪  ಮೂಲತಾನದ ನಾಗಬ್ರಹ್ಮ ... 


ಮುಂದಲೆ ಹಿಡಿದರು ಎಡಗೆನ್ನೆ ಉಜ್ಜಿದರು 
ಕಪ್ಪು ಮೀಸೆ ಕತ್ತರಿಸಿದರು ಹುಲಿ ಮೀಸೆ ಉಜ್ಜಿದರು 
ರೂಪಕ್ಕೆ ಸರಿಯಾದ ನೇಮ ಅಯಿತು ಯೇ* 


ಸಂಧಿ ೫ 
ಬಂಡಾರಿ ಮಗ ಮುಟ್ಟಿದ ಮೈಲಿಗೆಗೆ 
ಯಾವ ಮೈಲಿಗೆ ಇದೆ 
ನಮಗಾದರೆ ಬಿನ್ನಹದ ಕರಿಯ 
ಮುಟ್ಟಿದ ಮೈಲೆ ಹೋಗಬೇಕಾದರೆ 
ನೂರು ಕೊಡ ಬೀಸಿ ನೀರು' ಆಗಬೇಕು 
ನೂರು ಕೊಡ ತಣ್ಣೀರಾಗಬೇಕು ಹೇಳುತ್ತಾರೆ..ಯೇ* 
ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ«... 


ಸಂಧಿ ೬ 
ಎಣ್ಣೆಯ ಮೈಲಿಗೆ ಸೀಗೆಯಲ್ಲಿ ಕಳೆದರು 
ಸೀಗೆಯ ಮೈಲಿಗೆ ಎಣ್ಣೆಯಲ್ಲಿ ಕಳೆದರು 
ಎಣ್ಣೆಯ ಮೈಲಿಗೆಯನ್ನು ಸಾವಿರ ಕೊಡ 
ಬಿಸಿನೀರಲ್ಲಿ ಬೆಪ್ಪು ತೆಗೆದರು 
ಸೀಗೆದ ಮೈಲಿಗೆಯನ್ನು ಸಾವಿರ ಕೊಡ 
ತಣ್ಣೀರಲ್ಲಿ ತಪ್ಪು ತೆಗದರು 
ಮೈಲಿಗೆ ಬಿಚ್ಚಿದರು ಮಡಿ ಉಟ್ಟರು 


ನಮಗೆ ವರ್ಷ ಅರು ತಿ೦ಗಳು 
ಸುಖ ಪರಿಣಾಮದ ನಿದ್ರೆ ಮಾಡಲು 


ಬಿರ್ಮೆರ ಸಂಧಿ ೩ ೪೫ 


ಪಟ್ಟೆ ಹಾಸರೆ ಪಟ್ಟೆ ಇಜ್ಜಿ 

ಬೇಲೂರು ಕಾಣಿಕೆ ಕಡದೆಥ್‌ 

ಬೆಲ್ಲಾಂ ಪಟ್ಟೆ ತರ್‌ಪಾದೆರ್‌ 

ಓ ... ಮೂಡಾಯಿ ಕಾಣಿಕೆ" ಕಡದೆರೆ 
ಮುನ್ನೂದು ಗಾವುದೊಗು ರಾವಣ ಪಟ್ಟಿ 
ಪಡ್ಡಾಯಿ ದೇಸ ಕಡತೆರ್‌ 

ಉಗ್ರ ನರಸಿಂಹೊಗು ಒತ್ತನ ಪಟ್ಟೆ ಯೇ ... 
ಬಡಕಾಯಿ ದೇಸೊಗು ಕಡದೆರ್‌ 

ಮೂಂಕುದ ಸುಳಿಗ್‌ ರಾವಣ ಪಟ್ಟೆ 

ಪಟ್ಟೆ ಹಾಸಿದ್‌ ಒಂಜಿ ವರ್ಷ ಆಜಿ ತಿಂಗೊಲು 
ಸುಖ ಪರ್ಣಾಮದ ನಿದ್ರೆ ದೆತ್ತೆರ್‌ ಉಲ್ಲಾಕುಲು ನಾ ಆ... ಏ... ಆ... ಏ.... 


ಮೈಲೆ ಮಾತೆರ್‌ ಮಡಿ ತುತ್ತಿಯೆರ್‌ ಯೇ 

ಸಾಪಂದ ಉಲ್ಲಾಕುಲು ಯೇ... ಏ.. ಏ... ಓ.. 

ಗಟ್ಟ ಗಟ್ಟ ಉಂಡೇ ಪದಿನಾಜಿ ಗಟ್ಟವೋ ... ಓ... ಸಿ. 
ವಾ ಗಟ್ಟ ಜಪ್ಪುನು ಪನ್ಹೆರ್‌ 

ಸಾಪಂದ ಉಲ್ಲಾಕುಲು ... ಏ.. ಓ | 

ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ ... 


ಸಂಧಿ ೭ 
...ಓ ...ಓ ... ಓ೦ಜಿ ಗಟ್ಟ ಉಂಡುಯೇ 
ಕಾವೇರಿ ಗಟ್ಟ ಉಂಡುಯೇ ಕಾವೇರಿ ಗಟ್ಟ ಜಪ್ಪರೆ 
ಎನ್ನ ಬಜೆ ಗಟ್ಟ ಜಪ್ಪರೆ ಬಲ್ಲಿಪನ್ನೆರ್‌ ಕಾವೇರಮ್ಮ ದೇವರ್‌ 
ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ 


೪೬  ಮೂಲತಾನದ ನಾಗಬ್ರಹ್ಮ ... 





ಪಟ್ಟೆ ಹಾಸಲು ಪಟ್ಟೆ ಇಲ್ಲ 

ಬೇಲೂರು ಕಾಣಿಕೆ ಕಳುಹಿಸಿವರು 
ಬೆಲ್ಲಾಮ್‌ ಪಟ್ಟೆ ತರಿಸಿದರು 

ಓ...ಮೂಡಣ ಕಾಣಿಕೆ ಕಳುಹಿಸಿದರು 
ಮುನ್ನೂರು ಗಾವುದಕ್ಕೆ ರಾವಣ ಪಟ್ಟೆ 
ಪಡುವಣ ದೇಶ ಕಳುಹಿಸಿದರು 

ಉಗ್ರ ನರಸಿಂಹಗೆ ಒಪ್ಪುವ ಪಟ್ಟೆ..ಯೇ* 
ಬಡಗು ದೇಶ ಕಳುಹಿಸಿದರು 

ಮೂಗಿನ ಸುಯ್ಲಿಗೆ ರಾವಣ ಪಟ್ಟಿ 

ಪಟ್ಟೆ ಹಾಸಿ ಒಂದು ವರ್ಷ ಆರು ತಿಂಗಳು 
ಸುಖ ಪರಿಣಾಮದ ನಿದ್ರೆ ತೆಗೆದರು ಉಲ್ಲಾಕುಲು ನಾ ಆ...ಆ...ಆ... 


ಮೈಲಿಗೆ ಬಿಚ್ಚಿದರು ಮಡಿ ಉಟ್ಟರು 

ಅನುಗ್ರಹದ ಉಲ್ಲಾಕು ಯೇ ...ಏ...ಏ...ಓ 

ಗಟ್ಟ ಗಟ್ಟ ಇದೆಯೇ ಹದಿನಾರು ಗಟ್ಟವೋ ........ಓ... 
ಯಾವ ಗಟ್ಟ ಇಳಿಯುವುದು ಎನ್ನುತ್ತಾರೆ 

ಅನುಗ್ರಹಿಪ ಉಲ್ಲಾಕುಲು...ಏ....ಓ 

ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ* 


ಸಂಧಿ ೭ 
-ಓ....ಓ...ಒ೦ದು ಗಟ್ಟ ಇದೆ..ಯೇ* 
ಕಾವೇರಿ ಗಟ್ಟ ಇದೆಯೇ ಕಾವೇರಿ ಗಟ್ಟ ಇಳಿಯಲು 
ನನ್ನ "ಬಜೆ ಗಟ್ಟ' ಇಳಿಯಬಾರದು ಎನ್ನುತ್ತಾರೆ ಕಾವೇರಮ್ಮ ದೇವರು 
ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ* 


ಬಿರ್ಮೆರ ಸಂಧಿ ೩ ೪೭ 


ಸಂಧಿ ೮ 
ಓ... ನನೊಂಜಿ ಗಟ್ಟ ಉರಿಷು ಕುಕ್ಕೆದ ಗಟ್ಟ 
ಕುಕ್ಕೆಡಾ೦ಡ ಎನ್ನ ಬರಿಗಟ್ಟ ಜಪ್ಪರೆ ಬಲ್ಲಿ ಪನ್ನೆರ್‌ ಯೇ 
ಸುಬ್ರಾಯ ದೇವೆರ್‌ 
ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ ... 


ಸಂಧಿ ೯ 
ನನೊಂಜಿ ಗಟ್ಟ ಉಂಡು ಕೊ೦ಬರ ಗಟ್ಟ ಜಪ್ಪೊಡೂ 
ಕೊಂಬರ ಗಟ್ಟ ಜಪ್ಪರೆ ಎಂಕ್ಷೆ ಬಜೆ ಗಟ್ಟ 
ಜಪ್ಪರೆ ಬಲ್ಲಿಪನ್ಹೆರೆ ಕೊ೦ಬರದ ಈಶ್ವರ ದೇವೆರ್‌ .... 
ಸೊಂಟ ಪತ್ತಿಯೆರ್‌ ಕಿಲಮಡತೆರ್‌ 
ಎಂಕ್ಷೆ ಬಜೆ ಗಟ್ಟ ಜಪ್ಪರೆ ಬುಡಯ ಪನ್ನೆರ್‌ ಯೇ.....ಏ... 


ಓ... ನನೊಂಜಿ ಗಟ್ಟ ಉಂಡು ಶಿರಾಡಿ ಗಟ್ಟ ಓ... 
ಓ... ಶಿರಾಡಿ ಗಟ್ಟ ... 

ಎನ್ನ ಬಣೆಗಟ್ಟ ಜಪ್ಪರೆ ಬಲ್ಲಿಪನ್ನೆರ್‌ 

ಚಾಮುಂಡಿ ಅಮ್ಮ ದೇವೆರ್‌ ಓ... ಓ. 


ಓ... ನನೊಂಜಿ ಗಟ್ಟ ಉಂಡು ಮುಡರೆ ಗಟ್ಟ 

ಮುಡರೆ ಗಟ್ಟ ಜಪ್ಪರೆ ಆ.. 

ಮಡಾರ್‌ಡ್‌ ಮುನ್ನೂದು ಬೂತೊಲು 

ಒ ಗುಂಡದಬ್ಬೆ, ಬಂಟಕೊರಿಯೆ, ಬಂಟು ಬಸ ನಾಯ್ಕೆ ನಾಗರ ಜೋವು ಮಾಕಾಳಿ 
ಅಬ್ಬೆ ಓ... ಓ... ಎಂಕ್ಷೆ ಬಜೆಗಟ್ಟ ಜಪ್ಪರೆ ಬಲ್ಲಿ ಪನ್ಪೆರ್‌ ಯೇ ಒ... ಏ... 

ಓ ಮುಡಾರ್‌ಡ್‌ ಮೊಡಂಕ್‌ ತಪ್ಪಂದ್‌ ಓ...ಏ... 

ಮೈರಾರ್‌ಡ್‌ ಕಲಂಕ್‌ ತಪ್ಪಂದ್‌ 


೪೮ ಮೂಲತಾನದ ನಾಗಬ್ರಹ್ಮ .... 


ಸಂಧಿ ೮ 
ಓ...ಇನ್ನೊಂದು ಗಟ್ಟ ಇದೆ ಹೆಕ್ಕೆಯ ಗಟ್ಟ 
ಕುಕ್ಕೆಯಲ್ಲಾದರೆ ನನ್ನ “ಬಚೆ ಗಟ್ಟ' ಇಳಿಯಬಾರದು ಎನ್ನುತ್ತಾರೆ ಯೇ* 
ಸುಬ್ರಾಯ ದೇವರು 
ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ* 


ಸಂಧಿ ೯ 
ಇನ್ನೊಂದು ಗಟ್ಟ ಇದೆ ಕೊಂಬರ ಗಟ್ಟ ಇಳಿಯಬೇಕು 
ಕೊಂಬರ ಗಟ್ಟ ಇಳಿಯಲು ನಮ್ಮ “ಬಜೆಗಟ್ಟ' 
ಇಳಿಯಬಾರದು ಎನ್ನುತ್ತಾರೆ ಕೊ೦ಬರದ ಈಶ್ವರ ದೇವರು 
ಸೊಂಟ ಹಿಡಿದರು ನಡು ಮಡಚಿದರು 
ನಮ್ಮ "ಬಜೆಗಟ್ಟ' ಇಳಿಯಲು ಬಿಡೆನು ಎನ್ನುತ್ತಾರೆ ...ಯೇ*.ಏ 


ಓ.....ಇನ್ನೊಂದು ಗಟ್ಟ ಇದೆ ಶಿರಾಡಿ ಗಟ್ಟ ಓ.. 
ಓ...ಶಿರಾಡಿ ಗಟ್ಟ. 

ಎನ್ನ ಬಜೆಗಟ್ಟ ಇಂದು ಬಾರದು ಹೇಳುತ್ತಾರೆ 
ಚಾಮುಂಡಿ ಅಮ್ಮ ದೇವರು.... 


ಓ.....ಇನ್ನೊಂದು ಗಟ್ಟ ಇದೆ ಮುಡರೆ* ಗಟ್ಟ 

ಮೂಡುಕರೆ ಗಟ್ಟ ಇಳಿಯಲು ಆ.... 

ಮೂಡುಕರೆ ಮನ್ನೂರು ಭೂತಗಳು 

ಓ ಗುಂಡದಬ್ಬೆ, ಬಂಟಕೊರಿಯೆ, ಬಂಟು ಬಸನಾಯ್ಯ, ನಾಗರ ಜೋವು 
ಮಾಕಳಿ ಅಬ್ಬೆ ಓ...ಓ...ನಮ್ಮ ಬಣಿಗಟ್ಟ ಇಳಿಯಬಾರದು ಹೇಳುತ್ತಾರೆ ಯೇ* ಓ...ಏ 
ಓ...ಮುಡಾರ್‌ನಲ್ಲಿ ವ್ಯಂಗ್ಯ ತಪ್ಪದು ಓ...ಏ.... 

ಮೈರಾರದಲ್ಲಿ ಕ್ಷೇಶ ತಪ್ಪದು 


ಬಿರ್ಮೆರ ಸಂಧಿ ೩ ೪೯ 


ಎಂಕ್ಷೆಗಾಂಡ ನನ ಓ ಬಂಗಾಡಿ ಗಟ್ಟ ಉಂಡು 
ಬಡಕಾಯಿ ಗಟ್ಟ ಬಂಣಾಡಿ ಗಟ್ಟ ಓ.... 

ಸಕ್ತಿಡ್‌ ನೀತಿಡ್‌ ಬಂಗಾಡಿ ಗಟ್ಟ ಜಪ್ಪೊಡು ಪನ್ಪೆರ್‌ 
ಸಾಪಂದ ಉಲ್ಲಾಕುಲು ' 

ಬಂಗಾಡಿ ಗಟ್ಟ ಜಪ್ಪರೆ ಬಂಗಾಡಿ ಬಾನ ಕು೦ಂಔಮಗಲ್‌ 
ಎನ್ನ ಬೆ ಗಟ್ಟ ಜಪ್ಪರೆ ಬಲ್ಲಿಪನ್ನಲ್‌ 

ಬಂಗಾಡಿ ಬಾನ ಕುಇಮಗಲ್‌ ಆ..ಆ.. 


ಅಂಚಂಡ ನನ ಪನಗ ಏ.. ಏ.. 

ಬಂಗಾಡಿ ಗಟ್ಟದವುಲು ಎಲ್ಲುರ ಮುಟ್ಟು 

ಎಲ್ಲರ ಬಾಕಿಲ್‌ ಯಾನ್‌ ಬುಡು ಕೊರಯೆ ಪನ್ನಲ್‌ ಯೇ 
ಶಕ್ತಿಡ್‌ ನೀತಿಡ್‌ ಜತ್ತಿ ಬೂತೊಲೆಗ್‌ 

ಬೆಡಿತ ಗುಂಡು 

ಪಗರಿದ ಬಾಣ ಬುಡುವೆ ಪನ್ನಲ್‌ ಯೇ ಏ... ಏ... 
ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ 


ಸಂಧಿ ೧೦ 
ನಿನ್ನ ಬರಿ ಗಟ್ಟ ಜತ್ತ್‌ಜಿಂಡ “ಸರ್ಪಸುತ್ತು' ಸಾವಿರ ರೋಗ 
ಪಾಡೊಡು ಪನ್ಹೆರ್‌ ಯೇ 
ಸಾಪ೦ದ ಉಲ್ಲಾಕುಲು 
ಒಕ್ಕಡ್‌ ಒಕ್ಕ್‌ ಸುತ್ತು ಪಾಡಿಯೆರ್‌ 
ಬಂಜಿಡ್‌ ಪುಂಚ ಪಾಪು ಪಾಡಿಯೆರ್‌ 
ಕಿದ್‌ಕಿಲ್‌ಡ್‌ ಅಮೆ ಸುತ್ತು ಪಾಡಿಯರ್‌ 
ತುಡೆಟಾಂಡ ಪಿ೦ಗಾರ ಪಾಪು ಪಾಡಿತೆರ್‌ 
ಕಾರ್‌ಡ್‌ ಆನಿ ಸುತ್ತುಪಾಡಿಯೆರ್‌ 


೫೦  ಮೂಲತಾನದ ನಾಗಬ್ರಹ್ಮ ... 


ನಮಗಾದರೆ ಇನ್ನು ಒಂದು ಬಂಗಾಡಿ ಗಟ್ಟ ಇದೆ 

ಬಡಗು ಗಟ್ಟ ಬಂಗಾಡಿ ಗಟ್ಟ ಓ... 

ಶಕ್ತಿಯಿ೦ದ ನೀತಿಯಿ೦ದ ಬಂಗಾಡಿ ಗಟ್ಟ ಇಳಿಯಬೇಕು ಹೇಳುತ್ತಾರೆ 
ಅನುಗ್ರಹಿಪ ಉಲ್ಲಾಕುಲು 

ಬಂಗಾಡಿ ಗಟ್ಟ ಇಳಿಯಲು ಮಾನ ಕುಂ೦೪” ಮಗಳು 

ನನ್ನ ಬಣೆಗಟ್ಟ ಇಳಿಯಬಾರದು ಎನ್ನುತ್ತಾಳೆ 

ಬಂಗಾಡಿ ಮಾನ ಕುಂಇಔ ಮಗಳು ಆ..ಆ.. 


ಹಾಗಾದರೆ ಇನ್ನು ಹೇಳುವುದಾದರೆ ಏ..ಏ... 

ಬಂಗಾಡಿ ಗಟ್ಟದಲ್ಲಿ ಎಪ್ಪತ್ತೂರ ಮೆಟ್ಟಲು 

ಏಳು ಸಾವಿರ ಬಾಗಿಲು ನಾನು ಬಿಟ್ಟು ಕೊಡಲಾರೆ ಹೇಳುತ್ತಾಳೆ ಯೇ* 
ಶಕ್ತಿಯಲ್ಲಿ ನೀತಿಯಲ್ಲಿ ಇಳಿದ ಭೂತಗಳಿಗೆ 

ಕೋವಿಯ ಗುಂಡು 

ಪಗರಿಯ ಬಾಣ ಬಿಡುವೆ ಎನ್ನುತ್ತಾಳೆ.ಯೇ* ಏ...ಏ.... 

ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ* ...... 


ಸಂಧಿ ೧೦ 
ನಿನ್ನ ಬಳೆ ಗಟ್ಟ ಇಳಿಯಲಿಲ್ಲವಾದರೆ “ಸರ್ಪಸುತ್ತು' ಸಾವಿರ ರೋಗ 
ಹಾಕಬೇಕು ಎನ್ನುತ್ತಾರೆಯೇ 
ಅನುಗ್ರಹಿಪ ಉಲ್ಲಾಕುಲು 
ಸೊಂಟದಲ್ಲಿ ಸೊಂಟ ಸುತ್ತು ಹಾಕಿದರು 
ಹೊಟ್ಟೆಯಲ್ಲಿ ಹುತ್ತ ಬಾವು ಹಾಕಿದರು 
ಕಂಕುಳಲ್ಲಿ ಅಮೆ ಸುತ್ತು ಹಾಕಿದರು 
ತೊಡೆಯಲ್ಲಾದರೆ ಪಿ೦ಗಾರ ಪಾಪು ಹಾಕಿದರು 
ಕಾಲಲ್ಲಿ ಆಣಿಸುತ್ತು ಹಾಕಿದರು 


ಬಿರ್ಮೆರ ಸಂಧಿ ೩ ೫೧ 





ಪಾಪೆಗ್‌ ಸರಿಯಾಯಿನ ನೇಮ ಕೊಂಡು ಬೀರ ಪುಗರಿನ. ಯೇ* 
ಸಂಧಿ ೧೧ ಕ್ಮ 

ಉಂದು ದಾನೆ ಕಟ್ಟ ಕಲ್ಲಿಗ ಸೋಯ 

ಮಾಯಗ ಪನ್ನಲ್‌ ಯೇ 

ಬಂಗಾಡಿಗಾಂಡ ಮುಟ್ಟು ಬೀರ ಬಲ್ಯಾಯೆನಡೆ 

ಬರೆಯೆರ್‌ ಓಲೆ ಕಾಡಾಯೆರ್‌ ಮಾನಿ 

ಬರೆಯಿ ಓಲೆಗ್‌: ಕಾಡಾಯಿ ಮಾನೆಗ್‌ 

ಓಲೆದ ಬೆರಿ ಪತ್ತ್‌ ಬರುವೆರ್‌ ಯೇ 

ಮುಟ್ಟು ಬೀರ ಬಲ್ಯಾಯೇ 


ಬರೆಯಿ ಓಲೆಗ್‌ ಕಾಡಾಯಿ ಮಾನೆಗ್‌ 

ಬತ್ತರಾಂಡ್‌ ಕೇಂಡೆಯೇ ಬಂಗಾಡಿ 

ಬಂಗ ಕುಂಇ೫ ಮಗಲ್‌ಯೇ ಏ... 

ಅಂಚಾಂಡ ಬಲ್ಯಾಯೆರೆ 

ಸಾರಿ ಪಾಡ್ಜ್‌ತೂನಗ ಎಲ್ಲುರ ಮುಟ್ಟು 

ಎಲ್ಲರ ಬಾಕಿಲ್‌ ಬುಡ್ಡುಕೊರೊಡು ಪೆನ್ಟರ್‌ ಬಲ್ಯಾಯೆರ್‌ 


ಆತನ ಪೊರ್ತುನಗ ಪಂಡಿ ನಾಲಾಯಿ ದೊಂಡೆಡಾವೊಡಾಂಡ 

ಎಲ್ಲುರ ಮುಟ್ಟು ಎಲ್ಲರ ಬಾಕಿಲ್‌ ಬುಡ್ಡುಕೊರ್ಟೆ 

ಪನ್ನಲ್‌ ಬಂಗಾಡಿ ಬಾನ ಕುಂಇನ ಮಗಲ್‌ ಏ... 

ಆತನ ಪೊರ್ತುನಗ ಪಂಡಿ ನಾಲಾಯಿ ದೊಂಡೆಡಾವೊಡಾಂಡ ಸರ್ಪ ರೋಗ 
ಸಾವಿರ ಕುತ್ತ ಮಾಜಿದ್‌ ಬತ್ತ್‌ಂಡ್‌ಯೇ ಓ... 

ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ 


೫೨ ಮೂಲತಾನದ ನಾಗಬ್ರಹ್ಮ ... 


ರೂಪಕ್ಕೆ ಸರಿಯಾದ ನೇಮ ಆಗಿ ಪ್ರತಾಪ ಹೊಗಳಿಕೆ.ಯೇ* 
ಸಂಧಿ ೧೧ ಪ್ರ 

“ಇದು ಏನು ಕಡು ಕಲಿಯುಗ ಚೋದ್ಯ 

ಮಾಯಗ ಹೇಳುತ್ತಾಳೆಯೇ 

ಬಂಗಾಡಿಗಾದರೆ ಮುಟ್ಟು ಬೀರ ಬಲ್ಯಾಯನಲ್ಲಿಗೆ 

ಬರೆದರು ಓಲೆ ಕಳುಹಿಸಿದರು ಜೀತದಾಳನ್ನು 

ಬರೆದ ಓಲೆಗೆ ಕಳುಹಿಸಿದ ಜೀತದಾಳುವಿಗೆ 

ಓಲೆಯ ಬೆನ್ನು ಹಿಡಿದು ಬರುವರು. ಯೇ* 

ಮುಟ್ಟು ಬೀರ ಬಲ್ಯಾಯೇ.. 


ಬರೆದ ಓಲೆಗೆ ಕಳುಹಿಸಿದ ಜೀತದಾಳುಗೆ 

ಬಂದರಾದರೆ ಕೇಳಿರೇ ಬಂಗಾಡಿ 

ಬಂಗ ಕುಂ೫ ಮಗಳೂಯೇ ಏ... 

ಹಾಗಾದರೆ ಬಲ್ಯಾಯರೇ 

ಕವಡೆ ಹಾಕಿ ನೋಡುವಾಗ ಎಪ್ಪತ್ತೂರ ಮೆಟ್ಟಲು 
ಏಳುಸಾವಿರ ಬಾಗಿಲು ಬಿಟ್ಟು ಕೊಡಬೇಕು ಎನ್ನುತ್ತಾರೆ ಯೇ* 


ಅಷ್ಟು ಹೊತ್ತಿಗೆ ಆಡಿದ ನಾಲಗೆ ಗಂಟಲೊಳಗಾಗುವ ಮುನ್ನ 

ಏಳನೂರು ಮೆಟ್ಟಲು ಏಳುಸಾವಿರ ಬಾಗಿಲು ಬಿಟ್ಟು 

ಕೊಡುವೆ ಎನ್ನುತ್ತಾಳೆ ಬಂಗಾಡಿ ಬಾನ ಕುಂಇನ ಮಗಳ ಏೀ...... 

ಅಷ್ಟು ಹೊತ್ತಿಗೆ ಆಡಿದ ನಾಲಗೆ ಗಂಟಲೊಳಗಾಗುವ ಮುನ್ನ ಸರ್ಪರೋಗ 
ಸಾವಿರ ಕಾಯಿಲೆ ಮಾಸುತ್ತಾ ಬಂತುಯೇ ಓ.... 

ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ* 


ಬಿರ್ಮೆರ ಸಂಧಿ ೩ 


೫೩ 


ಸಂಧಿ ೧೨ 
ಶಕ್ತಿಡ್‌ ನೀತಿಡ್‌ ಬ೦ಗಾಡಿ ಗಟ್ಟ ಜತ್ತೆರ್‌ಯೇ .... 
ಸಾಪೊಂದ ಬೂತೊಲು(ಉಲ್ಲಾಕುಲು) 
ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ... 


ಸಂಧಿ ೧೩ 


ಯೇರ್‌ ಯೇ ಯೇರ್‌ ಯೇ ಬಂಗಾಡಿ ಕುಳಮಗಲ್‌ 
ಓ.... ಬಂಗಾಡಿ ಜತ್ತಿನ ಬೂತೊಲು 

ದೊಂಬುದ ಅಂಗದೆನೆ ಸಾದಿದ ಬಡಾವುನು ಬಚ್ಚಿದೆರ್‌ 
ಒಂಜಿ ಕೊಂಡೆ ಪೇರ್‌ ಕೊರುವೆನ ಕೇನ್ನಗ 

ಸಾಪಂದ ಉಲ್ಲಾಕುಲು ಆ... ಆ... 


ಕಲ್ಪೆಗ್‌ ಬೊರಿನ ಪೇರ್‌ ಕಲ್ತೆಗೆ ಸಮ ಆಂಡ್‌ 

ಬಯ್ಯಗ್‌ ಬೊರಿನ ಪೇರ್‌ ಬಯ್ಯಗೇ ಸಮ ಆಂಡ್‌ 

ನನೊರ ಬೊರಿಂಡ ಒಂಜಿ ಅತ್ತ್‌; ರಡ್ಡ್‌ ಕೊಂಡೆ ಕೊರುವೆ ಪನ್ನಲ್‌ ಯೇ 
ಬಂಗಾಡಿ ಮಾನ ಕುಳುಮಗಲ್‌ ಯೇ 

ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ 


ಸಂಧಿ ೧೪ 
ಪೇರ್‌ ಇತ್ತ್‌ದ್‌ ಕಲ್ಕ್ಯಪಂಡಿ ಪೊನ್ನಗ 
ಸಾರ ಕುತ್ತ ಸಾರ ರೋಗ ಪಾಡಿಯೆರ್‌ ಯೇ 
ಅರೆಟ್‌ ಅರೆ ಪುಂಚ ಪಾಡಿಯೆರ್‌ 
ಕಣ್ಣಡ್‌ ಪುಕುಳಿ ಸರ ಪಾಡಿಯೆರ್‌ ಈ... 
ಮೂಂಕುಡು ಇಂದ್ರ ಪಟ್ಟ 
ಬಾಯಿಡ್‌ ಬಸಲೆ ಕುತ್ತ ಬೆರಿಟ್‌ ಬೆಗರ್‌ದಲೆ 


೫೪ ಮೂಲತಾನದ ನಾಗಬ್ರಹ್ಮ ... 


ಸಂಧಿ ೧೪ 

ಶಕ್ತಿಯಲ್ಲಿ ನೀತಿಯಲ್ಲಿ ಬಂಗಾಡಿ*ಗಟ್ಟ ಇಳಿದರು ಯೇ*. 
ಅನುಗ್ರಹಿಪ ಭೂತಗಳು(ಉಲ್ಲಾಕುಲು) 

ಪಾಪೆಗೆ ಸರಿಯಾದ ನೇಮ ಆಯಿತು ಯೇ* 


ಸಂಧಿ ೧೪ 

ಯಾರದು ಯಾರದುಯೇ ಬಂಗಾಡಿ ಕುಂಇ೫ ಮಗಳು 
ಓ ....ಬಂಗಾಡಿ ಇಳಿದ ಭೂತಗಳು 

ಬಿಸಿಲಿನ ದಾಹದಲ್ಲಿ ದಾರಿಯ ಹಸಿವಿನಲ್ಲಿ ಬಳಲಿದರು 
ಒಂದು ಕುಡ್ತೆ ಹಾಲು ಕೊಡುವಿಯಾ ಕೇಳುವಾಗ 
ಅನುಗ್ರಹಿಪ ಉಲ್ಲಾಕುಲು ಆ...ಆ.... 


ನಸುಕಿನಲ್ಲಿ ಕರೆದ ಹಾಲು ನಸುಕಿಗೆ ಸರಿಯಾಯ್ತು 

ಸಂಜೆ ಕರೆದ ಹಾಲು ಸಂಜೆಗೆ ಸರಿಯಾಯ್ತು 

ಇನ್ನೊಮ್ಮೆ ಕರೆದರೆ ಒ೦ದಲ್ಲ ಎರಡು ಕುಡ್ತೆ ಕೊಡುವ ಎನ್ನುತ್ತಾಳೆ ಯೇ 
ಬಂಗಾಡಿ ಬಾನ ಕುಂಡ ಮಗಳು ಯೇ 

ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ*. 


ಸಂಧಿ ೧೪ 

ಹಾಲು ಇದ್ದು ಕಪಟ ನುಡಿದ ಹೆಣ್ಣಿಗೆ 

ಸಾವಿರ ಕಾಯಿಲೆ ಸಾವಿರ ರೋಗ ಹಾಕಿದರು ಯೇ* 
ಅರೆಯಲ್ಲಿ ಅರೆ ಪುಂಚ ಹಾಕಿದರು 

ಕಣ್ಣಲ್ಲಿ ಕುಂಡೆ(?) ಸರ ಹಾಕಿದರು 

ಈ....ಮೂಗಲ್ಲಿ ಇಂದ್ರ ಪಟ್ಟ 

ಬಾಯಲ್ಲಿ ಬಸಳೆ ರೋಗ ಬೆನ್ನಲ್ಲಿ ಬೆವರ ಕಜ್ಜಿ 


ಬಿರ್ಮೆರ ಸಂಧಿ ೩ ೫೫ 


ಬಂಜಿಡ್‌ ಕುರ್ಕೆ ಪಾಪು ಅಂಗೈಟ್‌ 

ಅಂಗೈ ಸುತ್ತು ಉಗುರಾಡು ಉಗುರು ಸುತ್ತು 

ಒಕ್ಕೊಡು ಒಕ್ಕೊ ಸುತ್ತು ಕಾರ್‌ಗ್‌ ಆನಿ ಕುತ್ತ 

ಓ... ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ ... ನೇಮ ಆಂಡ್‌ ಯೇ 


ಸಂಧಿ ೧೫ 
ಉಂದು ದಾದ ಕಟ್ಟ ಕಲಿಗ ಸೋಯಗ ಮಾಯಗ 
ಚಾವಡಿಗ್‌ ಬಲ್ಯಾನ್‌ ಲೆಪ್ಪಾವೊಡು 
ಓಲೆದ ಓದನೆಡ್‌ ಸಾರಿದಾ ಕಂಟೊಡು 
ಚಾವಡಿಗ್‌ ಬಲ್ಯಾಯನ್‌ ಲೆಪ್ಪಾಯೆರ್‌ 


ಓ... ಓ.. ಯೇರ್‌ ಯೇ ಯೇರ್‌ ಯೇ... ಬಲ್ಯಾಯೆರೇ 
ಕಂಡಿತ ತೂದು ಉಂಡಿತ ಪಣೊಡು 

ಓ.. ಕಂಡಿತ ತೂದು ಉಂಡಿತ ಪಂಡಡ 

ಪನೆ ಪಾಡಿ ಗೂವೆಲ್‌ ಪೂಕರೆ ಕಂಬುಲ 

ಎಲ್ಲರ ಮುಟ್ಟು ಎಲ್ಲಬಾಕಿಲ್‌ ರಾಜ ಮಾಡ 

ಪೂಕರೆನ ಕಂಬುಲ ಸೀಮೆ ಭೂಮಿ ಬುಡು ಕೊರ್ಪೆ .. 
ಕಲ್ಕೆ ಪಂಡ್‌ಂಡಾ ನಾಲಾಯಿ ಒಯಿತ್‌ ಕೊಯ್ದೆ 
ಮೂಂಕುಡು ಮೋನೆಗ್‌ ಸುಣ್ಣ ನೀರ್‌ ಬುಡುವೇ 


ಚಾವಡಿತ ಕಂಟೆನಡ್‌ ಓಲೆದ ಓದನೆಡ್‌ ಕಂಡಿತ 
ತೂದು ಉಂಡಿತ ಪನ್ಯ ಬಲ್ಯಾಯಗ್‌ 

ಪನೆಪಾಡಿ ಗೂವೆಲ್‌ ಪೂಕರೆ ಕಂಬುಲ 

ಎಲ್ಲರ ಮುಟ್ಟು ಎಲ್ಪ ಬಾಕಿಲ್‌ ರಾಜ ಮಾಡ 


೫೬. ಮೂಲತಾನದ ನಾಗಬ್ರಹ್ಮ ... 


ಹೊಟ್ಟೆಯಲ್ಲಿ ಕುರ್ಕೆ ಊತ ಅಂಗೈಯಲ್ಲಿ 

ಅಂಗೈಸುತ್ತು ಉಗುರಲ್ಲಿ ಉಗುರು ಸುತ್ತು 

ಉಡಿಯಲ್ಲಿ ಉಡಿ ಸುತ್ತು ಕಾಲಿಗೆ ಆಣಿ ಸುತ್ತು 

ರೂಪಕ್ಕೆ ಸರಿಯಾದ ನೇಮ ಆಯಿತು ಯೇ..... ನೇಮ ಆಯಿತು ಯೇ* 


ಸಂಧಿ ೧೫ 
ಇದು ಏನು ಕೆಟ್ಟ ಕಲಿಯುಗ ಸೋಯಗ ಮಾಯಗ 
ಚಾವಡಿಗೆ ಬಲ್ಯಾಯನನ್ನು ಕರೆಯಬೇಕು 
ಓಲೆಯ ಓದಿನಲ್ಲಿ ತಾಳೆಯ ಕಂಠದಲ್ಲಿ 
ಚಾವಡಿಗೆ ಬಲ್ಯಾಯನನ್ನು ಕರೆಸಿದರು 


ಓ..ಓ...ಯಾರದೂ....ಯಾರದೂ ..ಬಲ್ಯಾಯರೇ 
ಕಂಡದ್ದು ನೋಡಿ ಇದ್ದಂಗೆ ಹೇಳಬೇಕು 

ಓ ಕಂಡದ್ದು ನೋಡಿ ಇದ್ದಂಗೆ ಹೇಳಿದರೆ 

ಏತದ ಬಾವಿ ಪೂಕರೆ ಕಂಬುಲ 

ಏಳುಸಾವಿರ ಮೆಟ್ಟಲು ಎಪ್ಪತ್ತು ಬಾಗಿಲ ರಾಜ ಮಾಡ 
ಪೂಕರೆನ ಕಂಬುಲ ಸೀಮೆ ಭೂಮಿ ಬಿಟ್ಟು ಕೊಡುವೆ 
ಕಪಟ ಹೇಳಿದರೆ ನಾಲಗೆಯನ್ನು ಎಳೆದು ಕುಯ್ಯುವೆ 
ಮೂಗಲ್ಲಿ ಮುಖಕ್ಕೆ ಸುಣ್ಣ ನೀರು ಬಿಡುವೆ 


ಚಾವಡಿಯ ತಾಡಪತ್ರದಲ್ಲಿ ಓಲೆಯ ಓದಿನಲ್ಲಿ 
ಕಂಡದ್ದು ನೋಡಿ ಇದ್ದಂಗೆ ಹೇಳಿದ ಬಲ್ಯಾಯಗೆ 
ಏತ ಹಾಕಿದ ಬಾವಿ ಪೂಕರೆಯ ಕಂಬುಲ 
ಏಳುಸಾವಿರ ಮೆಟ್ಟಲು ಎಪ್ಪತ್ತು ಬಾಗಿಲ ರಾಜ ಮಾಡ 


ಬಿರ್ಮೆರ ಸಂಧಿ ೩ ೫೭ 


ಪೂಕರೆನ ಕಂಬುಲ ಸೀಮೆ ಭೂಮಿ 
ಒಂಜ ಬುಡು ಕೊರ್ತಲ್ಮ್‌ಯೇ ಆ... ಏ... 
ಪಾಪೆಗ್‌ ಸರಿಯಾಯಿ ನೇಮ ಆಂಡ್‌ ಯೇ ... 


ಸಂಧಿ ೧೬ 
ಓ...ಅಂಗನೊಟು ಬಲು ಮಂದೆ ನೆರೆಪುಂಡ್‌ ಯೇ 
ಬಂಟೆರೇ ಕೊಡಿಮರಟ್‌ ಸತ್ಯ ದಂಡೆ ಕೇರ್‌ದ್‌೦ಡ್‌ ಯೇ 
ಓ... ಕಾಂತಣ ಕುಮಾರ ಬೀರಾನಾಗ 
ಓ... ಬಾಲೆ ಕುಮಾರ ಬೀರಾಪುಂಡು ಯೇ 
ಆ...... ಓ... ಏನ್‌ಲಾ ಕೇನಂದಿ ಕೊಂಬು ತಂಬಡಾ ... 
ಇನಿದಾನಿ ಕಜ್ಜೊಡು ಕೇನೂನಾ 


ಅಪ್ಪೆ ಬರಿ ರೆಂಜತ್ತಿರೆ ಮಾಡೊಡತ್ತಯೇ 

ಓ... ಬಾಲೆ ಕುಮಾರ ಕಡ್ಡಲೆ ದೆತ್ತ್‌ಪತ್ತ್‌ನಗಾ 
ಬಾನೊಡು ಬಾಕುಡೆ ಮಿಂಚಿಲೆಕ್ಕಯೇ 

ಆ ... ಕಾಂತಣ ಕುಮಾರ ಕಡ್ತಲೆ ದೆತ್ತ್‌ಪತ್ತ್‌ನಗ 
ಬೇಷಡ್‌ ಮೆನ್ಸುರಿ ಮಿಂಚಿ ಲೆಕ್ಕ 


ಓ... ಆನೆ ಕಟ್ಟಿ ನಾಯೆ ಆರ್ಯ ಮಗೇ 

ಕುದುರೆ ಬುಡಿನಾಯೆ ಕುಂಳಾಳ್ವೆಯೇ ಕುಂಜಾಳ್ಗೆಯೇ 
ಕೋಟೆ ಕೋಡಾರೊಡು ಮೇಲೊಗು ಸರಿಯಾಯಿ 
ನೇಮ ಆಪುಂಡು ಯೇ 


೫೮. ಮೂಲತಾನದ ನಾಗಬ್ರಹ್ಮ ... 


ಪೂಕರೆಯ ಕಂಬುಲ ಸೀಮೆ ಭೂಮಿ 
ಒಂದು ಬಿಟ್ಟು ಕೊಟ್ಟಳು ಯೇ ....ಅಿ.. 
ರೂಪಕ್ಕೆ ಸರಿಯಾದ ನೇಮ "ಆಯಿತು ಯೇ* 


ಸಂಧಿ ೧೬ 
ಓ ಅಂಗಣದಲ್ಲಿ ಬಹಳ ಮಂದೆ ನೆರೆಯುತ್ತಾರೆ ಯೇ* 
ಬಂಟರ ಕೊಡಿಮರದಲ್ಲಿ ಸತ್ತಿಗೆ ದಂಡೆ ನೆಲೆಯಾಗಿದೆ 
ಓ....ಕಾಂತಣ ಕುಮಾರ ಆವೇಶ ಆಗುವಾಗ 
ಓ...ಬಾಲೆ ಕುಮಾರ ಆವೇಶ ಆಗುತ್ತದೆ ಯೇ* 
ಆ....ಓ...ನಾನೂ ಕೇಳದ ಕೊಂಬು ನಗಾರಿ ..... 
ಇಂದೇನು ಕಾರ್ಯದಲ್ಲಿ ಕೇಳುವುದೂ 


ಅಮ್ಮ ಬಳಿ ರೆಂಜಿತ್ತಿರೆ ಮಾಡದಲ್ಲಿ ಅಲ್ಲವೇ 
ಓ..ಬಾಲ ಕುಮಾರ ಖಡ್ಗ ತೆಗೆದು ಹಿಡಿಯುವಾಗ 
ಬಾನಿನಲ್ಲಿ ಬಾಕುಡ ಮಿಂಚಿದಂಗೆಯೇ 

ಆ....ಕಾಂತಣ ಕುಮಾರ ಖಡ್ಗ ತೆಗೆದು ಹಿಡಿವಾಗ 
ಬೇಷ ತಿ೦ಗಳಲ್ಲಿ ಮಿಂಚು ಹುಳ ಮಿಂಚಿದಂಗೆ ಯೇ* 


ಓ ಆನೆ ಕಟ್ಟಿದವ ಆರ್ಯ ಮಗಾ 

ಕುದುರೆ ಓಡಿಸುವವನು ಕುಂಳಾಳ್ವ ಯೇ* ಕುಂಳಾಳ್ವ ಯೇ* 
ನಾಗ ಕ್ಷೇತ್ರದಲ್ಲಿ ಮೇಳಕ್ಕೆ ಸರಿಯಾದ 

ನೇಮ ಆಗುತ್ತದೆ ಯೇ* 


ಬಿರ್ಮೆರ ಸಂಧಿ ೩ ೫೯ 





೫ 


ಸ್ವಾಮಿ ಕೋಲದ ಸ್ತುತಿ ಹಾಡು 


ಹಾಡಿದವರು : ಶೀನ, ಜಾತಿ : ಪಾಣ, ಪ್ರಾಯ : ೫೦ 
೭.೫.೨೦೦೬ 


ಸ್ವಾಮಿ ಮನೆ ಅಂದರೆ ಹುತ್ತದ ಮನೆ. ಒಂದು ಬೃಹದಾಕಾರದ ಹುತ್ತವನ್ನು 
ಆಂಯಾ ಕುಟುಂಬದವರು ಪೂರ್ವ ಪರಂಪರೆಯಿಂದ ಉಪಾಸಿಸುತ್ತಾ 
ಬಂದಿರುವಂತಹುದು. ಹೆಚ್ಚಿನ ಕಡೆ ಇಂತಹ ಹುತ್ತಗಳ ಸುತ್ತ ಕಟ್ಟಡ ಕಟ್ಟಿ ಹುತ್ತ 
ಬೆಳೆಯಲು ಅವಕಾಶ ಕಲ್ಪಿಸಿದ್ದಾರೆ. ಕೆಲವು ಕಡೆ ತಾರಸಿ ಮುಚ್ಚಿದ್ದಾರೆ. ಅವರಿಗೆ 
“ತಾನಿನ್ನು ಬೆಳೆಯುವುದಿಲ್ಲ ನೀವು ಮಾಡು ರಚಿಸಬಹುದು” ಎಂದು ಸ್ವಾಮಿಯ 
ಅಪ್ಪಣೆಯಾಯಿತು ಎನ್ನುತ್ತಾರೆ. ಹುತ್ತದ ಮನೆಯಲ್ಲಿ ಅಣ್ಣ ತಂಗಿ ಸ್ವಾಮಿ (ತಂಗಿಯ 
ಹೆಸರು ನಿಂಗಮ್ಮ ನಾಗ, ರೆಕ್ಕೆಸಿರಿ, ಚಿಕ್ಕು, ನಂದಿಗೋಣ(ಕೋಣ) ಕ್ಷೇತ್ರಪಾಲ- 
ಹೀಗೆ ಬಿರ್ಮೆರ ಮೂಲತಾನಗಳಲ್ಲಿ ಇರುವಂತೆ ಪರಿವಾರ ದೈವಗಳಿವೆ. ಇಂತಹ 
ಸ್ವಾಮಿ ಮನೆಗಳಲ್ಲಿ ವರ್ಷಕ್ಕೆ ಒಮ್ಮೆ ಅಥವಾ ಯಾ ಕುಟುಂಬಗಳ ಪದ್ಧತಿಯಂತೆ 
ಮೂರರಿಂದ ಐದು ದಿನಗಳ ಕಾಲ ಹಗಲು ರಾತ್ರಿ ನಿರಂತರ ಉಪಾಸನೆ ನಡೆಯುತ್ತದೆ. 
ಈ ಉಪಾಸನೆಯನ್ನು "ಸ್ವಾಮಿ ಕೋಲ' ಎಂದು ಕರೆಯುತ್ತಾರೆ. ಇದು ಫಲವಂತಿಕೆಯ 
ಉಪಾಸನೆ. 

ಉಡುಪಿ ತಾಲೂಕಿನ ಉತ್ತರ ಭಾಗದಿಂದಾಚೆ ಕನ್ನಡ ಮಾತನಾಡುವ ಭಾಗದಲ್ಲಿ 
ಸ್ವಾಮಿ ಕೋಲ ನಡೆಯುತ್ತದೆ. ಸ್ವಾಮಿ ಕೋಲದಲ್ಲಿ ನರ್ತನ ಸೇವೆ ನೀಡುವವರು 
ಪಾಣರು. ಹೀಗಾಗಿ ಈ ಸೇವೆಯನ್ನು "ಪಾಣರಾಟ' ಎಂದು ಕರೆಯಲಾಗುತ್ತದೆ. ಡಕ್ಕೆ 
ಬಲಿಯನ್ನು ಇವರೇ ಮಾಡುತ್ತಾರೆ. ಪಾಣ ಡಕ್ಕೆ ಬಾರಿಸುತ್ತಾನೆ. ಸ್ವಾಮಿಯ ನಿರ್ದೇಶಿಸುವ 
ಕುಟುಂಬ(ಬಂಟ) ಸದಸ್ಯನ ಮುಂದೆ ಪಾಣ ಡಕ್ಕೆ ನುಡಿಸುತ್ತಾ ಸ್ತುತಿ ಹಾಡು ಹಾಡುತ್ತಾನೆ. 

ಸ್ವಾಮಿಯನ್ನು ಹೊರುವವನು ಬ೦ಟರ ಮನೆತನದ ಕುಟುಂಬ ಸದಸ್ಯ. 

ಸ್ವಾಮಿ ಕೋಲದಲ್ಲಿ ಕೊಡ್ನೀರು ತರಲು ಹೋಗುವಾಗ ಸ್ವಾಮಿಯನ್ನು ಹೊತ್ತಿರುವ 
ಕುಟುಂಬ ಸದಸ್ಯನೊಂದಿಗೆ ಸ್ತುತಿ ಹಾಡುತ್ತಾ ಢಕ್ಕೆಯ ನಾದ ಹೊರಡಿಸುತ್ತಾ ಪಾಣ 
ಹಾಗೂ ಸ್ವಾಮಿ ಕೋಲ ನಡೆಸುವ ಕುಟುಂಬದ ಸದಸ್ಮರು ಹೋಗುತ್ತಾರೆ. ಪಾಣ 


೬೦. ಮೂಲತಾನದ ನಾಗಬ್ರಹ್ಮ... 


ನುಡಿವ ಸ್ತುತಿಯನ್ನು ಕುಟುಂಬದ ಮಹಿಳೆಯರು ಸ್ವಾಮಿಗೆ ಆರತಿ ಎತ್ತುತ್ತಾ ಮರು 
ನುಡಿಯುತ್ತಾರೆ. ಸ್ವಾಮಿಯ ಮ್ಹುಂದೆ ಮಹಿಳೆಯರು ಹಿಮ್ಮುಖವಾಗಿ ನಡೆಯುತ್ತಾರೆ. 
ಸ್ವಾಮಿಯನ್ನು ಪ್ರತಿನಿಧಿಸುವ ಕಲಶ : ಒಂದು ಬಿಂದಿಗೆಯ ಹಿಂದೆ ತಾಮ್ರದ 
ತಗಡನ್ನು ಇರಿಸಿ (ಕನ್ನಡಿ) ಅದರ 'ಮೇಲೆ ಸೂರ್ಯ ಚಂದ್ರರ ಚಿತ್ರಗಳನ್ನು ಬಿಡಿಸುತ್ತಾರೆ 
ಮತ್ತು ಪಿಂಗಾರ ಹೂವುಗಳಿಂದ ಅಲಂಕರಿಸುತ್ತಾರೆ. 
ನಾಗ ಕೋಲ : ಸ್ವಾಮಿ ಕೋಲದ ಕೊನೆಯ ಹಂತದಲ್ಲಿ ನಾಗನಿಗೆ ಕೋಲ 
ನಡೆಯುತ್ತದೆ. ನಾಗನ ಮಾಧ್ಯಮ ಪಾಣ. ತಲೆಗೆ ಅಡಿಕೆ ಪಾಲೆಯ ಒಂದು ಹೆಡೆಯ 
ಮುಡಿ ಕಟ್ಟುತ್ತಾನೆ. ಹಿಂಭಾಗದಲ್ಲಿ ಒ೦ದು ಮುಂಭಾಗದಲ್ಲಿ ಒಂದು ಹೀಗೆ ಎರಡು 
ಹೆಡೆ ಇರುತ್ತದೆ. ಪಟ್ಟೆ ಸೀರೆ ಉಡುತ್ತಾನೆ. ಕೈಯಲ್ಲಿ ಪಿಂಗಾರ ಹಿಡಿಯುತ್ತಾನೆ. 
ಕೇಪುಲ(ಕಿಸಗಾರ), ನಾಗ ಸಂಪಿಗೆ, ಪಿಂಗಾರ, ಬಾಲೆಯ(ದಿಂಡು)ಬಂಬೆ ಮುಖ್ಯ 
ಇವು ಇಲ್ಲಿ ಅರ್ಪಿಸಬೇಕಾದ ಪ್ರಮುಖ ವಸ್ತುಗಳು. ತೆಂಗಿನ ಎಳೆ ಗರಿಗಳ "ಸಿರಿ 
ಒಲಿ' ಇರುತ್ತದೆ 
ಕೊಡ್ಡೀರು ಸ್ತುತಿಸುವ ಸ್ತುತಿ(ನೀರು ತರಲು ಹೋಗುವಾಗ ಸ್ತುತಿಸುವ ಹಾಡು): 


ವಾಲ್ಮೀಕಿಯಲ್ಲಿ ದೇವ ಉದಿಯಾದ, 

ಸರ್ಪ ಸೈನ್ಯವನ್ನು ತೆಗೆದುಕೊಂಡು 

ಭೂಮಂಡಲಕ್ಕೆ ಸ್ವಾಮಿ ಬರುತ್ತೇನೆಂದ 

ಗಂಧ ಕಸ್ತೂರಿ ಎಂಬ ವನದೊಳಗೆ 

ಅಣ್ಣ ತಂಗಿ ಉದಿಯಾದರು. 

ಕುವರಗಿರಿಗೆ ದೇವ ಹೋಗುತ್ತೇನೆಂದ ಕುಮಾರಸ್ವಾಮಿ ತಾನು ಎನಿಸಿಕೊಂಡ 
ಕುವರಗಿರಿಗೆ ಮಾರ್ಗ ಹಿಡಿದೆಯಲ್ಲ 

ಶೀರೂರಲ್ಲೇ ಬಂದು ಉದಿಯಾದವನೇ ಶೀರೂರಿಗೆ ಮಾರ್ಗ ಹಿಡಿದೆಯಲ್ಲಾ 
ಆ ಸ್ಥಳವೇ ಬಿಟ್ಟು ಸ್ಥಳ ಪಡೆದೆಯಲ್ಲ 
ಬಿಲ್ಲಾಡಿಯಲ್ಲೇ ಬಂದು ನಿಲುತೆಯೆಂದ 
ಸ್ವಾಮಿ ಲಿಂಗವೆ ನೀನು ನಿಜವಂತೆ. 
ವಾಲ್ಮೀಕದಲ್ಲಿ ದೇವ ಉದಿಯಾದ, 
ಗಂಧ ಕಸ್ತೂರಿ ಎಂಬ ವನದೊಳಗೆ 
ಸರ್ಪಸೈನ್ಯವ ನೀನು ಮಾಡಿಕೊಂಡು 
ಸ್ಥಳ ಬಿಟ್ಟು ಸ್ಥಳ ಮನೆ ಪಡೆದೆಯಲ್ಲ, 


ಸ್ವಾಮಿ ಕೋಲದ ಸುತ್ತಿ ಹಾಡು ೬೧ 








ಸುಬ್ರಹ್ಮಣ್ಯಕ್ಕೆ ತಾನು ಬರುತ್ತೇನೆಂದ. 
ವಾಲ್ಮೀಕದಲ್ಲಿ ತಾನು ಇಧುತ್ತೇನೆಂದ 
ಸಾವಿರಾರು ಗಣಗಳ ಕರೆದುಕೊಂಡು ...... ಹೀಗೆ ಹಾಡುತ್ತ ಹೋಗುತ್ತಾರೆ. 
ಢಕ್ಕೆಬಲಿ ಇದೆ. ಢಕ್ಕೆಯ ಮಂಡಲದ ಎದುರು ಕನ್ಯಾ ಪೂಜೆ ನಡೆಯುತ್ತದೆ. 
ಇದು ಫಲವಂತಿಕೆಯ ಪೂಜೆ. ನಂದಿಗೋನ ಕೋಲ, ಸ್ವಾಮಿ ಕೋಲ, ಹೆಣ್ಣು 
ಸ್ವಾಮಿ ನಿಂಗಮ್ಮ ಕೋಲ, ಕ್ಷೇತ್ರಪಾಲ ಕೋಲ, ಗುಳಿಗ ಕೋಲ, ಚಿಕ್ಕು -ಹೀಗೆ 
ಪರಿವಾರ ದೈವಗಳಿಗೆ ಕೋಲ ಇದೆ. ಕ್ಷೇತ್ರದಲ್ಲಿ ಪ್ರಾಣಿ ಬಲಿ ಇದೆ. 
ಕೊನೆಯ ದಿನ , ಮುಂಜಾವ ನಾಗ ಅರ್ಧ ಗಂಟೆಯ ನಾಗ ಕೋಲ ಇದೆ. 
ಕುಟುಂಬದ ಹಿರಿಯರಿಗೆ ಕೊನೆಗೆ ಮಾಂಸಾಹಾರದ ಎಡೆ ಇಡುತ್ತಾರೆ. 


ಎಲ್ಲಾ ಮುಗಿದ ಮೇಲೆ ಸಾಮೂಹಿಕ ಭೋಜನ ಇದೆ. 


೫೫೩ 


ಕಾ 


೬೨ ಮೂಲತಾನದ ನಾಗಬ್ರಹ್ಮ ... 


೬ 


ರೆಕ್ಕೆಸಿರಿ ಉಗಮ ಮತ್ತು ವಿಕಾಸ 


ರೆಕ್ಕೆಸಿರಿಯನ್ನು ಉಗಮದ ಬಗ್ಗೆ ಭಿನ್ನ ಭಿನ್ನ ಸಂಧಿ ಪಾಡ್ದನಗಳಿದ್ದರೂ ಎಲ್ಲಾ 
ಪಾಡ್ದನಗಳು ರೆ/ಲೆಕ್ಕೆಸಿರಿಯು ನೀರಿನಿಂದ ಸೃಷ್ಟಿಗೊ೦ಡವಳು ಎನ್ನುತ್ತದೆ. ಈ ನಂಬಿಕೆ 
ಸೃಷ್ಟಿಯನ್ನು ಸಂಕೇತಿಸುತ್ತದೆ. 
ರೆಕ್ಕೆಸಿರಿಯ ಪರಿಕಲ್ಲನ 

ರೆಕ್ಕೆಸಿರಿ ಹುಟ್ಟಿದ್ದು ಕಂದೆಲ್‌ ನೀರಿನಲ್ಲಿ. ಕಂದೆಲ್‌ ಎಂಬುದು ಕೊಡದ ಆಕಾರದ 
ಕಾಲಿರುವ ಮಡಕೆ. ಬಾನು ಸನಬೆರ್‌/ಸೇನವೆರ್‌ ಹೆತ್ತವರು ಸತ್ತ ಸೂತಕ ಕಲೆಯಲು 
ಗಂಗೆನೀರು ಮೀಯಲು ಹೋಗುವುದು ಎಲ್ಲಾ ಪಾಠಗಳಲ್ಲಿ ಇರುವ ಪ್ರಮುಖ 
ಅಂಶ. “ಬಾನು ಸನಬೆರ್‌ ಗಂಗೆ ನೀರು ಮೀಯಲು ಹೋದಾಗ ನೀರಿನಲ್ಲಿ ನಿಂಬೆ 
ಹಣ್ಣು ತೇಲಿ ಬರುತ್ತದೆ. ಅದನ್ನು ಮನೆಗೆ ತಂದು ಮಣ್ಣಿನ ಕಡ್ಕ(ಕೊಡುದಲ್ಲಿ ಹಾಕುತ್ತಾರೆ. 
ತಂಗಿಗೆ ಆ ಕಡ್ಯವನ್ನು ಮುಟ್ಟ ಬಾರದು ಎಂದು ಆದೇಶಿಸುತ್ತಾರೆ. ಆದರೆ ಆಕೆ 
ಕುತೂಹಲ ತಾಳಲಾರದೆ ಕಡ್ಯ(ಕೊಡ)ದ ಮುಚ್ಚಳ ತೆಗೆಯುತ್ತಾಳೆ. ಆಗ ಏಳು ಹೆಡೆಯ 
ಸಂಕಮಾಲೆ ಬುಸುಗುಡುತ್ತಾ ತಲೆ ಎತ್ತುತ್ತದೆ. ಆ ಸಂಕಮಾಲೆ ರೆಕ್ಕೆಸಿರಿ. ಇದಕ್ಕೆ 
ಕೋಲ ಕೊಟ್ಟು ಸಂತೃಪ್ಪಗೊಳಿಸುತ್ತಾರೆ(ಐತು ನಲ್ಕೆ ಕಬತಾರ್‌ ಮುಲ್ಕಿ, ಪ್ರಾಯ ೫೫, 
೫-೮-೨೦೦೬). 

ಈ ಮಾಹಿತಿಯನ್ನು ನೀಡಿದ ಐತು ನಲ್ಕೆ ಆ ಸಂದರ್ಭದಲ್ಲಿ ಇಡಿಯ ಪಾಡ್ದನ 
ಹೇಳಲು ಮಾನಸಿಕವಾಗಿ ಸಿದ್ಧನಿರಲಿಲ್ಲ. ರೆಕ್ಕೆಸಿರಿ ಕೋಲದಲ್ಲಿ ಹಾಡುವ ಭಿನ್ನ ಪಾಠಗಳು 
ಬಾನು ಸನಬೆರ್‌ ಗಂಗೆ ನೀರು ಮೀಯಲು ಹೋದ ಹಾಗೂ ಅವರು ರೆಕ್ಕೆಸಿರಿಗೆ 
ವೈಭವದ ಕೋಲ ಮಾಡಿದ ವಿವರಣೆಗಳನ್ನು ಒಳಗೊಂಡಿದೆ. 

ಕವತಾರಿನ ಐತು ನಲ್ಕೆ ನಿರೂಪಿಸಿದಂತಹ “ಕಂದೆಲ್‌' ಅನ್ನು ಪ್ರತಿನಿಧಿಸುವ 
ರೆಕ್ಕೆಸಿರಿ ನನ್ನ ಮಾಹಿತಿ ಸಂಗ್ರಹದ ಕಾಲದಲ್ಲಿ ಬಂಟ್ವಾಳ ತಾಲೂಕಿನ “ಅನಂತಾಡಿ 
ನೇಲ್ದೊಟ್ಟು ಮನೆಯ ಹಿಂದಿನ ಕಾಡಿನಲ್ಲಿ ಕಣ್ಣಿಗೆ ಬಿತ್ತು ಇದೊಂದು ಹೆಂಚಿನ ಪುಟ್ಟ 
ರೆಕ್ಕೆಸಿರಿ ಗುಡಿ. ಅದರೊಳಗೆ ಮಣ್ಣಿನ ಕರಗಿದ ಕ೦ದೆಲ್‌ನ ಬಾಯಿ ಮುಚ್ಚಿತ್ತು. ಅದನ್ನು 
ತೋರಿಸಿ “ಇದು ರೆಕ್ಕೆಸಿರಿ' ಎಂದು ನೇಲ್ದೊಟ್ಟು ಮನೆಯವರು ನುಡಿದಾಗ ನನಗೆ 
ನಿಧಿ ಸಿಕ್ಕಷ್ಟು ಸಂತೋಷವಾಗಿತ್ತು. 


ರೆಕ್ಕೆಸಿರಿ ಉಗಮ ಮತ್ತು ವಿಕಾಸ ೬೩ 


ರೈ/ಲೆಕ್ಕೆಸಿರಿ ಅಂದರೆ ನೆಗೆರೆ. ನಿಗಾರ್‌/ನಿಗರೆ ಅಂದರೆ ನೀರಿನ ಸುಳಿ, ನೀರಿನೊಳಗಿನ 
ಅಗೋಚರ ಶಕ್ತಿ ಎಂಬ, ವಿವರಣೆ ತುಳು ನಿಘಂಟಿನಲ್ಲಿ ಇದೆ. ರೆಕ್ಕೆಸಿರಿಯನ್ನು 
ಶಿಷ್ಟರೂಪದಲ್ಲಿ ರಕ್ತೇಶ್ವರಿ ಎನ್ನುತ್ತಾರೆ. 

“ರೆಕ್ಕಸಿರಿ ನೀರ್‌ಡ್‌ ನೆಗೆರ್‌ ಆದ ಉದ್ಯಬೆಂದಿನಾಲ್‌'(ರೆಕ್ಕೆಸಿರಿ ನೀರಿನಲ್ಲಿ ನೆಗೆರೆ 
ಆಗಿ ಉದಿಸಿದವಳು) “ನಾಗ ಬನ ಇದ್ದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ನೆಗರೆ 
ಇದೆ. ಅದು ಗುಂಡಿಯಂತೆ ಇದೆ. ಅದರಲ್ಲಿ ನೆಲ ಇರುವುದಿಲ್ಲ”(ಗುಂಡಿಯ ಆಳ 
ತಿಳಿಯದು). ನರ ಮನುಷ್ಯ ಯಾರಾದರೂ ಇಳಿದರೆ ನೆಗರೆ ಕೊಂಡು ಹೋಗುತ್ತದೆ. 
ನೆಗರೆ ಒಂದು ಭೂತ; ಸರ್ಪ. ಅಂದರೆ ನಾಗಕನ್ನಿಕೆ. ನಾಗ ಅ೦ದರೆ ಗ೦ಡು; ನಾಗ 
ಕನ್ನಿಕೆ ಹೆಣ್ಣು. ರಕ್ತೇಶ್ವರಿ ಭೂಮಿ ಉಡೆದ್‌(ಬಿರಿದು) ಉದಿಸಿದವಳು ಭೂಮಿ(ನೀರು) 
ಉಂಡಾಗುವಾಗಿ ನೀರಲ್ಲಿ ನೆನಿಗರೆ ಆಗಿ ಬಂದವಳು. ಅವಳಿಗೆ(ನಾಗ) ಬಿರ್ಮೆರ್‌ 
ಆಕಾರ ಇದೆ. ಅವಳು ಮಣ್ಣಿನಲ್ಲಿ ಹುತ್ತ ಸರ್ಪ, ನೀರಿನಲ್ಲಿ ನೆಗೆರೆ ಆಗಿ ಬ೦ದವಳು. 

“ನೆಲ ಇಲ್ಲದ ನೀರಿನ ಗುಂಡಿ ನೆಗರೆ. ಅದಕ್ಕೆ ಮಾನವ ಇಳಿದರೆ ನೆಗರೆ ಕೊಂಡು 
ಹೋಗುತ್ತದೆ. ಇಂತಹ ಗುಂಡಿಗಳ ಬಳಿ ನಾಗ ಬನ ಹೆಚ್ಚಾಗಿ ಇರುತ್ತದೆ. ಗುಂಡಿಯ 
ನೆಗರೆ ಮತ್ತೆ ರೆಕ್ಕೆಸಿರಿ ಒಂದೇ”(ಹೇಳಿದವರು ಗಂಗಾ(ಮಹಿಳೆ) ಕಲ್ಲ ಮುಂಡ್ಕೂರು 
ದೇಂದೊಟ್ಟು ೧೫-೩-೨೦೦೭). 

“ಆಕಾಶದಲ್ಲಿ ಬರುವಾಗ ದೇವರೆಂದು' ಹೇಳಿಕೊಂಡು ಬಂದ. "ನೀರಿನಲ್ಲಿ ಬರುವಾಗ 
ನಿಗಾರ್‌' ಎಂದು ಹೇಳಿಕೊಂಡು ಬಂದ ದೈವ ರೆಕ್ಕೆಸಿರಿ.” ನಿಗಾರೆ/ನೆಗಳೆ ಎಂದರೆ 
ಮೊಸಳೆ ಜಾತಿಯ ಪ್ರಾಣಿ, 

“ಆದಿ ಮೂಲತಾನದ ರೆಕ್ಕಿಸಿರಿ ಆದಿದೈವ ಎಂಬ ನಂಬಿಕೆ ಇದೆ. ಇದು ಹೆಣ್ಣು 
ದೈವ. ವಾಸ್ತವದಲ್ಲಿ "ರೆಕ್ಕೆಸಿರಿ' ಎಂಬುದು ನಾಗಕನ್ನಿಕೆಯ ಹೆಸರು. "ಮೂಜಿರ ಬಾಳೊಲಿ' 
ಉಪದೇಸಿಯಲ್ಲಿ ದೈವ ಹುಟ್ಟುವುದು. ಅಲ್ಲಿಂದ ಮತ್ತೆ ಕೆಳಗಿನ ದೇಶಕ್ಕೆ, ರಾಜ್ಯಕ್ಕೆ 
ಬರುವುದು. “ಭೂಮಿಗೆ ಬರುವಾಗ ಭೂಮಿ ತೂಗುವ ದೈವ'ವೆಂದು ಹೇಳಿಕೊಂಡು 
ಬ೦ದ (ಇಂದಿರಾ ಹೆಗ್ಗಡೆ, ೨೦೧೨, ಪು. ೧೫೮, ೧೫೬, ನವಕರ್ನಾಟಕ ಪ್ರಕಾಶನ). 

“ಪುಲ್ಲ್‌ಡ್‌ ಕದಿಕೆಡ್‌ ಉದ್ಭವ ಬತ್ತಿನಿ ಭೂಮಿಡ್‌ ಪುಟ್ಟಿ ಪಕ್ಕಿ ಪಾರಣೆ, 
ಪುಲ್ಲ್‌ ಪುದೆಲ್‌ ಬತ್ತಿನ ಕ್ಷೇತ್ರಪಾಲೆ, ಒಂಜಿ ಅಂಶ ರೆಕ್ಕಿಸಿರಿ/ರಕ್ತೇಶ್ವರಿ”. 

(ಹುಲ್ಲಿನಲ್ಲಿ, ಕದಿಕೆಯಲ್ಲಿ ಉದಿಸಿದ, ಭೂಮಿಯಲ್ಲಿ ಹುಟ್ಟಿದ ಹಕ್ಕಿ ಪಾರಣೆ, 
(ಆರಣೆ/ಓತಿಕ್ಯಾತ)ಹುಲ್ಲು ಪೊದೆ ಆಗಿ ಬ೦ದ(ಗರಿಕೆ ಹುಲ್ಲು) ಕ್ಷೇತ್ರಪಾಲನ ಒಂದು 
ಅಂಶ ರೆಕ್ಕೆಸಿರಿ - ಹೇಳಿದವರು ಬರೆ ಬೈಲು ಬಾಬು) 

ಕ್ಷೇತ್ರಪಾಲ ಎಂದರೆ ನಾಗ, ರೆಕ್ಕೆಸಿರಿ ಎಂದರೂ ನಾಗ ಎನ್ನುತ್ತವೆ ಪಾಡ್ದನಗಳು. 

ಜನಪದ ಧರ್ಮದಿಂದ ವೈದಿಕ ಧರ್ಮಕ್ಕೆ ರೆಕ್ಕೆಸಿರಿಯ ಮತಾಂತರ : ರೆ/ಲೆಕ್ಕೆಸಿರಿಯನ್ನು 
ವೈದಿಕ ಕಲ್ಪನೆಯೊಳಗೆ ತಂದು ಚಂಡಿಯನ್ನಾಗಿಸಿದ್ದು ಜನಪದ ಉಪಾಸನೆಯಲ್ಲಿ 


೬೪  ಮೂಲತಾನದ ನಾಗಬ್ರಹ್ಮ ... 


ಪೌರೋಹಿತ್ಯ ವಹಿಸಲು ಬಂದ ಮಾಧ್ವ ವೈಷ್ಣವರು. ಬೆರ್ಮೆರ ಆಲಡೆ, ಬ್ರಹ್ಮಸ್ತಾನ 
ಆಗಿ ಪರಿವರ್ತನೆ ಆದ-ಮೇಲೆ ಈ ನಂಬಿಕೆ ಇನ್ನಷ್ಟು ಬಿಗಿಯಾಗುತ್ತಿದೆ. ಮಂಗಳೂರು 
ತಾಲೂಕಿನ ಸಸಿಹಿತ್ಲು ಭಂಡಾರ ಮನೆಯಲ್ಲಿ(೨೩-೪-೨೦೦೬). 

ನಾನು ಕಂಡ ರೆಕ್ಕೆಸಿರಿ ದೈವದ ಕೋಲದಲ್ಲಿ ಮಾಧ್ಯಮ ಹೀಗೆ ನುಡಿದ “ರಕ್ತ 
ಬೀಜಾಸುರರನ್ನು ಕೊಂದು ರಕ್ತೇಶ್ವರಿ ಆದೆ; ದೂವು ರಾಕ್ಷಸನನ್ನು ಕೊಂದು ಧೂಮಾವತಿ 
ಆದೆ” ಎಂದು. ಬಿಡುವಿನ ವೇಳೆಯಲ್ಲಿ ಅವನನ್ನು (ಹೆಸರು ಕುಮಾರ. ಜಾತಿ ಪಂಬದ) 
ಮಾತನಾಡಿಸಿದೆ. ಆತ ರೆಕ್ಕೆಸಿರಿಯ ಬಗ್ಗೆ ಮಾತನಾಡಲು ಹಿಂಜರಿದ. ಅಲ್ಲೇ ಸಮೀಪದ 
ಹಳೆಯಂಗಡಿಯಲ್ಲಿ ಪೈ ಎಂಬವರೊಬ್ಬರು ರಕ್ತೇಶ್ವರಿಯ ಮಾಧ್ಯಮನು ಮೇಲಿನಂತೆ 
ನುಡಿಕೊಟ್ಟಾಗ ಆವೇಶದ ಸಂದರ್ಭದಲ್ಲಿಯೇ ತಡೆದು, “ರಕ್ತಬೀಜಾಸುರನನ್ನು 
ಕೊಂದವಳು ನೀನಲ್ಲ ಸುಮ್‌ ಸುಮ್ಮನೆ ಹೇಳ ಬೇಡ' ಅಂದರಂತೆ. ಇದೊಂದು 
ಅಭಾಸಕಾರಿ ಪ್ರಸಂಗ. ದೈವ ಮಾಧ್ಯಮನಿಗೆ ಮುಜುಗರ ಉ೦ಟುಮಾಡುವಂತಹುದು. 
(ರಕ್ತಬೀಜಾಸುರನನ್ನು ಹೊಡೆದು ಕೊ೦ದವಳು ಅಂಬಿಕಾ ದೇವಿ ಆತನ ರಕ್ತ ನೆಲಕ್ಕೆ 
ಬೀಳದಂತೆ ಪಾನ ಮಾಡಿದವಳು “ಚಾಮುಂಡಾ” ದೇವಿ. ಆ ಸಂದರ್ಭದಲ್ಲಿ ರೆಕ್ಕೆಸಿರಿ 
ಮಾಧ್ಯಮ, “ನೀನು ಅಲ್ಲ ಎಂದು ಹೇಗೆ ಹೇಳುವೆ” ಎಂದು ಪೈಯವರನ್ನು ಪ್ರಶ್ನಿಸುತ್ತಾನೆ. 
ಅವರು ದೇವಿ ಭಾಗವತದಲ್ಲಿ ಓದಿರುವ ಬಗ್ಗೆ ಹೇಳಿದ್ದಾರೆ(ದೇವಿ ಭಾಗವತ ಪುರಾಣ, 
ಅನುವಾದ ಎಡತೊರೆ ಚಂದ್ರಶೇಖರ ಶಾಸ್ತ್ರಿ ಪು. ೪೩೬-೪೩೮, ೧೯೪೩). ಆಗ 
ರೆಕ್ಕೆಸಿರಿ ಮಾಧ್ಯಮ “ಬೂಕಲ್ಲಿ ಓದಿ ನನ್ನ ಬಳಿ ವಾದಿಸಬೇಡಿ” ಎಂದು ವಾದಕ್ಕೆ ತೆರೆ 
ಎಳೆದನಂತೆ. 

ತುಳುನಾಡಿನಲ್ಲಿ ದೈವದ ಮಧು ಹೇಳಲು ಬ್ರಾಹ್ಮಣರ ಪ್ರವೇಶ ಆದ ಮೇಲೆ 
ತುಳುವರ ರೆಕ್ಕೆಸಿರಿ ರಕ್ತೇಶ್ವರಿ ಆಗದ್ದಾಳೆ. ವಾಸ್ತವವಾಗಿ ಯಾವುದೇ ದೈವದ ಮಧುವನ್ನು 
ಆಯಾ ವಂಶದ ಯಜಮಾನನೇ ಹೇಳುವುದು ತುಳುನಾಡಿನ ಕಟ್ಟುಕಟ್ಟಳೆ. ಆದರೆ 
ವ್ಯಾಪಾರೀಕರಣದ ಯುಗ ಇದು. ಆದುದರಿಂದ ಮಧು ಹೇಳುವುದೂ ವ್ಯಾಪಾರೀಕರಣ 
ವಾಗಿದೆ. ನಾನು ಕಡಂದಲೆ ಪರಾಡಿಯಲ್ಲಿ (೮/೨/೦೭) ನೋಡಿದ ರಕ್ತೇಶ್ವರಿ ಕೋಲದಲ್ಲಿ 
“ಮದು' ಹೇಳಲು ಕುಳಿತ ಬ್ರಾಹ್ಮಣನೊಬ್ಬ “ರಕ್ತ ಬೀಜಾಸುರರನ್ನು ಕೊ೦ದು ರಕ್ತೇಶ್ವರಿ 
ಆದೆ ದೂಮ್ರ ರಾಕ್ಷಸನನ್ನು ಕೊಂದು ಧೂಮಾವತಿ ಆದೆ” ಎಂದು ನುಡಿದಿದ್ದ. ಹೀಗೆ 
ಬ್ರಾಹ್ಮಣರ ಪ್ರಭಾವ ನಿರಕ್ಷಕುಕ್ಷಿ ದಲಿತ ಕಲಾವಿದರ ಮೇಲಾಗುವುದು ಸಹಜ. 
ಇದರಿಂದಾಗಿ ಗೊ೦ದಲಗೊಳಗಾಗುವುದು ದೈವಮಾಧ್ಯಮರು. ಕೊಫೆಗೂ ಇಲ್ಲಿ ಬ್ರಾಹ್ಮಣ 
ಪುರೋಹಿತರ ಮಾತಿಗೆ ಗೌರವ ನೀಡುತ್ತಾರೆ. ಬ್ರಾಹ್ಮಣರಿಗೆ ಇಲ್ಲಿಯ ಜನಪದ 
ದೈವಗಳನ್ನು ವೈದಿಕ ದೇವರ ಸಾಲಿಗೆ ಸೇರಿಸುವ ಆತುರ. ಹೀಗಾಗಿ ಮತ್ತೆ ಮತ್ತೆ 
ಹೇಳುವ ಸುಳ್ಳೇ ಸತ್ಯ ಆಗುವಂತೆ ತುಳುನಾಡಿನಲ್ಲಿ ರೆಕ್ಕೆಸಿರಿ ರಕ್ತಬೀಜಾಸುರನನ್ನು 
ಕೊ೦ದ ರಕ್ತೇಶ್ವರಿಯಾಗುತ್ತಿದ್ದಾಳೆ. 


ರೆಕ್ಕೆಸಿರಿ ಉಗಮ ಮತ್ತು ವಿಕಾಸ ೬೫ 


ತುಳುನಾಡಿನ ತುಳುಜನರ ಸಂಸ್ಕೃತಿ ಸಂಪ್ರದಾಯಗಳ ಜೊತೆ ಬೆರೆತವರು ಸ್ಥಳೀಯ 
ವೈಷ್ಣವ ಬ್ರಾಹ್ಮಣರು. ಆದರೆ ತುಳುನಾಡು ಶಕ್ತ್ಯಾರಾಧನೆಯ ನೆಲ. ಜೊತೆಗೆ ಪೂರ್ವ 
ಪರಂಪರೆಯ ದೇವಸ್ಥಾನಗಳು ಶಿವನದ್ದು ಅಥವಾ ಉಲ್ಲಾಲ್ತಿಯದ್ದು ಆಗಿರುತ್ತದೆ. 
ಉಡುಪಿ ಮಠದ ಪ್ರಭಾವ ಇದ್ದರೂ ವೈಷ್ಣವ ಪ್ರಭಾವದಿಂದಾಗಿಯೂ ವಿಷ್ಣು 
ದೇವಸ್ಥಾನಗಳು ಹೆಚ್ಚಾಗಿ ತುಳು ಜನರನ್ನು ಆಕರ್ಷಿಸಲಿಲ್ಲ. ಹೀಗಾಗಿ ವೈಷ್ಣವ 
ಸಂಪ್ರದಾಯದ ಬ್ರಾಹ್ಮಣ ಪುರೋಹಿತರು ಪರಂಪರೆಯನ್ನು ಹೆಚ್ಚಾಗಿ ಪೋಷಿಸುವ 
ತುಳುವರ ನಾಡಿ ಮಿಡಿತಕ್ಕೆ ತಕ್ಕಂತೆ ಸ್ಪಂದಿಸುವುದು ಅವರ ಅನಿವಾರ್ಯತೆ. ಆದ್ದರಿಂದ 
ತುಳುಜನರ ಶಕ್ತಿಯ ಆರಾಧನೆಯನ್ನು ವೈದಿಕದ ತೆಕ್ಕೆಗೆ ತರುವಲ್ಲಿ ಸ್ವಲ್ಪ ಮಟ್ಟಿಗೆ 
ಅವರು ಜಯಶೀಲರಾದರು ಕೂಡ ಇದರಿಂದಾಗಿ ಗೋಜಲುಗಳು ಹೆಚ್ಚಾದುವು. 
ಭೂತಾರಾಧನೆಯ ಉಪಾಸನೆಯ ಬಗ್ಗೆ ಬ್ರಾಹ್ಮಣರಿಗಿಂತ ಸ್ಥಳೀಯ ಮೂಲನಿವಾಸಿಗಳೇ 
ಹೆಚ್ಚು ತಿಳಿದವರು ಎಂದು ಗೊತ್ತಿದ್ದರೂ ಜ್ಯೋತಿಷಕ್ಕೆ ಹಾಗೂ ಮತ್ತಿತರ ಕಾರ್ಯಕ್ಕೆ 
ಬ್ರಾಹ್ಮಣ ಪುರೋಹಿತರನ್ನು ಅವಲಂಬಿಸುವ ಸಂದಿಗೃತೆ ತುಳುವರದ್ದು. 
ಬೆಳ್ತಂಗಡಿಯ ನಿವಾಸಿ ಕೋಲ ಕಟ್ಟುವ ಜಯರಾಮನಲ್ಲಿ(ದಿನಾಂಕ ೧೨/೩/ 
೨೦೦೫) ರೆಕ್ಕೆಸಿರಿ/ರಕ್ತೇಶ್ವರಿಯ ಬಗ್ಗೆ ನಡೆದ ಸಂಭಾಷಣೆ ಹೀಗಿದೆ: 
: ರಕ್ತೇಶ್ವರಿ ಯಾವ ದೈವ? 
: ದೇವಿ. 
; ಮತ್ತೆ ರೆಕ್ಕೆಸಿರಿ 
: ಅದು ತುಳುಭಾಷೆಯಲ್ಲಿ. 
: ಈಗ ನೀನು ರಕ್ತೇಶ್ವರಿ ಹೇಳಿದೆ? 
: ಅದು ಭಟ್ರು (ಬ್ರಾಹ್ಮಣರು) ಹೇಳುವುದು. 
: ನೀವು ಏನಂತ ಹೇಳುತ್ತೀರಿ? 
: ನಾವು ರೈ/ಲೆಕ್ಕೆಸಿರಿ ಎಂದೇ ಹೇಳುವುದು(ಅಲ್ಲಿ ನೆರೆದವರು ಅವನನ್ನು 
ಸಮರ್ಥಿಸಿದರು). 
: ರೆಕ್ಕಸಿರಿಯ ಆಯುಧ ಯಾವುದು? 
: ಕಡ್ತಲೆ ಮಣಿ. ರೆಕ್ಕೆಸಿರಿಗೆ ಹದಿನಾರು “ಪರಪು'(ಹೆಸರು) ಇದೆ. 
: ರೆಕ್ಕೆಸಿರಿಯ(೧೬) ಹದಿನಾರು ಪರಪು ಹೇಳು. 
೧ ಪಂಚಜುಮಾದಿ, ೨ ರಕ್ತೇಶ್ವರಿ, ೩ ರೆಕ್ಕೆಸಿರಿ(ಈಕೆ ಮನೆಯ(ಅಂಗಳದಲ್ಲಿ) 
ದೈವವಾದಾಗ ರೆಕ್ಕೆಸಿರಿ), ೪ ಮುಡಿಪುರಾಯ, ೫ ಪೊಸಲ್ಲದಾರ್‌, ೬ ಭೂಮಿಡ್‌ 
ಭೂಮಿ ತೂಕಂದ್‌ ದೈವ ೭ ಕನ್ಯಾವು ರಕ್ತೇಶ್ವರಿ, ೮ ಕಾಳರಾಹು, ೯ ಕನ್ಯಾ ಕುಮಾರಿ, 
೧೦ ಧರ್ಮ ಅರಸು ಉಲ್ಲಾಕುಲು, ೧೧ ಕುಮಾರ ಸ್ವಾಮಿ, ೧೨ ಪೊಸ ಭೂತ, ೧೩ 
ಸತ್ಯ ದೈವ, ೧೪ ಪಡಿಕ್ತಿಲ್‌ತ್ತಾಲ್‌, ೧೫ ಒರ್ಬಲ್ಲತ್ತಾಲ್‌(ಒರ್ಮಲದಾಯಿ) ೧೬ ಕಾಳ 


ತ್ರಿ 8 8 ೬ 8% 


Ws 


೬೬ ಮೂಲತಾನದ ನಾಗಬ್ರಹ್ಮ... 


ರಾತ್ರಿ - ಇವೆಲ್ಲ ಸ್ತೀರೂಪ. ಪ್ರತಿ ಆವೇಶದಲ್ಲಿ(ವಸಯ) ರೆಕ್ಕೆಸಿರಿ ಮಾಧ್ಯಮ ವಿಶ್ರಾಂತಿಯ 
ಪಡೆಯುತ್ತಾನೆ. ಸ್ನ 

ರೆಕ್ಕೆಸಿರಿಯ ೧೬ ಆವೇಶದಲ್ಲಿ ಕಾಳಾರಾತ್ರಿ ಒಂದು. ದೇವೀ ಭಾಗವತದ ಪ್ರಕಾರ 
ಪಾಪನಾಶಕರವಾದ ೩೨ ಶಕ್ತಿ ದೇವತೆಗಳಲ್ಲಿ ಕಾಳರಾತ್ರಿ ೪ನೆಯದು. ಇವರು ಭಯಂಕರ 
ಮುಖವುಳ್ಳವರು. ತೋಳಲ್ಲಿ ಚಕ್ರಾಯುಧ ಧರಿಸಿದವರು”(ಇಂದಿರಾ ಹೆಗ್ಗಡೆ, ೨೦೧೨, 
ನವಕರ್ನಾಟಕ ಪ್ರಕಾಶನ, ಪು. ೧೫೯). 

ರೆಕ್ಕೆಸಿರಿ ಕೋಲದಲ್ಲಿ ೭ ೧/೨ ಕೋಲು ಎತ್ತರದ ಅಣಿ ಇರುವುದು ಪರಂಪರೆಯ 
ಪದ್ಧತಿ. ಅದರ ತುದಿಯಲ್ಲಿ ಬಿಳಿಯ ಶಾಸ್ತ್ರದ ಹುಂಜ ಇರಬೇಕು. ಅದು ಮುಂಜಾವದಲ್ಲಿ 
ಅಲ್ಲಿಂದ ಕ್ಕೋ ಕ್ಕೋ ಎನ್ನುತ್ತದೆ. ನಾಗ ಬಿರ್ಮೆ ಉಲ್ಲಾಯ, ನಾಲ್ಕಾಯಿ ತಾಯಿ, 
ಅರಸು ದೈವ ಮಾಂಕಾಲ್ಲಿ (ಇಮಹಾ ಕಾಳಿ) - ಮುಂತಾದ ಭೂತ/ದೈವಗಳಿಗೂ 
೭ ೧/೨ ಕೋಲು ಉದ್ದ ಅಣಿ ಬೇಕು. ಅದರಲ್ಲಿ ೧೦೦೧ ಹೆಡೆಯ ಚಿತ್ರ ಇರಬೇಕು. 

ಮಂಗಳೂರು ತಾಲೂಕಿನ ಸಸಿಹಿತ್ಲು ಭಂಡಾರ ಮನೆಯಲ್ಲಿ (೨೩-೪-೨೦೦೬) 
ನಾಗ ಬೆರ್ಮೆರ ಪರಿವಾರ ಕೋಲದಲ್ಲಿ, ಮೂರು ರೂಪದ ರೆಕ್ಕೆಸಿರಿ ಇತ್ತು. ಒಂದು 
ಸೌಮ್ಯ, ಮಾಮೂಲಿ ಕೋಲದಂತೆ. ಈ ರೆಕ್ಕೆಸಿರಿಗೆ ೭೫ ಕೋಲು ಉದ್ದದ ಅಣಿ 
ಇತ್ತು ಆದರೆ ತುದಿಯಲ್ಲಿ ಬಿಳಿಯ ಶಾಸ್ತ್ರದ ಹು೦ಜ ಇರಲಿಲ್ಲ. ಇನ್ನೊಂದು ಬಣ್ಣಗಾರಿಕೆ 
ಇಲ್ಲದೆ ಕತ್ತಿನಿಂದ ನೀಟಾಗಿ ಕಾಳಿನವರೆಗೆ ಇಳಿಬಿಟ್ಟ ಸಿರಿ ಒಲಿಯನ್ನು ಹಾರಿಸಿ 
ಕುಣಿಯುವ ರೆಕ್ಕೆಸಿರಿ ಮುಖಕ್ಕೂ ಸಿರಿ ಒಲಿ ಹಾರಿಸಿ ಅಮೋಘ ನರ್ತನ ಮಾಡುತ್ತದೆ. 
ಈಕೆ ಕ್ಷೇತ್ರದ(ಬ್ರಾಹ್ಮಣ) ಯಜಮಾನನ್ನು ನೆಟ್ಟ ನೋಟದಿಂದ ನೋಡುವಾಗ ಯಜಮಾನ 
ಆವೇಶಕ್ಕೆ ಒಳಗಾಗುತ್ತಾನೆ. ಆಗ ಅವರ ಮೇಲೆ ರೆಕ್ಕೆಸಿರಿಯು ತನ್ನ ಪವಿತ್ರ "ಕೂಚಿ'ಯ 
ನೀರನ್ನು ಪ್ರೋಕ್ಷಿಸುತ್ತಾಳೆ. ಆವೇಶಗೊಂಡಿದ್ದ ಯಜಮಾನ ಯಥಾ ಸ್ಥಿತಿಗೆ ಮರಳುತ್ತಾನೆ. 
ಆ ಮೇಲೆ ಉಳಿದ ಇಬ್ಬರು ಬ್ರಾಹ್ಮಣರನ್ನು ದಿಟ್ಟಿಸಿ ಆವೇಶ ಬರಿಸುತ್ತದೆ ರೆಕ್ಕೆಸಿರಿ. 
ಆದರೆ ಪರಸ್ಪರ ಮಾತು ಕತೆ ಇಲ್ಲ. 

ಮೂರನೆಯ ರೆಕ್ಕೆಸಿರಿ ಅದೇ ವೇಷದಲ್ಲಿ ಮುಖಕ್ಕೆ ಮಸಿ ಹಚ್ಚಿ ಬರುತ್ತದೆ. 
ಮನರಂಜನೆಯೇ ಇಲ್ಲಿ ಮುಖ್ಯ ದಶದಿಕ್ಕುಗಳಿಗೂ ಓಡುತ್ತದೆ. ಅದನ್ನು ಹಿಡಿಯಲು 
ಜನ ಓಡುತ್ತಾರೆ. ಇದನ್ನು ಹುಚ್ಚು ರೆಕ್ಕೆಸಿರಿ ಎನ್ನುತ್ತಾರೆ. 

ಕಡ೦ದಲೆ ಪರಾಡಿಯಲ್ಲಿ ರೆಕ್ಕೆಸಿರಿ ಕ್ಷೇತ್ರ ಪರಾಡಿಯ ಚಾವಡಿಯ ಬಲದ ದಿಕ್ಕಿನಲ್ಲಿ 
ಇದೆ. ಈ ಗುಡಿಯ ಮುಂದೆ ಕೋಲದ ನರ್ತನ ನಡೆಯುತ್ತದೆ. ಕೋಲ ನಡೆಯುವ 
ಮೊದಲು ನೆಲದ ಮೇಲೆ ನಾಗನ ಹೆಡೆಯ ಮಂಡಲ ಬಿಡಿಸುತ್ತಾರೆ. ಅರಶಿನ 
ಪುಡಿಯಲ್ಲಿ ಹಾವಿನ ಚಿತ್ರ ಬಿಡಿಸಿ ಕೆಂಪು ಚುಕ್ಕೆಯಿಡುತ್ತಾರೆ. ಹೆಡೆಯ ಸುತ್ತ ಶೇಡಿ 
ಪುಡಿ ಉದುರಿಸುತ್ತಾರೆ. ಮಂಡಲದ ಮಧ್ಯೆ ಸುತ್ತೆ ಇಡುತ್ತಾರೆ. ನಾಗ ಮುಡಿ ಹೊತ್ತ 
ರೆಕ್ಕೆಸಿರಿ ಅಮೋಘ ನೃತ್ಯ ಮಾಡುತ್ತದೆ. ಅದರ ಜೊತೆ ಮರ್ಲ್‌ ಭೂತ ಇದೆ. 


ರೆಕ್ಕೆಸಿರಿ ಉಗಮ ಮತ್ತು ವಿಕಾಸ ೬೭ 


ಬಾಲಕನೋರ್ವ ಕೋಡಂಗಿ ವೇಷದ ಬಣ್ಣ ಬಳಿದು ತನ್ನ ಚೇಷ್ಟೆಗಳಿಂದ ರೆಕ್ಕೆಸಿರಿ 
ದೈವದ ಜೊತೆ ಓಡಾಡಿ. ನೃತ್ಯ ಮಾಡುತ್ತಾ ಜನರನ್ನು ರಂಜಿಸುತ್ತಾನೆ. ಈ ನರ್ತನ 
ಅಥವಾ ನಟನೆ ರೆಕ್ಕೆಸಿರಿಯ ಕಡೆಯಿ೦ದ ಜನರ ಗಮನವನ್ನು ಸೆಳೆಯುವ ತಂತ್ರ 
ಮಾತ್ರ ಎಂದ ರೆಕ್ಕೆಸಿರಿ ದೈವ ಮಾಧ್ಯಮ. ಹುಡುಗನ ನಟನೆ ಬಾಕುಡರ ನಾಗ 
ಬಿರ್ಮೆರ ಕೋಲದ ಕುಡಂಗೆರ್‌ ದೈವದ ಪಾತ್ರವನ್ನು ಹೋಲುತ್ತದೆ. 
ಕಾರ್ಕಳ ತಾಲೂಕಿನ ಬೋಲ ಸೋಮನಾಥ ದೇವಸ್ಥಾನ ಸೋಮನಾಥನು 

ಜಾತ್ರೆಯ ನಾಲ್ಕನೆಯ ದಿನ ಜಳಕಕ್ಕೆ ಹೋದವನಿಗೆ ಮರಳಿ ದೇವಸ್ಥಾನ ಒಳಗೆ 
ಬರಲು “ಗಂಡ ಗಣಗಳು' ಬಿಡುವುದಿಲ್ಲ ಗಂಡ ಗಣಗಳನ್ನು ರೆಕ್ಕೆಸಿರಿ ಓಡಿಸಿ 
ಸೋಮನಾಥನನ್ನು ಸೆರೆಯಿಂದ ಬಿಡಿಸುತ್ತಾಳೆ. ಆಮೇಲೆ ಸೋಮನಾಥ ರೆಕ್ಕೆಸಿರಿಗೆ 
ತಪ್ಪು ಕಾಣಿಕೆ ಇಟ್ಟು ದೇವಸ್ಥಾನದ ಒಳಗೆ ಹೋಗುತ್ತಾರೆ. ಇದು ಜನಪದ ಕ್ಷೇತ್ರವನ್ನು 
ವೈದಿಕ ದೇವರು ಆಕ್ರಮಿಸಿದುದರ ಸಾಂಕೇತಿಕ ಆಚರಣೆ. ನನ್ನ ಈ ಕ್ಷೇತ್ರಕಾರ್ಯಕ್ಕೆ 
ಸಹಕಾರ ನೀಡಿ ಮಾಹಿತಿ ನೀಡಿದ ಬಾಬು ನಲ್ಕೆ ರೆಕ್ಕೆಸಿರಿ ಮಾಧ್ಯಮನಾಗಿ ಬಹಳ 
ಪ್ರಸಿದ್ಧಿ ಹೊಂದಿದ್ದಾನೆ. 

ಬೈಲಂಗಡಿಯ ಓಣಿಯಾಯಿ ಗುತ್ತಿನ ನಾಗಬೆರ್ಮೆರ ಕೋಲದಲ್ಲಿ ರೆಕ್ಕೆಸಿರಿಯ 
ಜೊತೆ ಬಾವನಾ ಎ೦ಬ ಹೆಸರಿನ ದೈವ ಇದೆ. ಬಾವನಾ ಸೂರೆ ಮಾಡಲು ಹೋಗಿ 
ಸೂರೆ ತರುವ ಆಚರಣೆ ಇದೆ. 

ಇಳ 1 

ರೆಕ್ಕೆಸಿರಿ ನಾಲ್ಕು ಪಾಡ್ದನಗಳು ಇಲ್ಲಿವೆ. ಅವುಗಳಲ್ಲಿ ಕಮಲ ಹೇಳಿದ ಲೆಕ್ಕಿಸಿರಿ 
ಪಾಡ್ದನ ಪುಟ್ಟದಾಗಿದೆ. ತುಳುನಾಡಿನಲ್ಲಿ ಗಿಡಮರಗಳ, ಕಾಯಿ ಯಾರೂ 
ಕುಯ್ಯಬಾರದೆಂದು ಬಟ್ಟೆಯ ಚೂರನ್ನು ಅಥವಾ ಏನಾದರೂ ವಸ್ತುವನ್ನು ಸಂಬಂಧಿಸಿದ 
ಫಲ ಬಿಡುವ ವೃಕ್ಷಕ್ಕೆ ಅಥವಾ ತರಕಾರಿಗಳಿಗೆ ಕಟ್ಟುತ್ತಾರೆ. ಇದನ್ನು “ಕೊಡಿ ಕಟ್ಟುವುದು” 
ಎನ್ನುತ್ತಾರೆ. ಅಂದರೆ ದೈವದ ಹೆಸರಲ್ಲಿ ನಿಷೇಧಿಸುವುದು. ಯಾವ ದೈಯವನ್ನು 
ನಂಬಿ ಕೊಡಿ ಕಟ್ಟುತ್ತಾರೆಯೋ ಆ ದೈವ ಅಲ್ಲಿ ಕಾವಲಿದ್ದು ಕದ್ದವರಿಗೆ ಶಿಕ್ಷೆ ನೀಡುತ್ತದೆ 
ಎನ್ನುವ ನಂಬಿಕೆ ಇದೆ. ತುಳುನಾಡಿನ ಜನತೆಗೆ ಇದರ ಪರಿಚಯ ಇದೆ. ಹೀಗಾಗಿ 
ಯಾರೂ ಕದ್ದು ತಿನ್ನಲು ಧೈರ್ಯ ಮಾಡುವುದಿಲ್ಲ. ಅಂತಹ ಕಥೆಯನ್ನು ಒಳಗೊಂಡ 
ಪಾಡ್ದನವನ್ನು ಕಮಲ ಹಾಡಿದ್ದಾಳೆ. 

ಸೇಸು ಬೀರ ರೆಕ್ಕೆಸಿರಿಯ ಪ್ರತಾಪವನ್ನು ನಿರೂಪಿಸುತ್ತದೆ. ಅವಳು ಉದ್ದೇಶ 
ಪೂರ್ವಕವಾಗಿ ರೆಕ್ಕೆಸಿರಿಯ ಉಗಮದ ಭಾಗವನ್ನು ಬಿಟ್ಟು ಹಾಡಿದ್ದಾಳೆ ಎನ್ನುವುದು 
ನನ್ನ ಭಾವನೆ. ಆಕೆ ದೈವದ ಆವೇಶಕ್ಕೆ ಹಿನ್ನೆಲೆಯಿಂದ ಪಾಡ್ದನ ಹಾಡಿ ದೈವದ 
ಪರಕಾಯ ಪ್ರವೇಶಕ್ಕೆ ನಾಂದಿ ಹಾಡುವವಳಾದುದರಿಂದ ಅವಳ ಆತಂಕ 
ಸಾಧುವಾದುದು. 


೬೮. ಮೂಲತಾನದ ನಾಗಬ್ರಹ್ಮ .. 





ಆಕೆಯ ಮಗ ಜಿನ್ನಪ್ಪ ಒತ್ತಾಯಿಸಿದರೂ ಆಕೆ ಹೇಳಲಿಲ್ಲ. ಅಷ್ಟೇ ಇರುವುದು 
ಎಂದಳು. ಕ್ಮ 

ಬರೆ ಬೈಲು ಬಾಬು ಹಾಡಿದ ಪಾಡ್ದನದ ಆರಂಭದಲ್ಲಿ ಒಕ್ಕೆತೆರಿ(ಬಂಟ)ಜಾತಿ 
ಎನ್ನಲಾಗಿದೆ. ಗಂಗೆಗೆ ಹೋಗುವ ಬಾನು ಸೇನವರು ಒಕ್ಕೆತ್ತಿರಿ ಆಗಿರಬಹುದು. 
ಆದರೆ ಸತ್ತವರ ಎಲುಬು ಬೂದಿಯನ್ನು ಗಂಗೆ(ನೀರಿಗೆ) ಹಾಕುವ ಪದ್ಧತಿ ಬಂಟರಲ್ಲೂ 
ಇರಲಿಲ್ಲ. 

ಎಂಕಮಳು ಹಾಡಿದ ಪಾಡ್ದನದಲ್ಲಿ ಬಾನು ಸನಬರು ನೂಲು ಹಾಕಿದವ ಎಂಬ 
ನಿರೂಪಣೆ ಇದೆ. 

ಕವತ್ತಾರಿನ ವೇದ ಹಾಡಿದ ಪಾಡ್ದನದಲ್ಲಿ ಗಂಗೆ ಮೀಯಲು ಹೋಗುವವರು 
ಸಾಯನ ಬೈದರು. ಇವರು ಬೈದ್ಯ/ಬಿಲ್ಲವರು. 


ರೆಕ್ಕೆಸಿರಿ ಉಗಮ ಮತ್ತು ವಿಕಾಸ ೬೯ 








ಕೋಲದಲ್ಲಿ ರೆಕ್ಕೆಸಿರಿ, ಶಶಿಹಿತ್ಲು 


೭೦  ಮೂಲತಾನದ ನಾಗಬ್ರಹ್ಮ .. 











ಷ 
ರೆ/ಲೆಕ್ಕೆಸಿರಿ ಪಾಡ್ದನ ೧ 


ಹಾಡಿದವರು : ಎಂಕಮ (ಮಹಿಳೆ) ಪ್ರಾಯ : ೬೦ 
ಜಾತಿ : ನಲ್ಕೆ, ಕೊಲ್ಲೂರು ಮುಲ್ಕಿ. 


ಎಂಕಮಳ ಪಾಡ್ದನದ ಪ್ರಕಾರ ಮನೆಯ ಒಳಗಿನ ಕಲೆಂಬಿಯಲ್ಲಿ ಹುತ್ತ ಕಟ್ಟಿ 
ಹುತ್ತದಿಂದ “ಸಂಕಮಾಲೆ ಸರ್ಪ” ರೂಪದಲ್ಲಿ ರೆಕ್ಕೆಸಿರಿ ಹೆಡೆಯೆತ್ತಿ ಬುಸುಗುಡುತ್ತಾಳೆ. 
“ರೆಕ್ಕೆಸಿರಿ ಏಲ್‌ ಜಿಡೆದ ಸಂಕಮಾಲೆ ಆದ ಪುಂಚೊಡು ಮೂಡುವೇ.....”(ರೆಕ್ಕೆಸಿರಿ 
ಏಳು ಹೆಡೆಯ ಸಂಕಮಾಲೆ ಆಗಿ ಹುತ್ತದಲ್ಲಿ ಮೂಡುತ್ತಾನೆ). 

ಈ ಪಾಡ್ದನದಲ್ಲಿ ಬಾನು ಸನಬೆರ್‌ ನೂಲು ಹಾಕುವ ಬ್ರಾಹ್ಮಣ ಎಂದು ಹೇಳಿದೆ. 
ಗೋಕರ್ಣಕ್ಕೆ ಪಿಂಡ ಹಾಕಲು ಹೋಗುವವವರು ಶೈವ/ಸ್ಥಾನಿಕ ಬ್ರಾಹ್ಮಣರು. ಸ್ಥಳೀಯ 
ಸಂಸ್ಕೃತಿಯ ಭೂತಾರಾಧನೆಯನ್ನು ಬ್ರಾಹ್ಮಣರು ಒಪ್ಪುವುದು ಅನಿವಾರ್ಯ 
ಸಂದರ್ಭಗಳಲ್ಲಿ. ಆದರೂ ದೈವಗಳನ್ನು ಬ್ರಾಹ್ಮಣರು ನಂಬಿ ಮನೆಗೆ ತರುವ ಅನೇಕ 
ಪಾಡ್ದನಗಳು ತುಳುನಾಡಿನಲ್ಲಿ ಇವೆ. ಹೀಗಾಗಿ ರೆಕ್ಕೆಸಿರಿ ದೈವವೂ ಬ್ರಾಹ್ಮಣರಿಗೆ ಒಲಿದು 
ರಕ್ತೇಶ್ವರಿ ಆಗಿರುವ ಸಾಧ್ಯತೆ ಇದೆ. 


ವಿ.ಸೂ : ಆರಂಭದ ಪಾಡ್ದನದಲ್ಲಿ ಹೇಳಿದಂತೆ ಮೂಲ ಪಾಠದ ಭಾವ, ಧ್ವನಿ, 
ಲಯವನ್ನು ಉಳಿಸಲು, ದೀರ್ಫ ಸ್ವರ ತರಲು * ಸೂಚಿಯನ್ನು ನೀಡಲಾಗಿದೆ 


ರೆ/ಲಕ್ಕೆಸಿರಿ ಪಾಡ್ಜನ ೧ ೭೧ 


ತುಳು ಮೂಲ 


೧ 
ಅಪ್ಪೆಂದ್‌ ಪನ್ನಗ ಉಲ್ಲೆರ್‌ಗೆನ ನನ 
ಅಪ್ಪೆ ದೂ... ಉಲ್ಲೆರ್‌ಗೇ ಮದ್ಮಲ್‌ ಯೇ... 
ಅಮ್ಮೇರ್‌ ಏರಂದ್‌ ಪನ್ನಗ ಉಲ್ಲೆರೆ 
ಅಮ್ಮೆರ್‌ ನೂಲು ಪಾಡು ಬಾನು ಸನಬೆರ್‌ ಯೇ 
ಅಕಲೆಗ್‌ ಇರ್ವೆರಿಯೇ ಬಾಲೆಲು ಪುಟ್ಟುವೆರ್‌ 
ಇರ್ವೆರ್‌ ನೂಲನಂದ ಮಾನಿಲು ಯೇ 
ಅಕಲೆಗ್‌ ಪುಟ್ಟಿನವು ಗಳಿಗೇ ರಾಶಿಡ್‌ 
ಅಪ್ಪೆರೆ ಅಮ್ಮೆರೆ ಅಲಿವುರ ಅಂತರ ಬತ್ತಂಡ್‌ ಯೇ. 
ಅಪ್ಪೆರೆ ಅಮ್ಮೆರ ಅಲಿವುರ ಅಂತರ ಬತ್ತ್‌ಂಡೇ 
ಅಕಲೆಗ್‌ ಒಂಜಾ ಸಾವು ಮಲುವೆರ್‌ಯೇ... 
ಏ....ಏ....ಏ... 


೨ 


ಆಯೆರೆಡೆ ಕುಕ್ಕಿಮರ ಈಯೆರೆಡೆ 
ಪೆಜ ಮೆರ ಕಡ್ಚಾದೆರ್‌ ಯೇ..... 
ಪೇರ್‌ ಪಠ್ನನ ಕಾಲೊಡು ಅಪ್ದೆರೆ 
ಅಲಿ ಅ೦ತರ ಬತ್ತಂಡ್‌ ಯೇ... 
ನುಪ್ಪು ಉನ್ನುನ ಕಾಲೊಡು ಅಮ್ಮೆರೆಗೇ 
ಅಲಿ ಅ೦ತರ ಬತ್ತಂಡ್‌ ಯೇ 

೩ 


ವಾ...ಬಾಲೆಲು ಪನ್ನೆರ್‌ಗೇ...ನನ 
ಎಂಕುಲು ಎಂಚ ಇಪ್ಪುನುಗೇ ಯೇ 
ಆಟಿಯಾ ಗುತ್ತುಡು ಒಕ್ಕೆಲ್‌ ಸಕ್ಕೆಲ್‌ 
ಲೆಪುದೀಯರವು ಬಾಲೆಲು ಯೇ 
ಆಯೆರೆಡೆ ಕುಕ್ಕಿ ಮರ ಈಯೆರೆಡೆ 
ಪೆಜಮರ ಕಡ್ಚಾದೆರ್ಯೇ 

ಆಯೆರೆಡೆ ಕುಕ್ಕಿ ಮರ ಈಯೆರೆಡೆ 


೭೨ ಮೂಲತಾನದ ನಾಗಬ್ರಹ್ಮ ... 


ಕನ್ನದ ಅನುವಾದ 


ಎ 
ಹ 


೧ 
ಅಬ್ಬೆ ಎ೦ದಾಗ ಇದ್ದಾರಂತೆ ಇನ್ನು 
ಅಬ್ಬೆ ದೂ...ಇದ್ದಾರಂತೆ ಮದುಮಗಳು ಯೇ* 
ಅಪ್ಪಾವ್ರು ಯಾರೆಂದು ಹೇಳುವಾಗ ಇದ್ದಾರೆ 
ನೂಲು ಹಾಕುವ ಬಾನು ಸನಬರು ಯೇ* 
ಅವರಿಗೆ ಇಬ್ಬರು ಯೇ* ಮಕ್ಕಳು ಹುಟ್ಟುವರು 
ಈರ್ವರು ನೂಲನಂದ ಗಂಡುಮಕ್ಕಳು ಯೇ* 
ಅವರಿಗೆ ಹುಟ್ಟಿದ ಘಳಿಗೆ ರಾಶಿಯಲ್ಲಿ 
ಅಬ್ಬೆಯವರು ಅಪ್ಪಾವ್ರು ನಾಶ ಆದರು 
ಅಬ್ಬೆಯವರು ಅಪ್ಪಾವ್ರು ನಾಶ ಆದರು 
ಅವರಿಗೆ ಒಂದು ಸಾವು ಮಾಡುತ್ತಾರೆ ಯೇ* 
ಏ..ಐಏ...ಐ.. 

ಪಿ 


ಆ ದಡದಲ್ಲಿ ಮಾವು ಮರ ಈ ದಡದಲಿ 
ಹೆಬ್ಬಲಸು ಮರ ಕಡಿಸಿದರು ಯೇ* 
ಹಾಲು ಕುಡಿಯುವ ಕಾಲಕ್ಕೆ ಅಬ್ಬೆಯವರು 
ನಾಶ ಆದರು ಯೇ 
ಅನ್ನ ಉಣ್ಣುವ ಕಾಲಕ್ಕೆ ಅಪ್ಪಾವು 
ನಾಶ ಆದರು ಯೇ 

೩ 


ವಾ...ಮಕ್ಕಳು ಹೇಳುತ್ತಾರೆ ಯೇ* 

ನಾವಿನ್ನು ಹೇಗೆ ಇರುವುದೂ 

ಆಟಿಯಾ ಗುತ್ತುನಲ್ಲಿ ಒಕ್ಕಲು ಸಕ್ಕಲು 

ಕರೆಸಿದರವು ಮಕ್ಕಳು ಯೇ 
ಆ ದಡದಲ್ಲಿ ಮಾವು ಮರ ಈ ದಡದಲಿ 7 
ಹೆಬ್ಬಲಸು ಮರ ಕಡಿಸಿದರು ಯೇ* 

ಆ ದಡದಲ್ಲಿ ಮಾವು ಮರ ಈ ದಡದಲಿ 


ರೆ/ಲೆಕ್ಕೆಸಿರಿ ಪಾಡ್ದ್ಬನ ೧ ೭೩ 


ಪೆಜಮರ ಕಡ್ಟಾದೆರ್ಯೇ 

ಜೋಡು ಬಾಕ್ಕಾರ್ಡ್‌ ಕಾಟ ದಿಪಾದೆರ್ಯೇ 
ಜೋಡು ಪುನೊನು ಕೊಂಡು ದೀಪಾದೆರ್ಯೇ 
ಅವು ಬಾಲೆಲು ಪನ್ನೆರ್‌ ಯೇ 

ಜೋಡು ಕಾಟ ಗೂರುದೆರ್‌ಗೇ ನನ 
ಜೋಡು ಪುನೊನು ಕೊಂದು ದೀಪೆರ್‌ ಯೇ 


೩ 


ಆವಾ ಬಾಲೆಲು ಪತ್ತ್‌ ಪದಿನಾಜಿ ದಿನತಾನಿ ಪನ್ಹೆರ್‌ ಯೇ 
ಅಮ್ಮೆರೆ ಪಿಲವು ಅಪ್ಪೆರೆ ಪಿಲೆ 

ಆನಿಗೇ ಒಂಜಾವು ಮಲ್ತೆರ್‌ ಯೇ 

ಪಿಲೆನೇ ಒಂಜಾವು ಕಡದ್‌ಂಡೇ ನನ ಗೋಕರ್ಣೋ 
ಹೋಫಿನಿಗೆನಾ 


ಆತನ ಪೊರ್ತುಡು ರೆಂಜಿರೆಗೇನಾ 
ಗೋಕರ್ಣೋ ಒಂಜಾ ಎಂಕುಲೆ ಪೋವೊಡುಗೇ 
ಅಮ್ಮೆರೆ ಅಂಗೊನು ಪೆಜ್ಜಿದೆರ್‌ ಬಾಲೆಲು 
ಅಪ್ಪೆರೆ ಅಂಗನೊ ಪೆಜ್ಜಿದೆರ್‌ ಯೇ 

ಅಮ್ಮೆರೆ ಅಂಗನೋ ಪೆಜ್ಜಿದೆರೆ ಬಾಲೆಲು 

ಪೊಸ ಕರಟೇ ಪಾಡಿದೆರ್‌ ಯೇ 

ಪೊಸ ಕರಟ್‌ ಪಾಡಿದೆರ್‌ ಬಾಲೆಲು 

ಗೆಂದ ತಾರೆ ಪದ್ಮ ಕಟ್ಟೆಡ್‌ ದಿತೆರ್‌ ಯೇ 

ಅಪ್ಪೆರೆ ಅಂಗನು ಪೆಜ್ಜಿದೆರ್‌ಗೆ ಬಾಲೆಲು 

ಆನಿಗೆ ಪೇರ್‌ ಬರ್ಕೆ ಮರಟ್‌ ದೀತೆರ್‌ ಯೇ 
ಅವ್ವಾ ಅಂಗನು ಪತೊಂದು ಪೋಪೆರೇ 
ಗೋಕರ್ಣದವುಲು ಪತೊಂದು ಪೋನಗ ಯೇ 


೭೪ ಮೂಲತಾನದ ನಾಗಬ್ರಹ್ಮ ... 


ಹೆಬ್ಬಲಸು ಮರ ಕಡಿಸಿದರು ಯೇ* 

ಬಾಕಿಮಾರಿನಲ್ಲಿ ಜೋಡು ಚಿತೆ ಇಡಿಸಿದರು 

ಜೋಡು ಶವವನ್ನು ಕೊಂಡು ಇಡಿಸಿದರೂ 

ಅವು ಮಕ್ಕಳು ಹೇಳುತ್ತಾರೆ ಯೇ* 

ಜೋಡು ಚಿತೆ ಕಟ್ಟಿಸಿದರಂತೇ ಇನ್ನು 

ಜೋಡು ಶವವನ್ನು ಕೊ೦ಡು ಇಟ್ಟರು ಯೇ* 
೩ 


ಅವು ಮಕ್ಕಳು ಹತ್ತು ಹದಿನಾರು ದಿನದಂದು ಹೇಳುತ್ತಾರೆ ಯೇ* 
ಅಪ್ಪಾವ್ರ ಬೂದಿ ಅಬ್ಬೆಯ ಬೂದಿ 

ಅಂದೇ ಒಟ್ಟಾಗಿ ಮಾಡಿದರು ಯೇ* 

ಬೂದಿಯನ್ನು ಒಂದಾಗಿಸಿ ಇನ್ನು ಗೋಕರ್ಣಕ್ಕೆ 
ಹೋಗುವುದಂತೆ ಯೇ* 


ಅಷ್ಟು ಹೊತ್ತಲ್ಲಿ ರೆಂಜಿರೆಯಂತೆ ಯೇ* 
ಗೋಕರ್ಣಕ್ಕೆ ಒಂದೋ ನಾವು ಹೋಗಬೇಕು ಯೇ* 
ಅಪ್ಪವ್ರು ಎಲುಬನ್ನು ಹೆಕ್ಕಿದರು ಮಕ್ಕಳು 

ಅಬ್ಬೆಯವರ ಎಲುಬನ್ನು ಹೆಕ್ಕಿದರು ಯೇ* 
ಅಬ್ಬೆಯೆ ಎಲುಬನ್ನು ಹೆಕ್ಕಿದರು ಮಕ್ಕಳು 

ಹೊಸ ಮಡಿಕೆಯಲ್ಲಿ ಹಾಕಿದರು ಯೇ* 

ಹೊಸ ಮಡಿಕೆಯಲ್ಲಿ ಹಾಕಿದರು ಮಕ್ಕಳು 

ಗೆಂದಾಳೆ ತಾಳೆಯ ಪದ್ಮ ಕಟ್ಟೆಯಲ್ಲಿ ಇಟ್ಟರು ಯೇ* 
ಅಪ್ಪಾವ್ರು ಎಲುಬನ್ನು ಹೆಕ್ಕಿದರು ಮಕ್ಕಳು 

ಅಂದಿಗೆ ಹಾಲು ಬರ್ಕೆ ಮರದಲ್ಲಿ ಇಟ್ಟರು ಯೇ * 
ಆ ಎಲುಬನ್ನು ಹಿಡಿದುಕೊಂಡು ಹೋಗುತ್ತಾರೆ* 
ಗೋಕರ್ಣದಲ್ಲಿ ಹಿಡಿದು ಹೋಗುವಾಗ ಯೇ* 


ರೆ/ಲಕ್ಕೆಸಿರಿ ಪಾಡ್ದನ ೧ 





೭೫ 


೪ 

ಅಮ್ಮೆರೆ ಅಂಗೊನೇ ಹತೊಂದು ಪೋಪೆರ್‌ 

ಬಾಲೆಲು ನಡುದಳದಿಲಾನಗ ಯೇ 

ನಡುದಳದಿಡ್‌ ಕಂತಿಯೆರ್‌ 

ಬಾಲೆಲು ತರೆ ಒ೦ಜವು ಮುರ್ಕುದೆರ್‌ ಯೇ 

ಅಪ್ಪೆರೆ ಅಂಗೊನು ಪತೊಂದು ಪೋತೆರ್‌ 

ಸೊಂಟದಾ ಒಂಜಾ ಮುರ್ಕುದೆರ್‌ ಯೇ 

ಮುರ್ಕುದು ಮಿತ್ತ್‌ ತೂನಗ ತೋಜುಂಡೆ 

ಬರ್ಪುಂಡು ದಳದಿಡ್‌ ಲಿಂಬೆದ ಪುಳಿಗೆ ಯೇ 

ಅವೆನ್‌ ಲಿಂಬೆದ ಪುಲಿಯೇ ಪನ್ಹೆರ್‌ 

ನಲಿತೊಂದು ನಲಿತೊಂದು 

ಬಾಲೆಲ ಕಯಿತಲ್‌ ಬನ್ನಗ ಯೇ 

ಅವ್ವೆನ್‌ ಬಾಲೆಲು ಪೆಜ್ಜಿದ್‌ 

ನನ ಪತೊಂದು ಮಿತ್ತೆ ಬರುವೆರ್‌ ಯೇ 

ಬಾಲೆಲು ಮಿತ್ತ್‌ ಒಂಜಾ ಬತ್ತ್‌ ಬರುವೆರ್‌ 

ಲಿಂಬೆದ ಪುಲಿನ್‌ ಚಾವಡಿಗ್‌ ಒಯ್ತಿ ದಕ್ಕಿಯೆರ್‌ ಯೇ 

ಅವುಲು ದಡ್ಡಪ್ಪ ಬೂರುದನ ಬಾಲೆಲು' 

ಎಂಕಲೆಗ್‌ ನನ ಗತಿ ಇಜ್ಜಿ ದೇವೆರೆ ಇಂದ್‌ ಪನ್ಹೆರ್‌ ಯೇ 
೫ 


ಅಂದೆಯೇ ಇಂದ್‌ ದಿಡ್ಕಪ್ಪ ಲಕ್ಕಿಯೆರ್‌ 

ಲಿಂಬೆದ ಪುಲಿನ್‌ ಕಲೆಂಬಿದ ಉಲಯೇ 
ಒಂಜಾ ಪಾಡಿಯೆರ್‌ ಯೇ 

ಕಲ್ಲ ಕಲೆಂಬಿದವು ಉಲಯಿ ಪಾಡಿಯೆರೆ 
ಲಿಂಬೆದ ಪುಲಿಯೆ ಮುದಿರಿ ಲೆಕ್ಕ ಯೇ 
ದಿನೊಡುದು ದಿನ ಮನೊಡುದು ಮನ 

ಬಾಲೆಲು ಎಡ್ಯ ಆವೊಂದು ಬನ್ನಗ ಯೇ 


೭೬ ಮೂಲತಾನದ ನಾಗಬ್ರಹ್ಮ ... 


೪ 


ಅಪ್ಪಾವು ಎಲುಬನ್ನು ಹಿಡಿದು. ಹೋಗುತ್ತಾರೆ 

ಮಕ್ಕಳು ನಡು ಜಲಧಿಯಲಿ ಆಗುವಾಗ ಯೇ* 

ನಡು ಜಳಧಿಯಲ್ಲಿ ಮುಳುಗಿದರು ಯೇ* 

ಮಕ್ಕಳು ತಲೆ ಒಮ್ಮೆ ಮುಳುಗಿದರು 

ಅಪ್ಪಾವ್ರ ಎಲುಬನ್ನು ಹಿಡಿದು ಹೋದರು 

ಸೊಂಟದ ನೀರಲ್ಲಿ ಒಮ್ಮೆ ಮುಳುಗಿದರು ಯೇ* 

ಮುಳುಗಿ ಮೇಲೆ ನೋಡುವಾಗ ಕಾಣಿಸುತ್ತದೆ 

ಬರುತ್ತದೆ ಜಲಧಿಯಲ್ಲಿ ನಿಂಬೆಯ ಹುಳಿ ಯೇ* 

ಅದನ್ನು ನಿಂಬೆಯ ಹುಳಿಯೆಂದು ಹೇಳುತ್ತಾರೆ 

ನಲಿಯುತ್ತಾ ನಲಿಯುತ್ತಾ 

ಮಕ್ಕಳ ಹತ್ತಿರ ಬರುವಾಗ ಯೇ* 

ಅದನ್ನು ಮಕ್ಕಳು ಹೆಕ್ಕಿ 

ಹಿಡಿದು ಮೇಲೆ ಬರುವರು ಯೇ* 

ಮಕ್ಕಳು ಮೇಲೆ ಬಂದು ಒಂದೂ ಬಂದು ಬರುವರು 

ನಿಂಬೆಯ ಹುಳಿಯನ್ನು ಚಾವಡಿಗೆ ಎತ್ತಿ ಎಸೆದರು ಯೇ* 

ಅಲ್ಲಿ ದಡ್ಡಂತ ಬಿದ್ದರಾ ಮಕ್ಕಳು 

ನಮಗಿನ್ನು ಗತಿ ಇಲ್ಲ ದೇವರೇ ಎನ್ನುತ್ತಾರೆ ಯೇ* 
೫ 


ಹೌದೆಯೇ ಎಂದು ದಿಗ್ಗನೆ ಎದ್ದರು 

ಲಿಂಬೆಯ ಹಣ್ಣನ್ನು ಕಲೆಂಬಿಯ ಒಳಗೆ ಯೇ* 
ಒಂದೂ ಹಾಕಿದರು ಯೇ 

ಕಲ್ಲಿನ ಕಲೆಂಬಿಯ ಒಳಗೆ ಹಾಕಿದರು 
ಲಿಂಬೆಯ ಹಣ್ಣು ಕುಗ್ಗಿದಂತೆ 

ದಿನದಿಂದ ದಿನ ಮನದಿಂದ ಮನ 

ಮಕ್ಕಳು ಸಮೃದ್ಧಿ ಆಗುತ್ತಾ ಬರುವಾಗ ಯೇ* 


ರೆ/ಲೆಕ್ಕೆಸಿರಿ ಪಾಡ್ಸನ ೧ ೭೭ 


ಅತನಾ ಪೊರ್ತುಡು ಕಲ್ಲ ಕಲೆಂಬಿದಾ 
ಒಂಜನಾ ಒಂಜಿ ದಿನೊಟ್ಮಾಯೇ 

ಬಾಕಿಲ್‌ ದೆತ್ತ್‌ ತೂನಗ ಅವು ' 

“ಏಲ್‌ ಜಿಡೆತ ಸಂಕಮಾಲೆ ಯೇ” 
ಲಾವುನುದ ದನಿಯೇ ಬರ್ದುಂಡು ನನ ಅವು 
ಪುಂಚ ಕುರುಂಟು ಉಂಡು ಯೇ 


ಆತನ ಪೊರ್ತುಡು ಪನ್ನೆರ್‌ ಯೇ 
ನಮ ಜೋಕುಲು ಎಡ್ಕೆ ಆವೊಂದು 
ಬರ್ಬೆರ್‌ಯೇ ಮಿ... ಏ ... 


ಲಿಂಬೆದ ಪುಲಿಟೇ ಲೆಕ್ಕೆಸಿರಿ ಉದಿಯ 
ಉದಿಪನೆ ಅನಗಕ್ಕೆ ಯೇ......... 


೭೮. ಮೂಲತಾನದ ನಾಗಬ್ರಹ್ಮ ... 


p< 














ಆಷ್ಟು ಹೊತ್ತಿಗೆ ಕಲ್ಲಿನ ಪತ್ತಾಸ್‌ನಲ್ಲಿ 
ಒಂದಾನೊಂದು ದಿನದಲ್ಲಿ ಯೇ* 
ಬಾಗಿಲು ತೆರೆದು ನೋಡುವಾಗ 
“ಏಳು ಹೆಡೆಯ ಸಂಕಮಾಲೆ ಯೇ* 
ಸುಯ್ಲಿನ ಧ್ವನಿ ಬರುತ್ತಿದೆ ಇನ್ನು ಅವು 
ಹುತ್ತ ಪಿಂಡಿ ಇದೆ ಯೇ* 

ಅಷ್ಟು ಹೊತ್ತಿಗೆ ಹೇಳುತ್ತಾರೆ ಯೇ* 
ನಮ್ಮ 'ಮಕ್ಕಳು ಸಮೃದ್ಧಿ ಆಗುತ್ತಾ 
ಬರುತ್ತಾರೆಯೇ ವವ “ಬಿ 


ಲಿಂಬೆಯ ಹಣ್ಣಿನಲ್ಲಿ ರೆಕ್ಕಕ್ಕಿಸಿರಿ ಉದಯ 
ಉದಿಪನೆ ಆಗುವಾಗ ಯೇ........ * 


ರೆ/ಲೆಕ್ಕೆಸಿರಿ ಪಾಡ್ದನ ೧ ೭೯ 





ಯ್ಯೊಲೆ ನಲ್ಕೆ 
ಬೈಲು ಬಾಬು 


ರೆಕ್ಕೆಸಿರಿ/ದೆ 
ಕಲಾವಿದ : ಬರೆ 


ಮೂಲತಾನದ ನಾಗಬ್ರಹ್ಮ ... 


೮೦ 


೮ 
ರೆ/ಲೆಕ್ಕೆಸಿರಿ ಪಾಡ್ದನ ೨ 


ಹಾಡಿದವರು : ಬರೆಬೈಲು ಬಾಬು ಪ್ರಾಯ : ೭೫ 
ಜಾತಿ: : ನಲ್ಕೆ 


ಈ ಪಾಡ್ದನದ ಆರಂಭದಲ್ಲಿ ಒಕ್ಕೆತೆರಿ(ಬಂಟ)ಜಾತಿಯನ್ನು ಪ್ರಸ್ತಾಪಿಸುತ್ತದೆ. ಗಂಗೆಗೆ 
ಹೋಗುವ ಬಾನು ಸೇನವರು ಒಕ್ಕೆತ್ತಿರಿ ಆಗಿರಬಹುದು. ಆದರೆ ಸತ್ತವರ ಎಲುಬು 
ಬೂದಿಯನ್ನು ಗಂಗೆ(ನೀರಿಗೆ) ಹಾಕುವ ಪದ್ಧತಿ ಬಂಟರಲ್ಲೂ ಇತ್ತೀಚಿನವರೆಗೂ 
ಇರಲಿಲ್ಲ. 

ಬಾಬು ನಲ್ಕೆಯ ಬೀರ ಕೂಡ ರೆಕ್ಕೆಸಿರಿಯ ಹುಟ್ಟು ನೀರಿನಲ್ಲಿ ಎನ್ನುವುದನ್ನು 
ಹೇಳುತ್ತದೆ. ದೇರು ನಾಗೆರ್‌ ಅಂದರೆ ದೇವರು ನಾಗ ಮೊದಲಿನ ಆಕಾರ ಕೋಟೆ 
ಅಂದರೆ ಬನ. ರೆಕ್ಕೆಸಿರಿ ಮತ್ತೆ ನಾಗ ಎಂದರೆ ಒಂದೆ ಎನ್ನುತ್ತಾನೆ ಬಾಬು. ಮೂಲತಾನ 
ದೈವಗಳಲ್ಲಿ ಕ್ಷೇತ್ರಪಾಲವೂ ಸೇರಿದೆ. ಕ್ಷೇತ್ರಪಾಲನ ಹುಟ್ಟು ನಾಗ ಬ್ರಹ್ಮಸ್ಥಾನದಲ್ಲಿ. 
ಗರಿಕೆ ಹುಲ್ಲಿನಲ್ಲಿ ಉದಿಸಿ ಬಂದ ದೈವ ಕ್ಷೇತ್ರಪಾಲ ಭೂಮಿಯಲ್ಲಿ ಹುಟ್ಟುವ ಪಕ್ಕಿಪಾರಣೆ 
ಹುಲ್ಲು ಪೊದೆಯಲ್ಲಿ ಬಂದ ಕ್ಷೇತ್ರಪಾಲನ ಒಂದು ಅಂಶ ರೆಕ್ಕೆಸಿರಿ. 

ಈ ಪಾಡ್ದನದಲ್ಲಿ ಮಕ್ಕಳು “ವೇದಶಾಸ್ತ್ರ ಕಲಿತರು' ಎಂದು ನಿರೂಪಿಸಲಾಗಿದೆ. 
ಪಾಡ್ದನ ಕಟ್ಟುವವರ ಮೇಲೆ ಬ್ರಾಹ್ಮಣರು ಬೀರಿರುವ ಪ್ರಭಾವವನ್ನು ಇಲ್ಲಿ ಕಾಣಬಹುದು. 

ಈ ಪಾಡ್ದನವನ್ನು ನಾನು ೧೯೯೯ರ ಸುಮಾರಿನಲ್ಲಿ ಸಂಗ್ರಹಿಸಿದ್ದೆ. 


ರೆ/ಲೆಕ್ಕೆಸಿರಿ ಪಾಡ್ದನ ೨ ೮೧ 


ತುಳು ಮೂಲ 


ಅಪ್ಪೆ ಪನ್ನಗ ಒಕ್ಕೆತ್ತಿ ಮದಿಮಾಲ್‌ 
ಅಮ್ಮೆರ್‌ ಪನ್ನಗ ಮಲೆಯಾಲ 

ಬಾನು ಸೇನವೆರ್‌ ಪಂದ್‌ 

ಅಕಲೆಗ್‌ ಐನ್‌ ಬಾಲೆಲು ಪುಟ್ಟಿಯೆರ್‌ 
ಪುಟ್ಟಿನ ಬಾಲೆಲೆಗ್‌ ಮೂಜೆಡ್‌ ಮುಚ್ಚಿಲಮೆ ಕ 
ಐನಡೆ ಐನನಮೆ ಕರಿತೆರ್‌ 

ಏಲೆಡೆ ಏಲನಮೆ ಪತ್ತ್‌ ಪದಿನಾಜಿ 
ಅಮೆ ಕರಿತೆರ್‌ಗೆ 

ಐನ ಜನೊಕು ಪುದರ್‌ ದೀಯೆರ್‌ 
ಎಲ್ಲಿ ಪೋಯೆರ್‌ ಮಲ್ಲೆ ಆಯೆರ್‌ 
ಏಲ್‌ ಏಲರೆ ಪ್ರಾಯ ಆನಗ 

ವಿದ್ಯ ಬುದ್ದಿ ವೇದ ಶಾಸ್ತ್ರ ಕಲ್ಲಾಯೆರ್‌ 


ಪೇರ್‌ ಪರ್ಟಿ ಪೊರ್ತುಡು 

ಕಬೆತ್ತಿ ಪೆತ್ತ ತಯಿತ್‌ಂಡ್‌ಗೇ 

ಬೊಂಡ ಪರ್ಬಿ ಪೊರ್ತುಗು ಗೆಂದ ತಾರೆ 

ಪದ್ಮ ಕಟ್ಟೆಗ್‌ ಅಂತರ ಬತ್ತಂಡ್‌ ಗೇ.. 

ಅಪ್ಪೆರೆ ಮಿರೆ ಪೇರ್‌ ತಿನ್ಚಿ ಪೊರ್ತುಡು ಅಪ್ಯ ತೀಂರ್ಡ್‌ 
ಅಮ್ಮೆರೆ ಪುಂಡಿ ನುಪ್ಪು ತಿನ್ಪಿ 

ಪೊರ್ತುಗು ಅಮ್ಮೆರ್‌ ತೀರಿಯೆರ್‌ಗೆ. 


ಆಯೆರೆ ಕುಕ್ಕಿ ಮರ ಈಯೆರೆಡ್‌ ಪೆಲ ಮರ 
ಕಡ್ಡಾದ್‌ ಅಸಣ೦ದ ಕೋಡಿಡ್‌ ಮಸಣಂದ 

ಕಾಟ ಗೂರಿಯೆರ್‌ 

ಪುನ ಸಿಂಗಾರ ಮಲ್ಟಾಯೆರ್‌ ಪುನ ಸಿಂಗಾರ ದೀದ್‌ 
ಒಂಜಿ ಕಾಟೊಡು ಜೋಡು ಪುನ ದೀಪಾಯೆರ್‌ 


೮೨ ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 


ಅಬ್ಬೆ ಎಂದಾಗ ಒಕ್ಕೆತ್ತಿ ಮದಿಮಾಲ್‌ 
ಅಪ್ಪಾವ್ರ ಎಂದಾಗ ಮಲೆಯಾಲ 
ಬಾನು ಸೇನವರು ಎಂದು 

ಅವರಿಗೆ ಐದು ಮಕ್ಕಳು ಜನಿಸಿದರು 
ಜನಸಿದ ಮಕ್ಕಳಿಗೆ ಮೂನೇ ದಿನ ಮುಚ್ಚಿಲಮೆ 
ಐದರಲ್ಲಿ ಐದರಮೆ ಕಳೆದರು 

ಏಳರಲ್ಲಿ ಏಳರಮೆ ಹತ್ತು ಹದಿನಾರು 
ಅಮೆ ಕಳೆದರು 

ಐದು ಜನಕ್ಕೂ ಹೆಸರಿತ್ತರು 

ಎಳೆತನ ಹೋಗಿ ಬೆಳೆದರು 

ಏಳು ಏಳುವರೆ ಪ್ರಾಯ ಆದಾಗ ವಿದ್ಯೆ 
ಬುದ್ಧಿ ವೇದ ಶಾಸ್ತ್ರ ಕಲಿಸಿದರು 


ಹಾಲು ಕುಡಿಯ ಹೊತ್ತಲ್ಲಿ 

ಕಪಿಲೆ ಹಸು ಸತ್ತಿತಂತೆ 

ಬೊಂಡ ಕುಡಿವ ಹೊತ್ತಲ್ಲಿ ಗೆಂದಳಿಗೆ ತೆಂಗಿನ 

ಪದ್ಮ ಕಟ್ಟಿಗೆ ನಾಶ ಬಂತಂತೆ ಯೇ ... 

ಅಬ್ಬೆಯ ಎದೆ ಹಾಲು ಕುಡಿವ ಹೊತ್ತಲ್ಲಿ ಅಬ್ಬೆ ತೀರಿದರು 
ಅಪ್ಪಾವ್ರ ಮುಷ್ಟಿ ಅನ್ನ ಉಣ್ಣುವ ಹೊತ್ತಲ್ಲಿ 

ಅಪ್ರಾವ್ರು ತೀರಿದರಂತೆ.... 


ಆ ದಡದಲ್ಲಿ ಮಾವು ಮರ ಈ ದಡದಲ್ಲಿ ಹಲಸು ಮರ 
ಕಡಿಸಿ ಅಸಣದ ಮೂಲೆಯಲ್ಲಿ ಮಸಣದ 

ಚಿತೆ ಇಡಿಸಿದರು 

ಹೆಣ ಸಿ೦ಗಾರ ಮಾಡಿಸಿದರು ಹೆಣ ಸಿ೦ಗಾರ ಮಾಡಿ 
ಒಂದು ಚಿತೆಯಲ್ಲಿ ಜೋಡು ಹೆಣ ಇಡಿಸಿದರು 


ರೆ/ಲೆಕ್ಕೆಸಿರಿ ಪಾಡ್ದನ ೨ ೮೩ 


ತರೆ ಮಿತ್ತ್‌ ಕಾರ ತಿರ್ತ್‌ ತೂ ಕೊರಿಯೆರ್‌ 
ನಡು ಕರಿನ ಪೊರ್ತುಡು ಡಬ್ಬಿಲ್ಲ ನೆಯ್‌ 
ಬಾಡದೆಣ್ಣೆ ಪಾಡಾಯೆರ್‌ 

ಕೆರ್ಚಿಲ್ಲ ತಾರಾಯಿ ಗಂಧದ 

ಕನಕ್‌ ಪಾಡಿಯೆರ್‌ 


ಮೂಜೆಡ್‌ ಕೊಲ್ಲಿ ನೂಕಾಯೆರ್‌ 
ಐನೆಡ್‌ ದೂಲೊಪ್ಪ ಮಲ್ತೆರ್‌ 


ಪೊನ್ನ ಬಯಿಕನದ ಮಣ್ಣ್‌ದ ಅರಮನೆಗೆ ಕಡಪುಡಿಯೆರ್‌ 
ಮಣ್ಣ್‌ ಕಲಶ ಕನಪಾಯೆರ್‌ 

ಚೆಂಬುತ್ತಿ ರಾಜ್ಯೊಗು ಕಡಪುಡಿಯೆರ್‌ 

ಚೊಂಬುದ ಕೊಡಪನ ಕನಪಾಯೆರ್‌ 


ಅಪ್ಪೆರೆ ಅಂಗ ಜಿಕೆ ಮಣ್ಣ್‌ದ 
ಕಲಸೊಡು ಪಾಡಿಯೆರ್‌ 

ಅಮ್ಮೆರೆ ಅಂಗಸಂಗ ಪೆಜ್ಜಿದ್‌ 
ಚೆಂಬುದು ಕೊಡಪನೊಡು ಪಾಡಿಯೆರ್‌ 
ಅಪ್ಪೆರೆ ಕಲಸೊನು ಬೊಲ್ಯ 

ಅಶ್ವತ್ಥ ಮರಟ್‌ ದೀಯೆರ್‌ 

ಅಮ್ಮೆರೆ ಕಲಸೊನು ಗೆಂದ ತಾರೆದ 
ಕುಬೆಟ್‌ ದೀಯೆರ್‌ 


ಪಾಪ ಕರ್ತ್‌ ಪುಣ್ಯ ಕೈಕೊನರೆ ಬೋಡಾದ್‌ 
ಗಂಗೆ ತೀರ್ತ ಮೀಯೆರೆ ಪೋಯೆರ್‌ 
ಪೋಪುನ ಪೊರ್ತುಡು ತಂಗಡಿ 

ಕುಂಜು ಮದಿಮಾಲ್‌ ಉಲ್ಲೆರ್‌ಗೆ 

ಇನಿ ಪೋಯಿನಾರ್‌ ಯೇಪ 


೮೪  ಮೂಲತಾನದ ನಾಗಬ್ರಹ್ಮ ... 


ತಲೆಯ ಮೇಲ್ಗಡೆ ಕಾಲ ಕೆಳಗಡೆ ಬೆಂಕಿ ಇಟ್ಟರು 
ನಡು ಕಳೆವ ಹೊತ್ತಿಗೆ ಡಬ್ಬಿ ತುಪ್ಪ 
ಬಾಡ(ಗಾಣ?)ದೆಣ್ಣೆ ಹಾಕಿಸಿದರು 

ಜೋಡಿಸಿ ಕಟ್ಟಿದ ತೆಂಗಿನ ಕಾಯಿ' 

ಶ್ರೀಗಂಧದ ಕಟ್ಟಿಗೆ ಹಾಕಿದರು 


ಮೂರರಲ್ಲಿ ಕೊಳ್ಳಿ ತಳ್ಳಿಸಿದರು 
ಐದರಂದು ಬೂದಿ ಒಪ್ಪ ಮಾಡಿಸಿದರು 


ಹೆಣ್ಣ ಬಯಕೆಯ ಮಣ್ಣಿನ ಅರಮನೆಗೆ ಕಳಿಸಿದರು 
ಮಣ್ಣಿನ ಕಲಶ ತರಿಸಿದರು 

ತಾಮ್ರ ಇದ್ದ ರಾಜ್ಯಕ್ಕೆ ಕಳಿಸಿದರು 

ತಾಮ್ರದ ಕೊಡಪಾನ ತರಿಸಿದರು 


ಅಬ್ಬೆಯ ಅಂಗದ ಎಲುಬು 

ಮಣ್ಣಿನ ಕಲಶದಲ್ಲಿ ಹಾಕಿದರು 
ಅಪ್ಪಾವ್ರ ಅಂಗ ಸಂಗ ಆಯ್ದು 
ತಾಮ್ರದ ಕೊಡದಲ್ಲಿ ಹಾಕಿದರು 
ಅಬ್ಬೆಯ ಕಲಶವನ್ನು ಬಿಳಿಯ 

ಅರಳಿ ಮರದಡಿ ಇಟ್ಟರು 

ಅಪ್ಪಾವ್ರ ಕಲಶವನ್ನು ಗೆಂದಾಳೆ ತೆಂಗಿನ 
ಮರದ ತುದಿಯಲ್ಲಿ ಇಟ್ಟರು 


ಪಾಪ ಕಳೆದು ಪುಣ್ಯ ಪಡೆಯಲಿಕ್ಕಾಗಿ 
ಗಂಗೆ ತೀರ್ಥ ಮೀಯಲು ಹೋದರು 
ಹೋಗುವ ಹೊತ್ತಲ್ಲಿ ತಂಗಿ 

ಕುಂಜು ಮದುಮಗಳು ಇದ್ದಾರಂತೆ 
ಇಂದು ಹೋದವರು ಯಾವಾಗ 


ರೆ!ಲೆಕ್ಕೆಸಿರಿ ಪಾಡ್ದನ ೨ ೮೫ 








ಬರುವರ್‌ ಕೇನುವಲ್‌ 


4 
೩ 


ಆಲುದ್ದ ಕರ್ಬದ ದಂಟೆ ಗೇನುದ್ದ 
ಆಪುನ ಪೊರ್ತುಡು ಬರ್ಪ ಎಂಕ್ಸು. 


ಪೋನಗ ಒಂಜಿ ಊರುಂಡು 
ಮನಿಪರಾಂದಿ ರಾಜ್ಯ 
ಕುದ್‌ಂಬುಲು ಕೂರನ ರಾಜ್ಯ 
ಕುದ್ದುಡು ಹೋಪಿ ರಾಜ್ಯ 

ಉಂತುದು ಪೋಪಿ ರಾಜ್ಯ. 

ಬಲಿಪ ಬಾಯಿಗ್‌ ಪೆತ್ತದ ಕಂಜಿ ಕೊರಿ ರಾಜ್ಯ, 
ಗೆಂಡದ ತುದೆಕ್‌ ಮಯನದ ಓಡ 

ಕಲುವೆರೆ ಕಾನ, ಕುಡುವೆರೆ ಗುಡ್ಡೆ 

ನೀರ್‌ ಗಂಗೆ ನೆತ್ತರ್‌ ಗಂಗೆ, ಪೇರ್‌ ಗಂಗೆ 
ಮಾವೊರಿ ಗಂಗೆ ಬರಿ ಪೋಪೆರ್‌ 

ಮರಪ್ಪುದ ನೀರ್‌ಗ್‌ ಜತ್ತೆರ್‌ 

ಅಸಿಗೆಡ್‌ ಪರಿಹಾರ ಮಲ್ತೆರ್‌ 

ಕೆಕ್ಕಿಲ್ಬ ನೀರ್‌ಗ್‌ ಜತ್ತೆರ್‌ 

ಅಪ್ಪೆ ಅಮ್ಮೆನ ಪಾಪೊನು ಪರಿಹಾರ ಮಲ್ತೆರ್‌ 
ಮುಕ್ಕೊಲು ಮುರ್ಕುದು ಮುಕ್ಕೊಲು 
ನೆಗೆಪುನ ಪೊರ್ತುಡು 


ನೀರ್‌ದ ಮೇಲ್‌ಡ್‌ ತೆಲಿತೊಂದು 

ನಲಿತೊಂದು ಬಂಗಾರ್ದ 

ನೀರ ನಾರಂಗದೆ ಪುಲಿಯಾದ್‌ ಬರ್ಪುಂಡುಂಗೆ. 
ತನ್ನ ಪಚ್ಚಡೆದ ಸೆರಂಗ್‌ ಒಡ್ಡಿಯೆರ್‌ 

ಎಂಕಲ್ಲ ಮಟೊಟು ಮಾನ್ಯಗೊಬ್ಬರೆ 

ಆವುಂದು ಎಲ್‌ ಗಂಗೆ ಕಡತೆರ್‌ 


೮೬  ಮೂಲತಾನದ ನಾಗಬ್ರಹ್ಮ ... 


ಬರುವಿರಿ ಕೇಳುವಳು 


ಮ 


ಆಳು ಉದ್ದ ಬಡಿಗೆ ಗೇಣು 
ಉದ್ದ ಆಗುವ ಹೊತ್ತಿಗೆ ಬರ್ತೇವೆ ನಾವು 


ಹೋಗುವಾಗ ಒಂದು ಊರಿದೆ 

ಮಾತನಾಡಬಾರದ ರಾಜ್ಯ 

ಕುದ್‌೦ಬುಲು ತೂಕಡಿಸುವ ರಾಜ್ಯ 

ಕುಳಿತು ಹೋಗುವ ರಾಜ್ಯ 

ನಿಂತು ಹೋಗುವ ರಾಜ್ಯ 

ಹೆಬ್ಬುಲಿ ಬಾಯಿಗೆ ಹಸುವಿನ ಕರುವನ್ನು ಕೊಡುವ ರಾಜ್ಯ 
ಕೆಂಡದ ನದಿಗೆ ಮಯನದ(ಮಯನ ನೀರಿನಲ್ಲಿ ಕರಗುತ್ತದೆ) ದೋಣಿ 
ಕಳ್ಳರ ಕಾಡು ರೈತರ ಗುಡ್ಡೆ 

ನೀರು ಗಂಗೆ, ನೆತ್ತರು ಗಂಗೆ, ಹಾಲು ಗಂಗೆ, 

ಮಾವೊರಿ ಗಂಗೆ ಬಳಿ ಹೋಗುತ್ತಾರೆ 

ಮೊಣಕಾಲುದ್ದ ನೀರಿಗೆ ಇಳಿದರು 

ಅಸಿಗೆಯಲ್ಲಿ ಪರಿಹಾರ ಮಾಡಿದರು 

ಕತ್ತಿನ ನೀರಿಗೆ ಇಳಿದರು ಅಪ್ಪ ಅಬ್ಬೆಯ 

ಪಾಪವನ್ನು ಪರಿಹಾರ ಮಾಡಿದರು 

ಮೂರು ಬಾರಿ ಮುಳುಗಿ ಮೂರು ಬಾರಿ 

ನೆಗೆದು ಬರುವ ಹೊತ್ತಲ್ಲಿ 


ನೀರಿನ ಮೇಲ್ಗಡೆ ನಲಿಯುತ್ತಾ ನಗುತ್ತಾ 

ಬಂಗಾರದ ನೀರ ನಾರಂಗದ 

ಹುಳಿಯಾಗಿ ಬರುತ್ತದೆಯಂತೆ 

ತನ್ನ ಪಚ್ಚಡೆಯ ಸೆರಗು ಒಡ್ಡಿದರು 

ನಮ್ಮ ಮಠದಲ್ಲಿ ಮಾನ್ಯ ಆಡಲು | 
ಆಗಬಹುದೆಂದು ಏಳು ಗಂಗೆ ದಾಟಿದರು x 


ರೆ/ಲೆಕ್ಕೆಸಿರಿ ಪಾಡ್ದನ ೨ ೮೭ 











ಕಡಪುನಗ ಪುಗ್ಗೆಲ್ಡ್‌ ದೀಯೆರ್‌ 

ಪುಗ್ಗೆಲ್‌ ಒಡ್ಡಿದ್‌ ಬರ್ಪುಂಡು. 

ತರೆಟ್‌ ದೀವೊಂದು ಬರ್ಪೆರ್‌ ತರೆ 
ಒಡ್ಡಿದ್‌ ಬರ್ಪುಂಡು ಪಚ್ಚಡೆ ಪರಿದ್‌ 
ಭೂಮಿಗ್‌ ಬೂರುಂಡು 

ಆಕಾಶ ಬೂಮಿಗ್‌ ಎರಗ್‌ದ್‌ ಉಂತುಂಡು 


ಯೇರ್‌ ಈ ಯೆಂಕ್‌ ದಾನೆ 

ಸಾಯ ಕೊರುವ ಕೇನುವೆರ್‌ 

ಇರೆನ ಎಡತ ಕಯಿತ ಓಲೆಗ್‌ಲಾ 

ಬಲತ ಕಯಿತ ಕಂಟೊಗ್‌ಲಾ 

ಬುಡ್ಬಾಯಿ ಪಂಚಾ೦ಗೊಗುಲಾ, 

ಪಾಡಿ ರಾಶಿಗ್‌ಲಾ 

ಯಾನ್‌ ಸಾಯ ಕೊರುವೆ. 

ಕೋಟೆದುಲಾಯಿ ಕೊರ್ನಗ ದೇರು ನಾಗೆರ್‌ ದೈವ 
ಕೋಟೆದ ಪಿದಯಿ ಕೊರ್ನಗ ಸಂಪು ನಾಗೆರ್‌ ಆಪೆ. 


ಅಂಚ ಬತ್ತಿ ರೆಕ್ಕೆಸಿರಿ. ದೇರು ನಾಗೆರ್‌ ದುಂಬುದ ಆಕಾರ 
ಕೋಟಿ ಇನ್ನಗ ಬನ. 
ರೆಕ್ಕೆಸಿರಿ ಬೊಕ್ಕ ನಾಗೆ ಪಂಡ ಒಂಜೆ. 


೮೮  ಮೂಲತಾನದ ನಾಗಬ್ರಹ್ಮ ... 


ದಾಟುವಾಗ ಹೆಗಲಲ್ಲಿ ಇಟ್ಟರು 
ಹೆಗಲು ಬಗ್ಗುತ್ತದೆ PR 
ತಲೆಯ ಮೇಲೆ ಇಟ್ಟು ಬರ್ತಾರೆ 
ತಲೆ ಬಗ್ಗುತ್ತದೆ ಪಚ್ಚಡೆ ಹರಿದು 
ಭೂಮಿಗೆ ಬೀಳುತ್ತದೆ 

ಆಕಾಶ ಭೂಮಿಗೆ ಎರಗಿ ನಿಲ್ಲುತ್ತದೆ 


ಯಾರು ನೀನು ನನಗೇನು 

ಸಹಾಯ ನೀಡಬಲ್ಲೆ ಕೇಳುತ್ತಾರೆ 

ನಿಮ್ಮ ಎಡದ ಕೈಯ ಓಲೆಗೆ 

ಬಲದ ಕೈ ಲೇಖನಿಗೂ 

ಬಿಡಿಸಿದ ಪಂಚಾಂಗಕ್ಕೂ 

ಹಾಕಿದ ರಾಶಿಗೂ 

ನಾನು ಸಹಾಯ ಕೊಡುತ್ತೇನೆ 

ಬನದ ಒಳಗೆ(ಕೋಲ) ಕೊಡುವಾಗ ದೇವರು ನಾಗ ದೈವ 
ಬನದ ಹೊರಗೆ ಕೊಡುವಾಗ “ಸಂಪು ನಾಗೆರ್‌' ಅಗುವೆ 


ಹಾಗೆ ಬಂದ ರೆಕ್ಕೆಸಿರಿ ದೇವರು ನಾಗೆರ್‌ ಎನ್ನುವುದು ರೆಕ್ಕೆಸಿರಿಯ ಮೊದಲಿನ 
ಆಕಾರ. 

ಕೋಟೆ ಅಂದರೆ ಬನ. 

ರೆಕ್ಕೆಸಿರಿ ಮತ್ತೆ ನಾಗ ಎಂದರೆ ಒಂದೆ. 


೫೫೫ 


ರೆ/ಲೆಕ್ಕೆಸಿರಿ ಪಾಡ್ದನ ೨ ೮೯ 





ರಕ್ಕಸಿರಿ - ಚಿತ್ರಬೈಲು, ಉಡುಪಿ 


೯೦  ಮೂಲತಾನದ ನಾಗಬ್ರಹ್ಮ ... 


೯ 
ರೆ/ಲೆಕ್ಕೆಸಿರಿ ಪಾಡ್ದನ ೩ 


ಹಾಡಿದವರು : ವೇದ ಕಬತಾರ್‌ ಪ್ರಾಯ : ೪೩ 
ಜಾತಿ : ನಲ್ಕೆ ೮.೭.೨೦೦೭ 


ವೇದಳ ಪಾಡ್ದನದ ಪ್ರಕಾರ ಸಾಯನ ಬೈದ ಗಂಗೆ ಮೀಯಲು ಹೆತ್ತವರ ಎಲುಬು 
(ಅಸ್ಥಿ)ಕೊಂಡು ಹೋಗುತ್ತಾರೆ. ಅಲ್ಲಿ ಗಂಗೆಯಲ್ಲಿ ಅವರಿಗೆ ನಿಂಬೆ ಹುಳಿ ಸಿಗುತ್ತದೆ. 
ಆ ಹುಳಿ ಕನ್ನೆಯಾಗಿ ಪ್ರಕಟಗೊಳ್ಳುತ್ತದೆ. 

ಇಲ್ಲಿ ಗಂಗೆ ನೀರು ಮೀಯಲು ಹೋಗುವವರು ಸಾಯನ ಬೈದ(ಬಿಲ್ಲವ ಜಾತಿ). 


ರೆ/ಲೆಕ್ಕೆಸಿರಿ ಪಾಡ್ದನ ೩ ೯೧ 


ತುಳು ಮೂಲ 


ತಮ್ಮಲೆ ಪನ್ನಗ ಉಲ್ಲೆರ್‌ ತೆಟ್ಮುಲೆ 

ಸಾಯನ ಬೈದೆಲು 

ಅರ್ವದೆ ಪನ್ನಗ ಉಲ್ಲೆರ್‌ ಅಡ್ವದೆ ನೆಲಬಾರಿ ನೆಕ್ಕರೆ. 
ತಂಗಡಿಂದ್‌ ಪನ್ನಗ ಪದ್ಮಜೆ ಉಲ್ಲೆರ್‌ 

ತಂಗಡಿ ಪದ್ಮಜೆ ಲಾನಿಗುಲ್ಲೆರ್‌ 
ಆ.....ಆ.....ಐ....... 


ಏನಿಗ್‌ ಪೋಯಿ ತಮ್ಮಲೆ ಈರ್‌ 

ಏನಿ ಕಾಲೊಡು ಬರುವರ್‌ 

ಏನಿ ಪೋಯಿ ತಮ್ಮಲೆ ಈರ್‌ 

ಯೇನಿ ಕಾಲೊಡು ಬರುವರ್‌ ಪನಿಯೆರ್‌ 

ತಂಗಡಿ ಪದ್ಮಜೆ ಅರ್ವದೆ ಪೆರ್ನಜೆ ಪಲಾನಿ ಆ......ಆ....... ವಃ 


ಏನಿ ಕಾಲೊಡು ಬರುವರ್‌ 

ಏನಿಗ್‌ ಪೋಯಿ ತಮ್ಮಲೆ ಈರ್‌ 

ಏನಿ ಕಾಲೊಡು ಬರುವರ್‌ 

ಏನಿಗ್‌ ಹೋಯಿ ತಮ್ಮಲೆ ಏನಿ 
ಕಾಲೊಡು ಬರುವರ್‌ ತಮ್ಮಲೆ ಕೇನ್ನಗ 


ಏನಿ ಕಾಲೊಡು ತಾರೆಗ್‌ ಒಂಜಿ ಪಾಲೆನೆ 

ಒರಿವುನ ಏನಿ ಕಾಲೊಡು ನನ ಬರುವೆಂದ್‌ ಪನ್ಹೆರ್‌ 
ಏನಿ ಪಾಲೆಗ್‌ ತಾರೆಡ್‌ ಒಂಜಿ ಪಾಲೆನೆ 

ತರೆವುನ ತಾರೆಡೊ ಬರ್ಪಂದ್‌ ನನ ಪನುವೆರ್‌ 


ಓ ಇನಿಗ್‌ ಪೋಯಿನ ತಮ್ಮಲೆ ಈರ್‌ 
ಏನಿ ಕಾಲೊಡು ಬರುವರ್‌ ತಮ್ಮಲೆಂದ್‌ 


೯೨ ಮೂಲತಾನದ ನಾಗಬ್ರಹ್ಮ .. 


ಕನ್ನಡ ಅನುವಾದ 


ಮಾವ ಎಂದರೆ ಇದ್ದಾರೆ 

ಸಾಯನ ಬೈದರು 

ಅಳಿಯ ಎಂದರೆ ಇದ್ದಾರೆ ನೆಲಬಾರಿ ನೆಕ್ಕರೆ.* 
ತಂಗಿ ಎಂದರೆ ಪದ್ಮಜೆ ಇದ್ದಾರೆ 

ತಂಗಿ ಪದ್ಮಜೆ (ಯೂ ಇದ್ದಾರೆ 

ಆ ಬಿ 


ಯಾವಾಗ ಹೋದಿರಿ ಮಾವ ನೀವು 

ಯಾವ ಕಾಲದಲ್ಲಿ ಬರುವಿರಿ 

ಯಾವಾಗ ಹೋಗುವ ಮಾವ ನೀವು 

ಯಾವ ಕಾಲದಲ್ಲಿ ಬರುವಿರಿ ಹೇಳಿದರು 

ತಂಗಿ ಪದ್ಮಜೆ ಅಳಿಯ ಪೆರ್ನಜೆ ಪಲಾನಿ ಆ........ಆ......... ವ 


ಯಾವ ಕಾಲದಲ್ಲಿ ಬರುವಿರಿ 
ಯಾವಾಗ ಹೋದ ಮಾವ ನೀವು 
ಯಾವ ಕಾಲದಲ್ಲಿ ಬರುವಿರಿ 
ಯಾವಾಗ ಹೋದ ಮಾವ ಯಾವ 
ಕಾಲದಲ್ಲಿ ಬರುವಿರಿ ಕೇಳುವಾಗ 


ಯಾವ ಕಾಲದಲ್ಲಿ ತೆಂಗಿನ ಮರಕ್ಕೆ ಒಂದು ಹಾಲೆಯೆ 
ಉಳಿಯುತ್ತದೆಯೋ ಆ ಕಾಲದಲ್ಲಿ ಇನ್ನು ಬರುವೆ ಎಂದು ಹೇಳುತ್ತಾರೆ 
ಯಾವ ಕಾಲದಲ್ಲಿ ತೆಂಗಿನ ಮರಕ್ಕೆ ಒಂದು ಹಾಲೆಯೆ 

ಸವೆಯುವ ತೆಂಗಿನ ಮರದಲ್ಲಿ ಬರುವೆ ಎಂದು ಇನ್ನು ಹೇಳುವರು 


ಓ ಇಂದು ಹೋಗುವ ಮಾವ ನೀವು 
ಯಾವ ಕಾಲದಲ್ಲಿ ಬರುವಿರಿ ಮಾವ ಎಂದು 


ರೆ/ಲಕ್ಕೆಸಿರಿ ಪಾಡ್ದನ ೩ 


೯೩ 


ನನ ಅರ್ವದೆ ಕೇನ್ನಗ 


ಪುಂಡಿದಾಲವನ ಕಾಲೊಡು 

ಯಾನ್‌ಲಾ ನನ ಬರೈನಾ ಅರ್ವದಡನೇ ಪನುವೆರ್‌ 
ತಮ್ಮಲೆ ನನ ಸಾಯನ ಬೈದೆ ಪನುವೆರ್‌ 
ಆ...ಏಿ...... 


ಓ ಇಂಚಾನೆ ಪೋದು ಇಂಚ ಬರುವೆರ್‌ 
ತಮ್ಮಲೆ ಇಂದ್‌ದೇ ಪನುವೆರ್‌ 

ಅಧ್ವದೆ ನೆಲಬಾರಿ ನೆಕ್ಕರೆ ಕೇನ್ನಗ 
ಆ....ಇಂಚನೇ ಪೋಯಿ ಇಂಚನೇ ಬರುವೆ. 
ಯಾನ್‌ ನನ ನಂಬುದಿನೊಂಜಿ 

ದೈವೆನೆ ದೇವೆರೆ ಬರುವೆಂದ ಪಂಡೆರ್‌ 


ಓ ಕುದುದು ಪೋಷಿ ರಾಜ್ಯಂಡು ಅನ್ನೆರೆ 
ಕುದ್ದುದು ನನ ಪೋಲೆ 

ತಂಗಡಿ ಕರುಣಜೆ ಪನ್ನಗ ನನ 

ಉಂತುದಿ ಪೋಪಿ ರಾಜ್ಯಂಡು 

ಉಂತುದು ನನ ಪೋಲೆ 

ಮಾನ್ಯ ಮನಿಪಂದಿ ರಾಜೊಡು ಪೋನಗ 
ಮಾನ್ಯ ಮನಿಪಂದೆ ಪೋಲೆಯೆ. 

ಎಂಚನೆ ಪೋದು ಎಂಚನೇ 

ನನ ಬರುವರನ್ನರೆಯೇ ಆ.....ಆ....ಏ......ಏ.... 


ಹೋತಿ ಹೋತಿ ತಮ್ಮಲೆ ಸಾಯನ ಬೈದೆ 
ಮಾನ್ಯ ಮನಿಪಂದಿ ರಾಜ್ಕೊಡು ಪೋನಗ 
ಮಾನ್ಯ ಮನಿಪಂದು ರಾಜ್ಕೊಡು ಪೋವೆರ್‌ 


೯೪ ಮೂಲತಾನದ ನಾಗಬ್ರಹ್ಮ... 


ಇನ್ನು ಅಳಿಯ ಕೇಳುವಾಗ 


ಓ ಆಳಿನಷ್ಟು ಉದ್ದ ಬಡಿಗೆ ಇದೆ 

` ಮುಷ್ಟಿಯ ಒಳಗೆ ಹೋಗುವ ಕಾಲಕ್ಕೆ 
ನಾನಿನ್ನು ಬರುವೆ ಅಳಿಯನಲ್ಲಿ ಹೇಳುವರು 
ಮಾವ ಇನ್ನು ಸಾಯನ ಬೈದ ಹೇಳುವರು 
ಬಿ 


ಓ ಹೀಗೆಯೇ ಹೋಗಿ ಹೀಗೆಯೇ ಬರುವರು 
ಮಾವ ಎಂದೇ ಹೇಳುವರು 

ಅಳಿಯ ನೆಲಬಾರಿ ನೆಕ್ಕರೆ ಕೇಳುವಾಗ 

ಆ .ಹೀಗೆಯೇ ಹೋಗಿ ಹೀಗೆಯೇ ಬರುವೆ 
ನಾನು ಇನ್ನು ನಂಬಿರುವ ಒಂದು 

ದೈವವೇ ದೇವರೇ ಬರುವೆ ಎಂದು ಹೇಳಿದರು 


ಓ ಕುಳಿತು ಹೋಗುವ ರಾಜ್ಯ ಇದೆ ಅಣ್ಣಾವರೇ 
ಕುಳಿತು ಇನ್ನು ಹೋಗಿ 

ತಂಗಿ ಕರುಣಜೆ ಹೇಳುವಾಗ ಇನ್ನು 

ನಿಂತು ಹೋಗುವ ರಾಜ್ಯ ಇದೆ 

ನಿಂತು ಇನ್ನು ಹೋಗಿ 

ಮಾನ್ಯ ಮಾತಾಡದ ರಾಜ್ಯದಲ್ಲಿ ಹೋಗುವಾಗ 
ಮಾನ್ಯ ಮೌನಿಯಾಗಿ ಹೋಗಿಯೇ 

ಹೇಗೆಯೇ ಹೋಗಿ ಇನ್ನು ಹೇಗೆಯೇ 
ಬರುವಿರಾ ಅಣ್ಣಾವರೇ ಆ.....ಆ....ಏಿ......ಏಿ.... 


ಹೋದ..ಹೋದ...ಮಾವ ಸಾಯನ ಬೈದ 
ಮಾನ್ಯ ಮಾತಾಡದ ರಾಜ್ಯಕ್ಕೆ ಹೋಗುವಾಗ 
ಮಾನ್ಯ ಮಾತಾಡದ ರಾಜ್ಯಕ್ಕೆ ಹೋಗುವರು 


ರೆ/ಲೆಕ್ಕೆಸಿರಿ ಪಾಡ್ದನ ೩ ೯೫ 


ಉಂತುದು ಪೋಪಿ ರಾಜ್ಕೊಡು 

ಪೋನಗ ಉಂತುದು ನಷ, ಪೋವೆರ್‌ 
ಕುಲ್ಲುದು ಹೋಪಿ ರಾಜೊಡು ಪೋನಗ 
ಕುಲ್ಲುದು ನನ ಪೋವೆರ್‌ ' 

ಯೇರ್‌ಯ ನನ ತಮ್ಮಲೆಲಾವಂಡ ಪೋಯೆರ್‌ 
ಓ ಲವನಾ ನನ ಪೋವೆರ್‌ 


ಕುಪುಲು ಕೂಟನ ಜಾಗೊಡೆ ಪೋವೆರ್‌. 
ಸರ್ಪ ಕೂಟನ ರಾಜೊಡೆ ಪೋವೆರ್‌. 
ಓ ಸರ್ಪ ಕೂಟನ ರಾಜೊಡೆ ಪೋನಗ 
ಕೋರಿದ ತೆತ್ತಿ ಪಾಡಿಯೆರ್‌ 

ಬಲಿಪೆ ಕೂಟನ ರಾಜೊಡೆ ಪೋನಗ 
ಎರ್ಮೆದ ಕಂಜಿ ಪಾಡಿಯೆರ್‌ 


ಓ ಇಂಚಂಡ್‌ ಕುಂಜನ ಮಲೆಟ್‌ 
ಪೋನಗ ನನ ಪಿಲಿಕೂಟಾನ ವನ 

ಪಿಲಿ ಕೂಟಾನಿ ರಾಜೊಡು ಪೋನಾಗ 
ಪೆತ್ತಾದ ಕಂಜಿನ್‌ ಬುಡಿಯೆರ್‌ ಆ...ಏ..... 


ಓ ಪೋದು ಪೋದು ಪೋವೆರ್‌ 
ತಮ್ಮಲೆ ಏನಿ ಕಾಲೊಡು ಬರುವೆರ್‌ 
ಅರ್ವದೆಲಾನಗ ನನ ಬನ್ನಗ ಓ ಲಾನಗ 
ತಮ್ಮಲೆ ಪೋವೆರ್‌ 


ಓ ಸೆಟ್ಟಿ ಸೆಟ್ಟಿಕಾನ ರಾಜೊಡು ಪೋನಗ 


ಬಾರಿ ಬಡಕಾನ ರಾಜೊಡು 
ಲಾನಿಗ್‌ ನನ ಪೋವೆರ್‌ ಲವಾಂಡ 


೯೬  ಮೂಲತಾನದ ನಾಗಬ್ರಹ್ಮ ... 


ನಿಂತು ಹೋಗುವ ರಾಜ್ಯದಲ್ಲಿ 

ಹೋಗುವಾಗ ನಿಂತು ಇನ್ನು, ಹೋಗುವರು 

ಕುಳಿತು ಹೋಗುವ ರಾಜ್ಯದಲ್ಲಿ ಹೋಗುವಾಗ 
ಕುಳಿತು ಇನ್ನು ಹೋಗುವರು 

ಯಾರುಯೇ ಇನ್ನು ಮಾವನೂ ಹೋದರು 

ಓ ಅವರೂ ಇನ್ನು ಹೋಗುವರು 


ಕುಪುಲು ಸೇರುವ ಜಾಗದಲ್ಲಿ ಹೋಗುವರು 

ಸರ್ಪ ಕೂಟದ ರಾಜ್ಯದಲ್ಲಿ ಹೋಗುವರು 

ಓ ಸರ್ಪ ಕೂಟದ ರಾಜ್ಯದಲ್ಲಿ ಹೋಗುವಾಗ 
ಕೋಳಿಯ ಮೊಟ್ಟೆ ಹಾಕಿದರು 

ಹೆಬ್ಬುಲಿ ಕೂಟದ ರಾಜ್ಯದಲ್ಲಿ ಹೋಗುವಾಗ 

ಎಮ್ಮೆಯ ಕರು ಹಾಕಿದರು 


ಓ ಹೀಗಾದರೆ ಕುಂಜಮಲೆಯಲ್ಲಿ 
ಹೋಗುವಾಗ ಹುಲಿ ಕೂಟದ ವನ 
ಹುಲಿ ಕೂಟದ ರಾಜ್ಯದಲ್ಲಿ ಹೋಗುವಾಗ 
ಹಸುವಿನ ಕರುವನ್ನು ಬಿಟ್ಟರು ಆ...ಐ.... 


ಓ ಹೋಗಿ ಹೋಗಿ ಹೋಗುವರು 
ಮಾವ ಯಾವ ಕಾಲದಲ್ಲಿ ಬರುವರು 
ಅಳಿಯ ಆವಾಗ ಇನ್ನು ಬರುವಾಗ 
ಮಾವ ಹೋಗುವರು 


ಓ ಸೆಟ್ಟಿ ಸೆಟ್ಟಿಕಾನ ರಾಜ್ಯದಲ್ಲಿ ಹೋಗುವಾಗ 


ದೊಡ್ಡ ಬಡಗು ರಾಜ್ಯದಲ್ಲಿ 
ಅಂದಿಗೆ ಇನ್ನು ಹೋಗುವರು 


ರೆ/ಲೆಕ್ಕೆಸಿರಿ ಪಾಡ್ದನ ೩ ೯೭ 


ನನ ದೇವೆರೆ ನಿಲೆಕ್‌ ಪೋವೆರ್‌ 

ಓ ಲವಾಂಡ ನನ ಗುಂಡಿಲಛಾ ನನ ಜಪ್ಪೊಡು 
ಪೋವೊಂದು ನನ ಪೋನಗ 

ಸುದೆಟ್‌ ನನ ಜಯಿದೆರ್‌ ' 

ನನ ದೇವೆರೆ ನೆನೆತೊ೦ದು ಪೋವೆರ್‌ 
ಪಾದವುಲ್ಲನ ನೀರಿತ್ತಿನವುಲು ಕೆಕ್ಕಿಲ್‌ 

ಉದ್ದನ ನೀರ್‌ ಉಡೆವೊಂದು ನನ ಬನ್ನಗ 
ಉಂದಾದ ನನ ಕಾಲನೆ ಉಂದೊಂಜಿ 
ಮಾಯಾ ದಾದಂದ್‌ ಪಂಡೆರ್‌ 


ನೀರ್‌ದ ಮೇಲ್ಡ್‌ ನೀಂದೊಂದು 
ನೀಂದೊಂದು ಎಂಚಿನ ಅವು ಬರ್ಪುಂಡು 
ಲಿಂಬೆ ಪುಲಿ ಬರ್ಷುಂಡೆಂದ್‌ ಪಂಡೆರ್‌ 
ಪತ್ತರೆ ಪೋನಗ ಮುಲಕಂಟೆ 

ನೀರ್‌ಡ್‌ ಪೋಪುಂಡು 

ಮುಟ್ಟರೆ ಪೋನಗ ನಲಿತೊಂದು 

ಎದುರು ಬರ್ಪುಂಡು ತಮ್ಮಲೆ ಸಾಂತಿಯ(ಸಾಯನ) 
ಬಾಲೆಲು ಪನ್ನಗ ಅವ್ವಂಡ ನನ ಲಿಂಬೆ ಪುಲಿ 
ಬೋಡುಂದು ಎಂಕ್ಷೆ ಪಂಡೆರ್‌ 

ಮುಟ್ಟರೆ ತೂಯೆರೆ ಪೋನಗ ಕೆಕ್ಕಿಲ್ಡ್‌ 

ಉದ್ದ ನೀರ್‌ಗ್‌ ಬಲಿಪುಂಡು 

ಲಿಂಬೆ ಪುಲಿನ್‌ ಪತ್ಯೆರೆ ನೀರ್‌ಗ್‌ 
ನೀಂದೊಂದು ಜಯಿದೆರ್‌ 

ಓ ನೀರ್‌ಡ್‌ ನೀಂದೊಂದು ಬರುವೆರ್‌ 

ಪಿರ ಬತ್ತಾನಗ ಲಿಂಬೆದ ಪುಲಿನ್‌ 
ಪತೊಂದು ಬರುವೆರ್‌ 


೯೮ ಮೂರತಾನದ ನಾಗಬ್ರಹ್ಮ ... 








ಇನ್ನು ದೇವರ ನೆಲೆಗೆ ಹೋಗುವರು 

ಓ ಆವಾಗ ಇನ್ನು ಗುಂಡಿಗೆ ಇಳಿಯಬೇಕು 
ಹೋಗುತ್ತಾ ಹೋಗುತ್ತಾ ಇನ್ನು 

ನದಿಗೆ ಇನ್ನು ಇಳಿದರು 

ಇನ್ನು ದೇವರ ನೆನೆದು ಹೋಗುವರು 
ಪಾದದವರೆಗೆ ನೀರು ಇದ್ದಲ್ಲಿ ಕತ್ತು 

ಉದ್ದ ನೀರು ಒಡೆದು ಇನ್ನು ಬರುವಾಗ 
ಇದೇನು ಕಾಲವೇ ಇದೊಂದು 

ಮಾಯೆ ಏನೆಂದು ಹೇಳಿದರು 


ನೀರಿನ ಮೇಲೆ ಈಜುತ್ತಾ 

ಈಜುತ್ತಾ ಏನದು ಬರುವುದು 

ನಿಂಬೆ ಹುಳಿ ಬರುವುದೆ೦ದು ಹೇಳಿದರು 
ಹಿಡಿಯಲು ಹೋಗುವಾಗ ಮುಳುಗುವ 
ನೀರಿಗೆ ಹೋಗುತ್ತದೆ 

ಮುಟ್ಟಲು ಹೋದರೆ ನಲಿಯುತ್ತಾ 
ಎದುರು ಬರುತ್ತದೆ ಮಾವ ಸಾಂತಿಯ 
ಮಕ್ಕಳು ಹೇಳುವಾಗ ಅದಾದರೆ ಇನ್ನು ಲಿಂಬೆ ಹುಳಿ 
ತಮಗೆ ಬೇಕೆ೦ದು ಹೇಳಿದರು 

ಮುಟ್ಟಲು ನೋಡಲು ಹೋಗಲು 

ಉದ್ದ ನೀರಿಗೆ ಓಡುತ್ತದೆ 

ಲಿಂಬೆ ಹಣ್ಣನ್ನು ಹಿಡಿಯಲು ನೀರಿಗೆ 
ಈಜುತ್ತಾ ಇಳಿದರು 

ಓ ನೀರಲ್ಲಿ ಈಜಿ ಬರುವರು 

ಮರಳಿ ಬಂದಾಗ ಲಿಂಬೆಯ ಹುಳಿಯನ್ನು 
ಹಿಡಿದು ಬರುವರು 


ರೆ/ಲೆಕ್ಕೆಸಿರಿ ಪಾಡ್ದನ ೩ ೯೯ 


ಓ ಲಿಂಬೆ ಪುಲಿನ್‌ ಕೊಂಡುದು 

ಬನ್ನಗ ನೀರ್‌ಡ್‌ ದುನ್ನ*ಭರ್ಪುಂಡು. 

ನನ ದುನ್ನ ಏರೊಂದು ಬರ್ಪುಂಡೆ 
ಉಂದೊಂಜಿ ದಾದಾ ಮಾಯಂದ್‌ ಪಂಡೆರ್‌ 
ಓ ತನ್ನೊಂಜಿ ಅರಮನೆಗ್‌ 

ಪತೊಂದು ಬರುವೆರ್‌ ಲಿಂಬೆ ಪುಲಿನ್‌ 


ಲಿಂಬೆ ಪುಲಿ ಉಡೆದ್‌ ಪದ್ರಾಡ್‌ ವರ್ಷದ ಮಗಲ್‌ 
ನನ ಉದಿಪನೆಲಾತ್‌ಂಡ್‌ 

ಓ ಯಾನ್‌ ನಿಜವಾಯಿ ಪೊನ್ನುಂದು 

ಎನ್ಯನ ಸಾಯನ ಬೈದ 

ಮಾಯದ ಪೊನ್ನುಂದು ಎನ್ಯಾನ. 

ಓ ಲವ್ವಲಾ ನನ ಪುದರ್‌ ಎಂಕ್‌ ದೀವಡ 
ದೇವೆರ್‌೦ದ ಎನ್ನ್‌ಲಾ ದೇವಿಂದೇ ಸುಗಿಪುಲಾ 

ಓ ಎನ್ನ ಭಾಷೆನೆ ಮದಿಪುಲಾ ಏ........ 


೧೦೦. ಮೂಲತಾನದ ನಾಗಬ್ರಹ್ಮ ... 


ಓ ಲಿಂಬೆಯ ಹುಳಿಯನ್ನು ತೆಗೆದುಕೊಂಡು 
ಬರುವಾಗ ನೀರಲ್ಲಿ ಭಾರ ಅಗುತ್ತದೆ 

ಇನ್ನು ಭಾರ ಏರುತ್ತಾ ಹೋಗುತ್ತದೆ 
ಇದೊಂದು ಏನು ಮಾಯ ಎಂದು ಹೇಳಿದರು 
ಓ ತನ್ನ ಒಂದು ಅರಮನೆಗೆ ಹಿಡಿದು 
ತರುವರು ಲಿಂಬೆಯ ಹಣ್ಣನ್ನು 


ಲಿಂಬೆಯ ಹುಳಿ ಒಡೆದು ಹನ್ನೆರಡರ ಮಗಳು 
ಇನ್ನು ಉದಿಸಿದ್ದಾಳೆ 

ಓ ನಾನು ನಿಜವಾದ ಹೆಣ್ಣು ಎಂದು 
ಕೊಂಡೆಯಾ ಸಾಯನ ಬೈದ 

ಮಾಯೆಯ ಹೆಣ್ಣೆಂದು ಎಂದು ಕೊಂಡೆಯಾ 
ಓ ಈಗಲೂ ಇನ್ನು ಹೆಸರು ಎನಗೆ ಇಡಬೇಡ 
ದೇವರೆಂದು ಭಾವಿಸು ದೇವಿ ಎಂದು ಸ್ತುತಿಸು 
ಓ ನನ್ನ ಭಾಷೆಯನ್ನೇ ವಿವರಿಸು ಏ... 


ರೆಲೆಕ್ಕೆಸಿರಿ ಪಾಡ್ದನ ೩ 


೧೦೧ 





ಸೇಸು ಕಕ್ಕುಂಜೆ, ಬಿದ್ರೆ ಗ್ರಾಮ 


ದ್‌್‌ 


ಉಜಿರೆ ಬೆಳ್ತಂಗಡಿ 


೧೦೨ ಮೂಲತಾನದ ನಾಗಬ್ರಹ್ಮ ... 


೧೦ 
ರೆ/ಲೆಕ್ಕೆಸಿರಿ ಪಾಡ್ದನ ೪ 


ಹಾಡಿದವರು : ಸೇಸು ಜಾತಿ : ಪರವ 
ಕಕ್ಕುಂಜೆ, ಬಿದ್ರೆ ಗ್ರಾಮ, ಉಜಿರೆ 
ಬೆಳ್ತಂಗಡಿ ತಾಲೂಕು, ೨೦.೪.೨೦೦೬ 


ಇದು ಬೀರ ಪ್ರತಾಪ. ಇಲ್ಲಿ ಸಂಗ್ರಹವಾದ ರೆಕ್ಕೆಸಿರಿಯ ಎಲ್ಲಾ ಪಾಡ್ದನಗಳಲ್ಲಿ 
ನೀರಿನಿಂದ ಉದಿಪನೆ ಆಗುತ್ತಾಳೆ ರೆಕ್ಕೆಸಿರಿ. ಹಾಗೂ ಎಲ್ಲಾ ಪಾಡ್ದನಗಳು ಬಾನು 
ಸನಬರ್‌ ಗಂಗೆ ಮೀಯಲು ಹೋದಾಗ ರೆಕ್ಕೆಸಿರಿ ನೀರಿನಿಂದ ಉದಿಸಿ ಬರುವ 
ನಿರೂಪಣೆ ನೀಡುತ್ತವೆ. ಆದರೆ ಸನಬರ್‌ ಜಾತಿಯನ್ನು ಬೇರೆ ಬೇರೆ ಪಾಡ್ದನಗಳು 
ಬೇರೆ ಬೇರೆಯಾಗಿ ನಿರೂಪಿಸುತ್ತವೆ. “ಅಪ್ಪಮ್ಮ ಮಾಡಿದ್ದು ದಾನ ಮಾಡಿ ಜನ್ಮ 
ಕಳೆಯಬೇಕು' ಎನ್ನುವ ನಿರೂಪಣೆ ಗಮನಿಸಬೇಕಾದ ಅಂಶ. ಉಡುಪಿಯ ಉತ್ತರದ 
ಕಡೆ ಉತ್ತರಕ್ರಿಯೆಯ ದಿನ ಬ್ರಾಹ್ಮಣರಿಗೆ(ತುಳುವರು ದಾನ ಸ್ವೀಕರಿಸುವುದಿಲ್ಲ) 
ಭೂಮಿಯನ್ನೂ ಸೇರಿ ದಾನ ನೀಡುವ ಪದ್ಧತಿ ಇದೆ. 

ಈ ಪಾಡ್ದನದಲ್ಲಿ ಇತಿಹಾಸದಲ್ಲಿ ದಾಖಲಾಗಿರುವ ವೇಣೂರು ಮತ್ತು 
ನಂದರ(ಪಾಳೆಯಗಾರರ) ಪ್ರಸ್ತಾಪ ಇದೆ. 


ರೆಲೆಕ್ಕೆಸಿರಿ ಪಾಡ್ದನ ೪ ೧೦೩ 


ತುಳು ಮೂಲ 


೧ 


ಡೇ... ಡೇ... ಡೆನ್ನಾ.... ಡೆನ್ನಾ...ಡೇ... ಡೇ... ಡೇ... ಡೇ... ಡೆನ್ನಾ... ಡೆನ್ನಾ... 
ಡೇ... ಡೇ... ಡೆನ್ನಾ... ಡೆನ್ನಾ... 
ಡೆನನಾ. ಡೆನ್ನಾ .... ಡೆನನಾ... ಡೆನ್ನಾ... 


ಅಮ್ಮೆಂದ್‌ ಪನ್ನಗ ಉಲ್ಲಾಯೆ 

ಸಂಕರ ಸೆನಬೆರ್‌ ಉಲ್ಲೆರ್‌ ... 

ಅಪ್ಪೆಂದ್‌ ಪನ್ನಗಾ ಉಲ್ಲೇರ್‌ ಯೆನಾ 

ಓ .. ಪತಿ ಮದಿಮಾಲ್‌... 

ಅಕಲೆಗ್‌ ಪುಟ್ಟಿ ಬಲಪಾಯಿನ ಬಾಲೆಲು 

ನಲ್ಲೆರ್‌ ಬಾಲೆಲಕುಲು 

ಆ ..ಆ ಏಂ 

ನಲ್ವೆರ್‌ ಬಾಲೆಲ್‌ಗ್‌ ನಾಲೊಂಜಿ ಪುದರ್‌ ಲೆಪ್ಪೊಡು 
ಲೆಪ್ಪೊಡುಂದು ಪಂಡೇರ್‌ 

ನಲ್ಲೆರ್‌ ನಾಲೊಂಜಿ ಪುದರ್‌ ಲೆಪ್ಲೊಡು 

ಪುರಪ್ಪು ಪನೊಡೆಂಕ್ಷೆಗ್‌ 

ಓ..ಏ... 

ಗಂಗೆ ಮದಿಮಾಲ್‌ ಗೌರಿ ಮದಿಮಾಲ್‌ 

ಓ ಪತಿ ಮದಿಮಾಲ್‌ಂದ್‌ ಪುದರ್‌ ದಾನೆ ಲೆತ್ತೇರೆ ... 
ನಾಲ್ವೆರೆಗ್‌ ನಾಲೊಂಜಿ ಪುದರ್‌ ಲೆತ್ತೆರ್‌ಯೇ 
ದೇಗಂಚ ಲೆತ್ತೆರ್‌ ಯೇ 

ಅಕಲೆ ಒಡ್ಕದ ಮಗೇ ಉಲ್ಲೆಯೇ ಬಾನ ಸನಬೇ 
ಬಾನ ಸನಬೇ ಬಾಲೆ ಮದಿಮಾಲ್‌ 

ಪುಟ್ಟಿಂಚಿ ಎಲ್ಯೋ ಎಡ್ಡೆಯೇ . . 


೧೦೪ ಮೂಲತಾನದ ನಾಗಬ್ರಹ್ಮ... 


ಕನ್ನಡ ಅನುವಾದ 
೧ 4 
ಡೇ... ಡೇ... ಡೆನ್ನಾ... ಡೆನ್ನಾ...ಡೇ... ಡೇ...ಡೇ... ಡೇ... ಡೆನ್ನಾ... ಡೆನ್ನಾ... 


ಡೇ.... ಡೇ.... ಡೆನ್ನಾ... ಡೆನ್ನಾ... 
ಡೆನನಾ. ಡೆನ್ನಾ ತ ಡೆನನಾ.... ಡೆನ್ನಾ... 


ಅಪ್ಪ ಎಂದು ಹೇಳುವಾಗ ಒಡೆಯ 

ಸಂಕರ ಸೆನಬೆರೆ/ಸೇನವರು ಇದ್ದಾರೆ 

ಅಬ್ಬೆ ಎಂದರೆ ಇದ್ದಾರಂತೇ 

ಓ..ಪತಿ ಮದಿಮಾಲ್‌ .. 

ಅವರಿಗೆ ಹುಟ್ಟಿ ಬೆಳೆಸಿದ ಮಕ್ಕಳು 

ನಾಲ್ಲರು ಮಕ್ಕಳವರು 

ಆ ಆ.ಮ್ಲಿ. 

ನಾಲ್ಲರು ಮಕ್ಕಳಿಗೆ ನಾಲ್ಕೊಂದು ಹೆಸರು ಕರೆಯಬೇಕು 
ಕರೆಯಬೇಕು ಎಂದರು 

ನಾಲ್ಲರು ನಾಲ್ಕೊಂದು ಹೆಸರು ಕರೆದರು 

ಹೆಸರು ಕರೆಯಬೇಕೆಮಗೆ 

ಗಂಗೆ ಮದುಮಗಳು ಗೌರಿ ಮದುಮಗಳು 

ಓ ಪತಿ ಮದಿಮಾಲ್‌ ಎಂದು ಹೆಸರೇನು ಕರೆದರೇ* 
ನಾಲ್ಲರಿಗೆ ನಾಲ್ಕೊಂದು ಹೆಸರು ಕರೆದರು ಯೇ* 
ಯಾಕ್ಷಾಗೆ ಕರೆದರು ಯೇ 

ಅವರಿಗೆ ಅಖೇರಿಯ ಮಗ ಇದ್ದಾನೆ ಯೇ* 

ಬಾನ ಸನಬೇ ಬಾಲ ಮದುಮಗಳು 

ಹುಟ್ಟಿದ ವೇಳೆ ಒಳ್ಳೆಯದು ಯೇ* 


ಇ 


ರೆ!ಲೆಕ್ಕೆಸಿರಿ ಪಾಡ್ದನ ೪ ೧೦೫ 


ಶ್ರ 


ಅಮ್ಮೆ ಸಯಿತ್‌೦ಡ್‌ ಅಷ್ಟೆಲಾ ಸಯಿತ್‌೦ಡ್‌ 
ದಿಕ್ಕಂಚ ಮುತ್ತುಂಡಡೆಗ್‌ ....... ಆ... ಏ ೬. 
ದಿಕ್ಕ್‌ಲಾ ಮುತ್ತುಂಡು ಎಡ್ಯ ಗಳಿಗೇ 

ಗಳಿಗೇ ಎಡ್ಕಂದ್‌ ಪಂಡೇರೇ 

ಅಪ್ಪೆಮ್ಮ ಸಾವು ಕೊಂದು ಪೋವೊಡೇ ಎಂಕ್‌ 
ಕಸ್ರಾನ ಮಿಸ್ರಾನೊಗೊ ಸಾಮಿ ಸಾರೊನುಗು 
ಎಂಕ್‌ಲಾ ಪೋವುಡಾಂಡ್‌ 

ಗಟ್ಟದ ಮೇಲುಲ್ಲ ರಾಜ್ಯಗೊ ಕನದೇರೆ 

ಸೆ೦ದಕ್ಕಿ ಮನಿ ಮಗನ್‌* ತರ್ಪದೆರ್‌ 


ಸಾರ ಬೂತೊ ಕಂಚಿಂಡು ಸಾರ ಬೂತ ಚೆಂಬುಡೂ .. 


ಕ೦ಚಿದಾ ಕಂರಂಡ್ಯದಾ ಸೆಂಬು ಕಲೆಂಬಿದಾ 
ಬೇಲೆಂದ್‌ ಬೆನ್ಹಾದೆರ್‌ 
ಅಮ್ಮೆರೇ ಸೂಕೆನ್‌ ಕಂಚಿ ಕರನೆಡ್‌ 
ಅಪ್ಪೆರೆ ಅಂಗೊನು ಸೆಂಬು ಕಲೆಂಬಿಡ್‌ ದಿಂಜಾದೆರ್‌ 
ಪಜಿತ್ತ ಪರಕೆಡ್‌ ಬಯಿತ್ತ ಕೋಲು 
ಬಾಯಿಂದ್‌ ಕಟ್ಟಾದೆರ್‌ ಯೇ 
ಅ ಹಾ ತುಂಬಾವೊಂದು 
ಅಯ್ಕೆರ್‌ವುಲು ಪೋಪೆರ್‌ 
ಬಾನ ಸೆನಬೆರ್‌ ಗಾನೇ ಪೋಪೆರ್‌ 
೩ 


ಕಸ್ರಾನ ನಿಸ್ರಾನೊ ಸಾಮಿ ಸಾರೊನೊಗು 
ನಂದ ಗೋಕುಲನ ಆನಿನೇ ಪಿದಾಡೇರ್‌ 


ಉ(ತು)ಂಬೊಂದು ಏರೊಂದು ಪೋಪೆರ್‌ 
ಬಾನು ಸನಬೆರ್‌ ದಾನೆ ತೂನಗ 


೧೦೬  ಮೂಲತಾನದ ನಾಗಬ್ರಹ್ಮ ... 


ಕಿ 
ಅಪ್ಪ ಸತ್ತಿತು ಅಬ್ಬೆಯೂ ಸತ್ತಿತು, 
ದಿಕ್ಷಾಗೆ ನಾಶವಾಯಿತಂತೆ ...... ಆ ಏ 
ದಿಕ್ಕು ಕೂಡ ಮುತ್ತಿತು ಒಳ್ಳೆಯ ಗಳಿಗೇ 
ಗಳಿಗೇ ಒಳ್ಳೆಯದೆಂದು ಹೇಳಿದರೇ.... 
ಅಬ್ಬೆ ಅಪ್ಪನ ಸಾವು ಕೊ೦ಡು ಹೋಗಬೇಕು ನನಗೆ 
ಕಸ್ರಾನ ಮಿಸಾನಕ್ಕೆ ಸ್ವಾಮಿ ಸಾರನಕ್ಕೆ 
ನನಗೂ ಹೋಗಬೇಕಾಯಿತು 
ಗಟ್ಟದಾ ಮೇಲಿರುವ ರಾಜ್ಯಕ್ಕೆ ತಂದಿದ್ದಾರೆ 
ಸೆಂದಕ್ಕಿ ಮಣಿ ಮಗನನು ತರಿಸಿಕೊಂಡರು 
ಸಾವಿರ ಭೂತ ಕಂಚಿನಲ್ಲಿ ಸಾವಿರ ಭೂತ ತಾಮದಲ್ಲಿ 
ಕಂಚಿನಾ ಕರಡಿಗೆಯ ತಾಮ್ರದ ಕಲೆಂಬಿಯಾ 
ಕೆಲಸ ಮಾಡಿಸಿದರು 
ಅಪ್ಪನ ಭಸ್ಮವನ್ನು ಕಂಚಿ ಕರಡಿಗೆಯಲ್ಲಿ 
ಅಬ್ಬೆಯ ಎಲುಬನ್ನು ತಾಮ್ರದ ಕಲೆಂಬಿಯಲ್ಲಿ ತುಂಬಿಸಿದರು 
ಹಸಿಯ ಹರಕೆಯಲಿ ಬೈಯ ಬಡಿಗೆ 
ಮುಚ್ಚಳ ಎಂದು ಕಟ್ಟಿಸಿದರು ಯೇ* 
ಈ ಬ್ರೀ ಹೊರಿಸಿಕೊಂಡು 
ಅಯ್ಯರಲ್ಲಿಗೆ ಹೋಗುತ್ತಾರೆ 
ಬಾನ ಸನಬರು ಕೂಡಲೇ ಹೋಗುತ್ತಾರೆ 

೩ 


ಕಸ್ರಾನ ನಿಸ್ರಾನ ಸ್ವಾಮಿ ನೋಡಲು ಸಾರನಕ್ಕೆ 
ನಂದ ಗೋಕುಲಕ್ಕೆ ಆಂದೇ ಹೊರಟರು 


ಹೊತ್ತುಕೊಂಡು ಏರಿಸಿ ಹೋಗುತ್ತಾರೆ 
ಬಾನು ಸನಬರು ಏನೆಂದು ನೋಡುವಾಗ 


ರೆ/ಲೆಕ್ಕೆಸಿರಿ ಪಾಡ್ದನ ೪ 


೧೦೭ 


ಸಾಮಿಲ ಸಾರೊನು ಏರೇ ರ್‌ ಪೋತೆಗೇ 

ಏರೇ ಇಂದೆ ಕೇನ್ನಗ *, 

ನೇಲಲ್ಲ ಸಾರೊಗು ಉಲ್ಲೇನಾ ಮಗೆ 

ನೆಲ್ಲರೆ ನೆಕ್ಕರೆ ಆಯೇ ಪೋತೆಂದೇ ಪಂಡೆರ್‌ ..... 


ಏರ್‌ ಲಾ ಪೋಪದ್ದ ಬಾನ ಸನಬೆರ್‌ 

ಗೆಂಡದಾ ಸುದೆ ಉಂಡು ಮಾನಂದ ಓಡ ಉಂಡು 
ಕಡಪಿಂಚಿ ಕರಿಯಾ ಉಂಡು ಪನ್ನೆರ್‌ ಸನಬೆರ್‌ 
ಅವುಲೆಂಚ ಹೋವರ್‌ ಅವುಲೆಂಚ ಬರುವೆರ್‌ 
ಬಾನ ಸನಬೆರ್‌ ಆ........... ವಿನಾಸ 


ಉಪ್ಪಂದೆ ಪೋವೆನಡೆ ಯಾನ್‌ 
ಸಂಚಲ ನೆಡೆ ಯಾನೆ ಪಿರಪ್ಪ ಬರುವೇ 
ಉಪಾಯೊಂದು ಪೋವೆನಾ 

ಸಂಚಲ ನೆಡೆ ಯೇನೆ ಪಿರಪ್ಪ ಬರುವೇ 


ಉಂಬೊಂದು ಏರೊಂದು ಪೊಪೇರ್‌ ..... 
ಬಾನು ಸನಬೆರ್‌ ಆದನಡೇ ಪೋಪೆರ್‌ 


ಕೆಕ್ಕಿಲ್ಲ ನೀರ್‌ಗ್‌ ಪೋಯೆರ್‌ ಸನಬೆರ್‌ 

ಅಮ್ಮೆರೆ ಸೂಕೆನ್‌ ಪಾರಾಯೆರ್‌ 

ಸೊಂಟಯಪ್ಪ ನೀರ್‌ಗ್‌ ಪೋಯಿೆರ್‌ ಬಾನ ಸನಬೆರ್‌ 
ಅಪ್ಪೆರೇ ಅಂಗೋನು ಪಾರಾದೆರ್‌ 

ಅಮ್ಮೆರೆ ಸೂಕೆನ್‌ ಅಪ್ಪೆರೇ ಲಂಗೋನು 

ಪಾರಾದೆರ್‌ ಸನಬೆರ್‌ 

ಗ೦ಗೆಗ್‌ ಪೋಡಿಂದ್‌ ಗಂಗೆ ನೀರ್‌ ಮೀಯೊಡಿಂದ್‌ 
ಕೆದುತಡೆ ಪೋವುಡು ಕೆದುತ 


೧೦೮  ಮೂಲತಾನದ ನಾಗಬ್ರಹ್ಮ .. 


ಸ್ವಾಮಿಯಾ ನೋಡಲು ಯಾವ್ಯಾವನೋ ಹೋಗಿದ್ದನಂತೆ 
ಯಾರೆಂದು ಕೇಳುವಾಗ ೩್ಮ 


ದೊಡ್ಡ ಮನೆ ನೋಡುವವ ಇದ್ದಾನೆ ಮಗ 
ನೆಲ್ಲರೆ ನೆಕ್ಕರೆ ಆತ ಹೋಗಿದ್ದಾನೆ ಎ೦ದು ಹೇಳಿದರೂ 


ಯಾರಾದರೂ ಹೋಗುವಿರಾದರೆ ಬಾನ ಸನಬೆರ್‌ 
ಕೆಂಡದಾ ನದಿ ಇದೆ ಮಾನದ ದೋಣಿ ಇದೆ 
ದಾಟುವ ಕರಿಯ ಇದೆ ಹೇಳುವರು ಸನಬರು 
ಅಲ್ಲಿ ಹೇಗೆ ಹೋಗುವರು ಅಲ್ಲಿ ಹೇಗೆ ಬರುವರು 
ಬಾನ ಸನಬರು......ಆ........ ಏ.... 


ಇರದೆ ಹೋಗುವೆನಲ್ಲಿಗೆ ನಾನು 
ಸಂದೇಹದಲ್ಲಿ ನಾನು ಮತ್ತೆ ಬರುವೆ 
ಉಪಾಯದಲ್ಲಿ ಹೋಗುವೆನಾ 
ಸಂದೇಹದಲ್ಲಿ ನಾನು ಮತ್ತೆ ಬರುವೆ 


ಹೊರುತ್ತಾ ಏರುತ್ತಾ ಹೋಗುವರು 
ಬಾನು ಸನಬರು ಅಲ್ಲಿಗೇ ಹೋಗುತ್ತಾರೆ 


ಕತ್ತಿನ ನೀರಿಗೆ ಹೋದರು ಸನಬರು 

ಅಪ್ಪನ ಭಸ್ಮವನು ಹಾರಿಸಿದರು 

ಸೊ೦ಟದಷ್ಟು ನೀರಿಗೆ ಹೋದರು ಬಾನ ಸನಬೆರ್‌ 
ಅಬ್ಬೆಯ ಎಲುಬನ್ನು ಹಾರಿಸಿದರು 

ಅಪ್ಪನ ಭಸ್ಮವನ್ನು ಅಬ್ಬೆಯ ಎಲುಬನ್ನು 

ಹಾರಿಸಿದರು ಬಾನು ಸನಬರು 

ಗಂಗೆಗೆ ಹೋಗಬೇಕೆಂದು ಗಂಗೆ ನೀರು ಮೀಯಬೇಕೆಂದು 
ಕೆರೆ ಬಳಿ ಹೋಗಿ ಕೆರೆಯ 


ರೆ/ಲೆಕ್ಕೆಸಿರಿ ಪಾಡ್ದನ ೪ 


೧೦೯ 





ನೀರ್‌ ಮೀಯೊಡು ಪಂಡೇರ್‌ 
ಸುದ್ದೊಗು ಕಲಸ ... ಉಂಡೂ ಪಂಡೇರ್‌ 
ಬಾನು ಸನಬೆರ್‌ ಯೇ... 
೪ 
ಅಪ್ಪೆಮ್ಮ ಮಲ್ತಿನ ದಾನ ಮಲ್ಲೊಡು 
ಜನ್ಮ ಕಲೆವುಡುಂದು ಪಂಡೆರ್‌ ಯೇ 
ತರೆಲಾ ತೂಯಿನಾಯಗ ಎನ್ನೆದಾನ ಮಲ್ತೆರ್‌ 
ಒಕ್ಕಲ ತೂಯಿನಾಯಗ ನೂಲರುವೆ ಮಲ್ತೆರ್‌ 
ಅಂಗೈ ಒಡ್ಡಿನಾಯಗ ಪನವು ದಾನ ಮಲ್ತೆರ್‌ 
ದಾನ ಮೆಲ್ತೆರ್‌ ಜನ್ಮ ಪಡೆಯೆರ್‌ . 
೫ 
(ಈ ಭಾಗವನ್ನು ನಿಧಾನ ಸೌಮ್ಯವಾಗಿ ಹಾಡಿದರು) 
ಮರಿಯಾಲು ಮಾಲಂಜಿ ಗೋರಿನವುಲು 
ಓ ನಿಲೆ ಅಡಿ ಪೋಯಿ ರಾಜಾಂಗಣ ಕೆತ್ತಾದೆರ್‌ 
ಓ ನಿಲೆ ಪೋಯಿ ರಾಜಾಂಗಣ ಕೆತ್ತಾದೆರ್‌ 
ಓ .... ಓಣಿಲ ಹೋಯಿ ರಾಜಾಂಗಣೊ ಕೆತ್ತಾದೆರ್‌ 
ತ್ರ ಮೇಲ್‌ ಪೋಯಿ ದೊಂಪೊ ಬಾನ್ಸಬೆ ಪಾಡಾಯೆರ್‌ 
ಶೂ ಒಂಜಿ ದೊಂಪೊಗು ನಾಲ್‌ ಬಾಕಿಲ್‌ ದೀಪಾಯೆರ್‌ 
ಪ್ರ ಮೇಲ್ಮುಗುಳಿ ದೊಂಪ ಬಾನ ಸನಬೆರ್‌ ಏರ್ಪಾದೆರ್‌ 
ಶು ದೊಂಪೊಗು ನಾಲ್‌ ಬಾಕಿಲ್‌ ಏರ್ದಾದೆರ್‌ 
ಓ .ದೊಂಪೊಗು ನಾಲ್‌ ಬಾಕಿಲ್‌ ಏರ್ಪಾದೆರ್‌ ಏ..ಏ... 


೬ 


ಪ್ರೀ ಎಣ್ಣೆನ್‌ ತಲಟು ಲಪ್ಪಾದೆರ್‌ 
ಫ್ರಾ ಎಣ್ಣೆನ್‌ ತಲಟೇ ಲಪ್ಪಾದೆರ್‌ 
ಓ .... ಬೆಲ್ಲಂದ ದಿಕ್ಕೆಲ್‌ ಗೂರಾದೆರ್‌ 


೧೧೦  ಮೂಲತಾನದ ನಾಗಬ್ರಹ್ಮ ... 





ನೀರು ಮೀಯಬೇಕೆಂದು ಹೇಳಿದರು 
ಶುದ್ಧಕ್ಕೆ ಕಲಶ... ಇದೆಯೆಂಡ್ಲು ಹೇಳಿದರು 
ಬಾನು ಸನಬರು ಯೇ.... 
೪ 
ಅಪ್ಪಮ್ಮ ಮಾಡಿದ್ದು ದಾನ ಮಾಡಬೇಕು 
ಜನ್ಮ ಕಳೆಯಬೇಕೆಂದು ಹೇಳಿದರು ಯೇ 
ತಲೆ ಕ೦ಡವನಿಗೆ ಎಣ್ಣೆ ದಾನ ಮಾಡಿದರು 
ಸೊಂಟ ಕಂಡವಗೆ ಬಟ್ಟೆ ದಾನ ಮಾಡಿದರು 
ಅಂಗೈ ನೀಡಿದವಗೆ ಪಣವು ದಾನ ಮಾಡಿದರು 
ದಾನ ಮಾಡಿದರು ಜನ್ಮ ಪಡೆದರು 
೫ 
(ಈ ಭಾಗವನ್ನು ನಿಧಾನ ಸೌಮ್ಯವಾಗಿ ಹಾಡಿದರು) 
ಮರಿಯಾಲು ಮಾಲಂಜಿ ಗೋರಿ ಇದ್ದಲ್ಲಿ 
ಓ ನೆಲೆ ಅಡಿ ಹೋದ ರಾಜಾಂಗಣ ಕೆತ್ತಿಸಿದರು 
ಓ ನೆಲೆ ಹೋದ ರಾಜಾಂಗಣ ಕೆತ್ತಿಸಿದರು 
ಹ ಓಣಿ ಇದ್ದ ರಾಜಾಂಗಣ ಕೆತ್ತಿಸಿದರು . 
ಓ ... ಮೇಲೆ ಹೋದ ಚಪ್ಪರ ಬಾನ್ನಬ ಹಾಕಿಸಿದರು 
ಓ ...ಒ೦ದು ಚಪ್ಪರಕ್ಕೆ ನಾಲ್ಕು ಬಾಗಿಲು ಇಡಿಸಿದರು 
ಓ ಮೇಲೆ ಮುಗುಳಿಯ ಚಪ್ಪರ ಬಾನ ಸನಬೆರ್‌ ಏರಿಸಿದರು 
ಓ.... ಚಪ್ಪರಕ್ಕೆ ನಾಲ್ಕು ಬಾಗಿಲು ಏರಿಸಿದರು 
ಬ್ಲ .-ಚಪ್ಪರಕ್ಕೆ ನಾಲ್ಕು ಬಾಗಿಲು ಏರಿಸಿದರು ಏ...ಏ.... 


೬ 
ಹಿ ಎಣ್ಣೆಯನ್ನು ಕ್ಷೇತ್ರದಲಿ ಅಳತೆ ಮಾಡಿಸಿದರು 


ಓ ....ಎಣ್ಣೆಯನ್ನು ಕ್ಷೇತ್ರದಲ್ಲಿಯೇ ಅಳತೆ ಮಾಡಿಸಿದರು 
ಓ ..... ಬೆಲ್ಲದ ಒಲೆ ಹೂಡಿಸಿದರು 


ರೆ/ಲಕ್ಕೆಸಿರಿ ಪಾಡ್ದನ ೪ 


೧೧೧ 


ಬೆಲ್ಲಂದ ದಿಕ್ಕೆಲ್‌ ಗೂರಾದೆರ್‌ 

ವೇಣೂರ್ದು ಏಲ್‌. ಕೈ ಕೊಪ್ಪರಿಗೆ ತರ್ದಾದೆರ್‌ 
ಎಣ್ಣೆ ಕಡ್ಕೊಗು ಕೊಪ್ಪರಿಗೆ ತರ್ಬಾದೆರ್‌ 
ನಂದರ ಬಾವನೊಗು ತರ್ಟಾದೆರ್‌ 
ಕಾರ್‌ವೋಲು ಮುಕ್ಕಳಿಗೆ ತರ್ಬಾದೆರ್‌ 

ಭು 


ಒಂಜಿಲಾ ಬಾಕಿಲ್‌ದವುಲು ಸನಬೇರ್‌ 
ಪಿಂಗಾರೊಡು ಕೊಲ್ತಿರಿ ಕುತ್ತಾದೆರ್‌ 
ಚಾವಲಂಡ್‌ ಸಿಂಗಾರವೇ ಮನ್ಹಾದೆರ್‌ 
ಕಂರ್ಗುಡು ಕೊಂಬಾಲೆ ಗೂರಾದೆರ್‌ 
ಸುಣ್ಣೊಡು ಸೂ ತೂರಂದ್‌ ಬರಪಾದೆರ್‌ 
ವೇಣೂರುಡ್ಡು ರೆಂಜಿ ಕಂಡೆ ತರ್ಲಾದೆರ್‌ 
ಎಕ್ಕಿ ಕೈತ ಕೊಪ್ಪರಿಗೆ ತರ್ಲಾದೆರ್‌ 

ದಿಕ್ಕೆಲ್‌ಗ್‌ ಕೊಪ್ಪರ್ಗೆ ದೀಪಾದೆರ್‌ 

ದಿಕ್ಕೆಲ್‌ಗ್‌ ಕೊಪ್ಪರ್ಲೆ ದೀಪಾದೆರ್‌ 

ಕೊಪ್ಪರೆಗೆಗ್‌ ನೀರ್‌ ಕೂಟಾದೆರ್‌ 

ಸರ್ವೊಗು ಏತ್‌ರಿಂದ್‌ ಕೇನರೆಯೇ 
ಸರ್ವೊಗು ಏತ್‌ರಿಂದ್‌ ಕೇನರೆಯೇ 
ಉಲಾಯಿ ದೋಡಿ ಗ್ರಾಮ ದಕ್ಷೆನ್‌ ಲೆಪ್ಪಾದೆರ್‌ 
ಸಾರಂಬಲ ರಾಜನ್‌ ದೈವ ಉಲ್ಲೆರ್‌ಯೇ 
ಸಾರಂಬಲ್ಲ ಬೊಲೆಂತರಿಂದ್‌ ಪಂಡೆರ್‌ಯೇ 


೮ 


ಸರ್ವೊಗು ಅರಿ ಕೂಡಾ ಪಾಡಾದೆರ್‌ 
ಸರ್ವೊಗು ಅರಿಕೂಡಾ ಪಾಡಾದೆರ್‌ 
ಕೊಪ್ಪರಿಂಡ್‌ ಸರ್ವೊಗು ಇತ್ತ್‌ಂಡ್‌ಯೇ 


ಮೂಲತಾನದ ನಾಗಬ್ರಹ್ಮ ... 





ಇಷ್ಟ ಬೆಲ್ಲದ ಒಲೆ ಹೂಡಿಸಿದರು 
ಎಮು ವೇಣೂರಿನ ಏಳು ಕೈ ಫೊಪ್ಪರಿಗೆ ತರಿಸಿದರು 
ಈ ಎಣ್ಣೆ ಕಡ್ಯಕ್ಕೆ ಕೊಪ್ಪರಿಗೆ ತರಿಸಿದರು 
ಹ ನಂದರ ಗೌರವ ತರಿಸಿದರು 
ಚತ ಕಾಲಿರುವ ಮುಕ್ಕಳಿಗೆ ತರಿಸಿದರು 
೭ 


ಆ ಒಂದು ಬಾಗಿಲಲ್ಲಿ ಸನಬರು 

ಸ ಪಿ೦ಗಾರದಲ್ಲಿ ಕೋಲು ದೊಂದಿ ಊರಿಸಿದ್ದರು 

ಬಾ ಚವಲದಲ್ಲಿ ಸಿಂಗಾರ ಮಾಡಿಸಿದ್ದರು 

.. ಕಬ್ಬಲ್ಲಿ ಕೊಂಬಾಲೆ ಊರಿಸಿದ್ದರು 

.ಸುಣ್ಣದಲ್ಲಿ ಸೂ ತೂ ಎಂದು ಬರೆಸಿದ್ದರು 

ಪ ವೇಣೂರಿನಿಂದ ಬಕುಳದ ಕಾಯಿ ತರಿಸಿದ್ದರು 

...ಎ೦ಟು ಕೈಯ ಕೊಪ್ಪರಿಗೆ ತರಿಸಿದ್ದರು 

st ಒಲೆಗೆ ಕೊಪ್ಪರಿಗೆ ಇಡಿಸಿದ್ದರು 

Men! ಒಲೆಗೆ ಕೊಪ್ಪರಿಗೆ ಇಡಿಸಿದ್ದರು 

Bo ಕೊಪ್ಪರಿಗೆಗೆ ನೀರು ತುಂಬಿಸಿದ್ದರು 

ಜಾ ಸರ್ವರಿಗೆ ಎಷ್ಟು ಎಂದು ಕೇಳಲು ಯೇ ' 

ಹ ಸರ್ವರಿಗೆ ಎಷ್ಟು ಎ೦ದು ಕೇಳಲು ಯೇ 

ಎ ಒಳಗೆ ದೋಡಿ ಗ್ರಾಮದವರನ್ನು ಕರೆಸಿದರು 

ಹಿ ಸಾವಿರ ಅಂಬಲ ರಾಜನ್‌ ದೈವ ಇದ್ದಾರೆ ಯೇ 

ಜನವ ಸಾವಿರ ಬಲ್ಲ ಬೆಳ್ಳಿಗೆ ಅಕ್ಕಿಯೆಂದು ಹೇಳಿದರು ಯೇ* 
೮ 


.. ಸರ್ವರಿಗೂ ಅಕ್ಕಿ ಕೂಡ ಹಾಕಿಸಿದರು 
. ಸರ್ವರಿಗೂ ಅಕ್ಕಿ ಕೂಡ ಹಾಕಿಸಿದರು 
... ಕೊಪ್ಪರಿಗೆಯಲ್ಲಿ ಸರ್ವರಿಗು ಇತ್ತು ಯೇ* 


ರೆ/ಲಕ್ಕೆಸಿರಿ ಪಾಡ್ದನ ೪ 


೧೧೩ 


ಓ .್ಲ ಸರ್ವ ಉರ್ಕದ್ದೇ ಬೇಯಿನಗಾ 
ಟ್ರಿ ಸರ್ವ ಉರ್ಕದ್ದೇ | ಬೇಯಿನಗಾ 
ಫಿ ಅತ್ತರ್‌ಡೇ ಸರ್ವ ಅರಪ್ಪಾದೆರ್‌ 
ಓಿ.್ನ. ಅತ್ತರ್‌ಡೇ ಸರ್ವ ಅರಪ್ಪಾದೆರ್‌ 
ಟ್ರಿ ಮುಕ್ಕಳಿಡ್‌ ಮುದ್ರ ಒತ್ತಾದೆರ್‌ 
ಹಿ ಮುಕ್ಕಳಿಂಡ್‌ ಮುದ್ರ ಒತ್ತಾದೆರ್‌ 
ಶ್ರಿ ಏತೋ ಕೇಪುಳಿಗೆ ಪೂಜಾದೆರ್‌ 
ಶಯ ಏತೋ ಕೇಪುಳಿಗೆ ಪೂಜಾದೆರ್‌ 
ಶ್ರ ಪಂರ್ದ್‌ಡ್‌ ಸಾರೆ ಕೊರ್ಪಾದೆರ್‌ 
ಶಿ ಪಂರ್ದಡ್‌ ಸಾರೆ ಕೊರ್ಪಾದೆರ್‌ 

ಓ .್ಸ್ಲ್ಲಿ ಸಾರ್ನೆಂದ್‌ ಪಿಂಗಾರದ ಕೊಲ್ತಿರಿ ಕುತ್ತಾದೆರ್‌ 
ಶಾ ಸಾರೈಪಿಂಗಾರದ ಕೊಲ್ಲಿರಿ ಕುತ್ತಾದೆರ್‌ 


೯ 


ಓ .... ಒಂಜಿಲ್ಲ ಬಾಕಿಲ್‌ದಲ್ಲು ಸನಬೆರ್‌ 
ಅಂಡೇಡೇ ಕುರಿ ಕೂಟಾದ ದೀಪಾದೆರ್‌ 

ಓ ..... ಒಂಜಿಲ್ಲ ಬಾಕಿಲ್‌ದಲ್ಲು ಸನಬೆರ್‌ 
ಐರೊಳಿ ಜಂಗಮೆದ ಇಂಡಿಲಾಯೇ ' 

ಓ .... ಒಂಜಿಲ್ಲ ಬಾಕಿಲ್‌ದಲ್ಲು ಸನಬೆರ್‌ 

ಓ .... ಬೊಲ್ಯ ಗಾತ್ರ ಪೂಂಜನೇ ಕಟ್ಟಾದೆರ್‌ 
ಓ ..... ಒಂಜಿಲ್ಲ ಬಾಕಿದಲ್ಲು ಸನಬೆರ್‌ 
ಕಂದೇಲ್‌ ಬುಲೆ ಕಲಿ ದೀಪಾದೆರ್‌ 


೧೦ 


ಓ .... ಜಂತ್ರಿತೆ ಮಂತ್ರಿತೆ ಮಂತ್ರಿಪುನಲಾ 

ಶ್ರ ಏಳರೆ ಗಾವುದುಡ್ಡುಗಾವರಿದೇ 

ಗಾನ ಏಳರೆ ಗಾವುದುಡ್ಡುಗಾವರಿದೇ 

ಶೂ ಪದಿನಾಜಿ ಒಸಯೊಗು ಪಿದದ್ದ್‌ಯೇ ಏ ... 


೧೧೪ ಮೂಲತಾನದ ನಾಗಬ್ರಹ್ಮ ... 


ಓ... ಸರ್ವ ಉಕ್ಕುತ್ತಲೇ ಬೇಯುವಾಗ 

ಓ.... ಸರ್ವ ಉಕ್ಕುತ್ತಲೇ ಬೇಯುವಾಗ 

ಓ..... ಬಿದಿರು ತಟ್ಟಿಯಲ್ಲಿ ಸರ್ವ' ಆರಿಸಿದ್ದರು 

ಓ..... ಬಿದಿರು ತಟ್ಟಿಯಲ್ಲಿ ಸರ್ವ ಆರಿಸಿದ್ದರು 

ಓ..... ಮುಕ್ಕಳಿಗೆಯಲ್ಲಿ ಮುದ್ರೆ ಒತ್ತಿಸಿದ್ದರು 

ಓ..... ಮುಕ್ಕಳಿಗೆಯಲ್ಲಿ ಮುದ್ರೆ ಒತ್ತಿಸಿದ್ದರು 

ಓ.... ಎಷ್ಟೋ ಕಿಸಗಾರ ಅರ್ಪಿಸಿದ್ದರು 

ಓ.... ಎಷ್ಟೋ ಕಿಸಗಾರ ಅರ್ಪಿಸಿದ್ದರು 

ಓ.... ಬಾಳೆಹಣ್ಣಿನ ಆಹಾರ ಕೊಡಿಸಿದ್ದರು 

ಓ.... ಬಾಳೆಹಣ್ಣಿನ ಅಹಾರ ಕೊಡಿಸಿದ್ದರು 

ಓ... ಅರ್ಪಣೆ ಎಂದು ಪಿಂಗಾರದ ದೊಂದಿ ಊರಿದ್ದರು 

ಓ.. ಅರ್ಪಣೆ ಎಂದು ಪಿಂಗಾರದ ದೊಂದಿ ಊರಿದ್ದರು 
೯ 


ಓ.... ಒಂದು ಮನೆ ಬಾಗಿಲ ಬಳಿ ಸನಬರು 
ಅಂಡೆಯಲ್ಲಿ ಓಕುಳಿ ತುಂಬಿಸಿ ಇಡಿಸಿದ್ದರು 
ಓ..... ಒಂದು ಮನೆ ಬಾಗಿಲಲ್ಲಿ ಸನಬರು 
ಐರೊಳಿ ಜಂಗಮೆದ ಇಂಡಿಯನ್ನೂ 

ಓ..... ಒ೦ದು ಮನೆ ಬಾಗಿಲಲ್ಲಿ ಸನಬರು 

ಓ.... ಬಿಳಿಯ ದೊಡ್ಡ ಹುಂಜವನ್ನು ಕಟ್ಟಿಸಿದ್ದರು 
ಓ..... ಒಂದು ಮನೆ ಬಾಗಿಲಲ್ಲಿ ಸನಬರು 
ಮುಂಜಾವದ ಕಂದೇಲ್‌ ಕಳ್ಳು ಇಡಿಸಿದ್ರು 


೧೦ 


ಓ.... ಜಂತ್ರಿತೆ ಮಂತ್ರಿತೆ ಮಂತ್ರಿಪುನಲಾ 
ಓ... ಏಳುವರೆ ಗಾವುದಕ್ಕೆ ಆವರಿಸಿದಾ 
ಓ.... ಏಳುವರೆ ಗಾವುದಕ್ಕೆ ಆವರಿಸಿದಾ 
ಓ.... ಹದಿನಾರು ಆವೇಶಕ್ಕೆ ಹೊರಟು ಯೇ...ಏ... 


ರೆ/ಲೆಕ್ಕೆಸಿರಿ ಪಾಡ್ದನ ೪ ೧೧೫ 











ಓ.ಒ್ಸೆ ಗಾವರಿದ್‌ ಗಾವರಿದ್‌ ಬರ್ಬೇಯೇ 

ಫ್ರಿ ಐರೊಡಿ ಜಂಗಮೆಗೇ ಗವರಿದೇ 

ಓ .... ನಂತರೋ ಜಂತರಿತೆ ಮಂತ್ರಿಪುನಗ 

$5 ಕಂದೆಲ್‌ದಾ ಬುಲೆ- ಕಲಿಕೇ ಗವರಿದೇ ... 
ಜ್‌ ಬೊಲ್ಯ ಶಾಸ್ತ್ರಗೋ ಪೂಂಜಾಗ್‌ ಗವರಿದೇ 
ಓ .... ನಂತರೋ ಜಂತರಿತೆ ಮಂತ್ರಿಪುನಗ 
ಗ ಅಂಡೆದಾ ಕುರಿನೀರ್‌ಡ್‌ ಗವರಿದೇ 

ಓ .್ಮ್ಸ್ಮೆ ಎಡತ್‌ ಬಲತ್‌ ಬವುರೊಂದು 

ಬ ಪದಿನಾಜಿ ಒಸಯೊಡು ಬರ್ಬೆ ಯೇ* 
ಶ್ರಿ ಪದಿನಾಜಿ ಒಸಯೊಡು ಪದ್ದೆಯೇ ಲೆಕ್ಕಿಸಿರಿ 
ಓ ಅಂಡೆದಾ ಕುರಿಟ್‌ ಬತ್ತ್‌ ಬೂರುದೆ ಯೇ* 


೧೧೬ ಮೂಲತಾನದ ನಾಗಬ್ರಹ್ಮ ಎ 





ಓ... ಸರ್ವ ಉಕ್ಕುತ್ತಲೇ ಬೇಯುವಾಗ 

ಓ.... ಸರ್ವ ಉಕ್ಕುತ್ತಲೇ ಬೇಯುವಾಗ 

ಓ..... ಬಿದಿರು ತಟ್ಟಿಯಲ್ಲಿ ಸರ್ವ ಆರಿಸಿದ್ದರು 

ಓ..... ಬಿದಿರು ತಟ್ಟಿಯಲ್ಲಿ ಸರ್ವ ಆರಿಸಿದ್ದರು 

ಓ..... ಮುಕ್ಕಳಿಗೆಯಲ್ಲಿ ಮುದ್ರೆ ಒತ್ತಿಸಿದ್ದರು 

ಓ..... ಮುಕ್ಕಳಿಗೆಯಲ್ಲಿ ಮುದ್ರೆ ಒತ್ತಿಸಿದ್ದರು 

ಓ..... ಎಷ್ಟೋ ಕಿಸಗಾರ ಅರ್ಪಿಸಿದ್ದರು 

ಓ.... ಎಷ್ಟೋ ಕಿಸಗಾರ ಅರ್ಪಿಸಿದ್ದರು 

ಟಿ. ಬಾಳೆಹಣ್ಣಿನ ಆಹಾರ ಕೊಡಿಸಿದ್ದರು 

ಫೀ ಬಾಳೆಹಣ್ಣಿನ ಅಹಾರ ಕೊಡಿಸಿದ್ದರು 

ಓ... ಅರ್ಪಣೆ ಎಂದು ಪಿಂಗಾರದ ದೊಂದಿ ಊರಿದ್ದರು 

ಓ.. ಅರ್ಪಣೆ ಎಂದು ಪಿಂಗಾರದ ದೊಂದಿ ಊರಿದ್ದರು 
೯ 


ಓ.... ಒಂದು ಮನೆ ಬಾಗಿಲ ಬಳಿ ಸನಬರು 
ಅಂಡೆಯಲ್ಲಿ ಓಕುಳಿ ತುಂಬಿಸಿ ಇಡಿಸಿದ್ದರು 
ಓ.... ಒಂದು ಮನೆ ಬಾಗಿಲಲ್ಲಿ ಸನಬರು 
ಐರೊಳಿ ಜಂಗಮೆದ ಇಂಡಿಯನ್ನೂ 

ಓ..... ಒಂದು ಮನೆ ಬಾಗಿಲಲ್ಲಿ ಸನಬರು 

ಓ... ಬಿಳಿಯ ದೊಡ್ಡ ಹುಂಜವನ್ನು ಕಟ್ಟಿಸಿದ್ದರು 
ಓ..... ಒಂದು ಮನೆ ಬಾಗಿಲಲ್ಲಿ ಸನಬರು 
ಮುಂಜಾವದ ಕಂದೇಲ್‌ ಕಳ್ಳು ಇಡಿಸಿದ್ರು 


೧೦ 


ಓ..... ಜಂತ್ರಿತೆ ಮಂತ್ರಿತೆ ಮಂತ್ರಿಪುನಲಾ 
ಓ.... ಏಳುವರೆ ಗಾವುದಕ್ಕೆ ಆವರಿಸಿದಾ 
ಓ..... ಏಳುವರೆ ಗಾವುದಕ್ಕೆ ಆವರಿಸಿದಾ 
ಓ... ಹದಿನಾರು ಆವೇಶಕ್ಕೆ ಹೊರಟು ಯೇ... ಐ... 


ರೆ!ಲೆಕ್ಕೆಸಿರಿ ಪಾಡ್ಬನ ೪ ೧೧೫ 


eR ಆವರಿಸಿ ಆವರಿಸಿ ಬರುತ್ತಾನೆ ಯೇ * 

ಮಾ ಐರೋಡಿ ಜ೦ಗಮೆ*ಗ್ಮೆ ಆವರಿಸಿದಾ * 

ಸ ನಂತರೋ ಜಂತರಿಯವ ಮಂತ್ರಿಸುವಾಗ 

ಬ ಮುಂಜಾವದ ಕಂದೇಲ್‌ ಕಳ್ಳುಗೆ ಆವರಿಸಿದಾ * 
ಹ ಬಿಳಿಯ ಶಾಸ್ತ್ರದ ಹುಂಜಗೆ ಆವರಿಸಿದಾ * 

೬ ನ೦ತರೋ ಜ೦ತರಿಯವ ಮಂತ್ರಿಸುವಾಗ 

ಕ ಅಂಡೆಯಾ ಓಕುಳಿ ನೀರಲ್ಲಿ ಆವರಿಸಿದಾ 

SRN ಎಡಕ್ಕೆ ಬಲಕ್ಕೆ ಓಲಾಡುತ್ತಾ 

ಜಾ ಹದಿನಾರು ಆವೇಶದಲ್ಲಿ ಬರುತ್ತಾನೆ ಯೇ* 

ಹ ಹದಿನಾರು ಆವೇಶದಲ್ಲಿ ಬರುತ್ತಾನೆ ಯೇ ಲೆಕ್ಕೆಸಿರಿ 
.. ಅಂಡೆಯಲ್ಲಿ ಓಕುಳಿಗೆ ಬಂದು ಬೀಳುತ್ತಾನೆ ಯೇ* 


ರೆ/ಲೆಕ್ಕೆಸಿರಿ ಪಾಡ್ದನ ೪ ೧೧೭ 





ಕಮಲ, ಕುಳೂರು ಕಾಸರಗೋಡು 


೧೧೮. ಮೂಲತಾನದ ನಾಗಬ್ರಹ್ಮ ... 


ಅ 


೧೧ 
ರೆಕ್ಕೆಸಿರಿ ಕಾಪು 


ಹಾಡಿದವರು : ಕಮಲ, ಪ್ರಾಯ ೪೫, ಜಾತಿ : ನಲ್ಕೆ 
ಉಪ್ಪಳ, ಕಾಸರಗೋಡು 
೧೨.೧೨.೨೦೦೬ 


ಕಮಲ ಹಾಡಿದ ಈ ಪಾಡ್ದನ ರೆಕ್ಕೆಸಿರಿಯ ಹೆಸರಲ್ಲಿ "ಕಾಪು' ಕಟ್ಟುವ ಪಾಡ್ದನ. 
ಕಳ್ಳರಿಂದ ಸೊತ್ತುಗಳನ್ನು ರಕ್ಷಿಸಲು ದೈವದ ಹೆಸರಲ್ಲಿ ಕಾಪು ಕಟ್ಟುವ ರೂಢಿ ಇದೆ. 
ತುಳುಭಾಷೆಯಲ್ಲಿ ಇದಕ್ಕೆ "ಕೊಡಿ ಕಟ್ಟುವುದು' ಎನ್ನುತ್ತಾರೆ. 

ದೈವ ಭಯದಿಂದ ಯಾರೂ ಕೊಡಿ ಇರುವ ಮರದ/ಗದ್ದೆಯ ಬೆಳೆಯನ್ನು 
ಕೀಳುವ ಧೈರ್ಯ ಮಾಡುವುದಿಲ್ಲ. 


kx 


ಲೆಕ್ಕೆಸಿರಿ ಕಾಪು. ೧೧೯ 


ತುಳು ಮೂಲ 


ಅಮ್ಮೆ ಪನ್ನಗ ತರೆನರಪೊಲು ಸಂಕರ ಗೋಯಿಂದೆ 
ಅಪ್ಪೆ ಪನ್ನಗ ಗಂಗೆ ಗೌರಿ ಪನ್ಪಿ ಮದಿಮಾಲ್‌ 

ಅಕಲೆ ಪುಟಿ ಮಗೆ ಮಲೆಯಾಲಿ ಬಾನು ಸೇನವೆರೆ 
ಸುಗ್ಗಿದ ಕೈ ಕೊಯಿಪಾಯೆರ್‌ 

ಮಲೆಯಾಲಿ ಬಾನು ಸೇನವೆರ್‌ 

ತೌತೆದ ಸಾಲ್‌ ಪತ್ತಾಯೆರ್‌ 

ತೌತೆದ ಬಾಲ್‌ ಮುಡಿ ಆನಗ ಕಾವೆರ್‌ ಪೋಯೆರ್‌ 
“ತೌತೆದ ಬಾಲ್‌ ಮುಡಿ ಕೊಯ್ಯಡೆ 

ನಿಕುಲು ಯಾನ್‌ ಕಾವೆರ್‌ ಪೋದು ಬರ್ಬೆಂದೆರ್‌ 
ಮಲೆಯಾಲಿ ಬಾನು ಸೇನವೆರ್‌ ಪೋಪಿನಾ ತೂಯೆರ್‌ 


ತೌತೆದ ಬಾಲ್‌ ಮುಡಿ ಕೊಯ್ಕೆರ್‌ 
ಮಂಜಣ ಪನಿ ಬಾಲೆಗ್‌ ಪ್ರಾಣಾಂತಿಕ 
ಕಾವೆರ್‌ಗ್‌ ಪೋಯಿ ಬಾನು ಸೇನವೆರ್‌ 
ಬತ್ತ್‌ದ್‌ ಪಂಡೆರ್‌ 

“ತೌತೆದ ಬಾಲ್‌ ಮುಡಿ ಕೊಯ್ಯರ್‌ ಯಾನ್‌ 
ದೈವ ಲಕ್ಕೆಸಿರಿ ಕೊಡಿ ಕಟ್ಟದ್‌ ಇತ್ತೆ” 


೧೨೦  ಮೂಲತಾನದ ನಾಗಬ್ರಹ್ಮ ... 





ಕನ್ನಡ ಅನುವಾದ 


ಅಪ್ಪ ಎಂದರೆ ಕೂದಲು ನೆರೆತ ಸಂಕರ ಗೋವಿಂದ 

ಅಬ್ಬೆ ಎಂದರೆ ಗಂಗೆ ಗೌರಿ ಎನ್ನುವ ಮದುಮಗಳು 
ಅವರಿಗೆ ಹುಟ್ಟಿದ ಮಗ ಮಲಯಾಲಿ ಬಾನು ಸೇನವರು 
ಸುಗ್ಗಿಯ ಭತ್ತ ಕುಯ್ದು ಮಾಡಿಸಿದರು 

ಮಲೆಯಾಲಿ ಬಾನು ಸೇನವರು 

ಸೌತೆಯ ಸಾಲು ಮಾಡಿಸಿದರು 

ಸೌತೆಯ ಎಳೆ ಮಿಡಿ ಆಗುವಾಗ ಕಾವೇರಿಗೆ ಹೋಗುತ್ತಾರೆ 
“ಸೌತೆಯ ಎಳೆ ಮಿಡಿ ಕುಯ್ಯದಿರಿ ನೀವು 

ನಾನು ಕಾವೇರಿಗೆ ಹೋಗಿ ಬರುವೆನೆಂದರು” 

ಮಲೆಯಾಲಿ ಬಾನು ಸೇನವೆರ್‌ ಹೋಗುವುದು ನೋಡಿದರು 


ಸೌತೆಯ ಎಳೆಮಿಡಿ ಕೊಯ್ಯಲು 

ಮಂಜಣ ಹೆಸರಿನ ಮಗುವಿಗೆ ಪ್ರಾಣಾಂತಿಕ 
ಕಾವೇರಿಗೆ ಹೋದ ಬಾನು ಸೇನವರು 
ಬಂದು ಹೇಳಿದರು 

ಸೌತೆಯ ಎಳೆ ಮಿಡಿ ಕೊಯ್ಯಲು ನಾನು 
ದೈವ ಲಕ್ಕೆಸಿರಿ ಕೊಡಿ ಕಟ್ಟಿರುವೆನು 


೫೫೫ 


ಲೆಕ್ಕೆಸಿರಿ ಕಾಪು ೧೨೧ 


೧೨ 


ನಂದಿಗೋನ/ಮೈಸಂದಾಯ ಬೀರ 


ಮೈಸಂದಾಯ ಅಂದರೆ ಕೋಣ. "ನಂದಿಗೋನ' ಎಂದು ರೂಢಿಯಲ್ಲಿ 
ಕರೆಯುತ್ತಾರೆ. ತುಳು ಭಾಷೆಯಲ್ಲಿ ಗೋನ ಎಂದರೆ ಎಮ್ಮೆಯ ಗಂಡು ಕರು. ಬರೆ 
ಬೈಲು ಬಾಬು ಮತ್ತು ಎಂಕಮ *ಾಡ್‌ದೆರ್ದು'(ಕಾಡು ಕೋಣಗಳು) ಪದ ಪ್ರಯೋಗಿ 
ಸಿದ್ದಾರೆ. ಮೂಲಸ್ಥಾನಗಳಲ್ಲಿ ನಂದಿಗೋನ ಎನ್ನುವ ವಾಡಿಕೆ ಮುಂದುವರಿದಿದೆ. 

ಬರೆ ಬೈಲು ಬಾಬು ನಲ್ಕೆ ಮತ್ತು ಎ೦ಕಮ ಹಾಡಿದ ಪಾಡ್ದನದಲ್ಲಿ ಮೈಸಂದಾಯ 
ಅಬ್ಬಗ ದಾರಗರ ಸಾಕುಕೋಣ ಎಂಬುದನ್ನು ನಿರೂಪಿಸಿದ್ದಾರೆ. ಹೀಗೆ ಅಬ್ಬಗ ದಾರಗ 
ಅವಳಿ ಶಕ್ತಿಗಳ ವರ ಪಡೆದು ನಂದಿಗೋನ ಆದಿಸ್ಥಾನದಲ್ಲಿ ನೆಲೆಯಾಗಿ ಮೊದಲ 
ಉಪಾಸನೆ ಪಡೆಯುತ್ತದೆ. 

ನಂದಿಗೋನ ಮೂಲಸ್ಥಾನದ ದೈವ. ನಾಗಬೆರ್ಮರ ಜೊತೆಗೆ ಇರುವ ಪರಿವಾರ 
ದೈವ. ಹೀಗಾಗಿ ಮೂಲದ ದೈವವಾಗಿ ನಂದಿಗೋನ ದೈವಕ್ಕೆ ಪ್ರಥಮ ಅರ್ಚನೆ 
ನಡೆಯುತ್ತದೆ. ಚಾವಡಿಗಳಲ್ಲಿ ನಡೆಯುವ ನರ್ತನ ಸೇವೆಯಲ್ಲಿ ಪ್ರಥಮ ನರ್ತನ 
ಸೇವೆ ನೀಡುವುದು ಪದ್ಧತಿ. ಸಾಮಾನ್ಯವಾಗಿ ಎಲ್ಲಾ ಪೂರ್ವ ಪರಂಪರೆಯ ಮನೆಗಳಲ್ಲಿ 
ಚಾವಡಿ ದೈವವಾಗಿ ಮೈಸಂದಾಯ ಹೆಸರಲ್ಲಿ ನಂದಿಗೋನ ಇದೆ. 

ನಂದಿಗೋನನಿಗೆ ಅರ್ಧ ಗಂಟೆಯ ಅಥವಾ ಒಂದು ಗಂಟೆಯಲ್ಲಿ ಕೋಲ 
ನಡೆಯುತ್ತದೆ. ಇದನ್ನು “ಕಟ್ಟು ಕಟ್ಟಲೆಯ' ಕೋಲ ಎಂದು ಕರೆಯುತ್ತಾರೆ. ಪಾಡ್ದನ 
ಕಾರ್ತಿ ಪಂಬದ ಜಾತಿಯ ಸಿಂಧು ಹೇಳುವ ಪ್ರಕಾರ ಮೈಸಂದಾಯ ಮಾಧ್ಯಮರು 
ಮುಖಕ್ಕೆ ಅರದಳ ಹಾಕುವುದಿಲ್ಲ. ಅವಳ ಮಕ್ಕಳು ಮಾಧ್ಯಮರಾಗುವ ಕೋಲದಲ್ಲಿ 
(ಚಾವಡಿ ದೈವ)ಪಂಬದನ ಕೈಯಲ್ಲಿ ಪಿ೦ಗಾರ ಇದೆ. ಅಣಿಯ ರೀತಿ ವಿಶಿಷ್ಟವಾಗಿದೆ. 
ಬೆನ್ನಿನಲ್ಲಿ ಮೂರು ಬಾವುಟಗಳನ್ನು ಹೊತ್ತ ಬಡಿಗೆಯ ಮೂರ್ಗು ತುದಿಗಳನ್ನು 
ಕಾಣಬಹುದು. ಜಕ್ಕೆಲಣಿ ಇಲ್ಲ. ತಲೆಗೆ ಕೆಂಪು ಬಟ್ಟೆ ಅದರ ಮೇಲೆ ನಂದಿಗೋನನ 
ಮುಖವಾಡ. ಕೊಂಬು ಕಟ್ಟುತ್ತಾರೆ. ಇದು ಚಾವಡಿ ದೈವ ಮೈಸಂದಾಯ. 

ಸುರತ್ಕಲ್‌ ಬಳಿಯ ಚೇಳಾರಿನ ಕಂಡೇವು ಆಲಡೆ ಮೂಲತಾನ ಕ್ಷೇತ್ರ. ಸಿರಿ- 
ಬಿರ್ಮೆರ ಕ್ಷೇತ್ರ ಇಲ್ಲಿಯ ದೈವಗಳ ಕೋಲದಲ್ಲಿ ಒಬ್ಬನೇ ಪಾತ್ರಿ ಒಂದಾದ ನಂತರ 


೧೨೨ ಮೂಲತಾನದ ನಾಗಬ್ರಹ್ಮ ... 


ಒಂದಕ್ಕೆ ಕೋಲ ಕಟ್ಟುವುದರಿಂದಲೋ ಏನೋ ಮುಖಕ್ಕೆ ಅರದಳ ಹಾಕುತ್ತಾನೆ. 
ಗಿಳಿಯಾರು ಕನ್ನಡ ಪ್ರದೇಶದ ಪಾಣರು ಮಾಡುವ ನಂದಿಕೋಲ, ಬೆಳ್ತಂಗಡಿಯ 
ನಂದಿಕೋಲ, ಹಾಗೂ ಸಸಿಹಿಕ್ತಿನ ನಂದಿಕೋಲ-ಇಲ್ಲೆಲ್ಲ ಕೆಲವು ದೈವಗಳಿಗೆ ಒಬ್ಬನೇ 
ಪಾತ್ರಧಾರಿಯಾಗಿದ್ದು ಮುಖದ ಅರದಳ ಹಾಗೆಯೇ ಇರುತ್ತದೆ. ಹಣೆಗೆ ಕೋಣದ 
ಮುಖವಾಡ ಹಾಕುತ್ತಾರೆ. ಹಿಂದೆ ಕಂಗಿನ ಹಾಳೆಯ ಮುಖವಾಡ ಇತ್ತು. ಆಧುನಿಕ 
ದಿನಗಳಲ್ಲಿ ಹಿತ್ತಾಳೆ ಅಥವಾ ಬೆಳ್ಳಿಯ ಮುಖವಾಡ ಇರುತ್ತದೆ. 
ಕೈಯಲ್ಲಿ ಕಡ್ತಲೆ ಹಿಡಿಯುತ್ತಾನೆ. ನಂದಿಗೋನ/ಮೈಸಂದಾಯನಿಗೆ ತಲೆ ಪಟ್ಟಿ 
ಮಾತ್ರ. ಅಣಿ ಇಲ್ಲ. 
ಕೆಲವು ಕಡೆ ಮೈಸಂದಾಯನ ಕೋಲದಲ್ಲಿ ದೈವದ ಬಾರ್ಕೆಗೆ (ಆಹಾರಕ್ಕೆ) ಹುರುಳಿ 
ಬೇಯಿಸಿ ತೆಂಗಿನಕಾಯಿ ಬೆರಸಿ ಕೊಡಬೇಕು. ಕೆಲವು ಕಡೆ ಬಾರ್ನೆಗೆ ಹಾಲು ಹಣ್ಣು. 
ಆದಿ ಮೂಲಸ್ಥಾನದ ಗುಂಡ/ಗುಡಿಯಲ್ಲಿ ನಂದಿಗೋನನಿಗೆ ಕೆಲವೆಡೆ ನೈವೇದ್ಯಕ್ಕೆ 
ಹುರುಳಿಕಾಯಿ ಬೇಯಿಸಿ ಇಡುತ್ತಾರೆ. 
ಎಲ್ಲಾ ಕೋಲಗಳಲ್ಲಿ ಇರುವಂತೆ ಮಾತೃ ಕುಟುಂಬದ ಹಿರಿಯಬ್ಬೆ ದೈವ ಬಿರಿಯಲು 
(ಲೌಕಿಕದಿಂದ ಅಲೌಕಿಕಕ್ಕೆ ಹೋಗುವ ಮುನ್ನ) ಹಾಲು ಕೊಡುವ ಪದ್ಧತಿ ಇದೆ. 
ನಂದಿಗೋನನಿಗೆ ಕದಿಕೆ(ಗರಿಕೆ) ಹುಲ್ಲು, ಬಾಳೆಹಣ್ಣು ಹಾಕಬೇಕು. 
ಬಾರ್ನೆಯ ಸಮಯದಲ್ಲಿ “ಕಟ್ಟಿ ಬೂರ್ದು ಪಂಚಾಮೃತ ಗೆತೊನುವಾ” ಎನ್ನುತ್ತದೆ 
ಮೈಸಂದಾಯ ದೈವ. 
ನೆಲದ ಪರಂಪರೆಯ ಭೂತಗಳಿಗೆ ನೀಡಲಾದ ಸಂಸ್ಕೃತ ಹೆಸರುಗಳು ಹೀಗಿವೆ: 
ವರಾಹಿ ಪಂಜುರ್ಲಿ ಬೇರೆ ಬೇರೆ ದೈವಗಳು. ಆದರೂ ಪಂಜುರ್ಲಿ-ವರಾಹಿ 
ಮಲರಾಯಿ(ಮಲೆಯ ರಾಯಿ)»ವರಾಹಿ ನಾಮಂತರಗೊಂಡಿದೆ 
ಕಲ್ಲುರ್ಟಿ» ಸತ್ಯದೇವತೆ. 
ಕೊಡಮಣಿತ್ತಾಯುಕುಂಭ ಕಂಠಿನಿ 
ಪಿಲಿಚಂಡಿ » ವಾಪ್ರ ಚಾಮುಂಡಿ, 
ಅಬ್ದ್ಬಗ-ಅರ್ಬಕೇಶ್ವರಿ(ಸಿರಿ ಜನಪದ ಕಾವ್ಯದ ಸಿರಿಯ ಮೊಮ್ಮಗಳು) 
ದಾರಗುದಾರಕೇಶ್ವರೀ(ಸಿರಿ ಜನಪದ ಕಾವ್ಯದ ಸಿರಿಯ ಮೊಮ್ಮಗಳು) 
ಬೊಬ್ಬರ್ಯ ಬಾರ್ಬರಿಕಾ(ಈತ ಮುಸ್ಲಿಂ ದೈವ) 
ಕಾಡ್‌ದೆರ್ಲು ಎ ಮೈಸಂದಾಯ 
ದೆಯ್ಯೊಲು ನಲಿಕೆಯ ಅವಳಿ ರಂಬೆಗಳು(ಸಂಕೇತ)»ಅಂಬೆ ಮತ್ತು ಅಂಬಾಲಿಕೆ 
ಕಾಡ್‌ದೆರ್ಲುನಂದಿಗೋಣುಮೈಸಂ೦ಂದಾಯ 
ನಾಗಬಿರ್ಮೆರ್‌- ಬ್ರಹ್ಮಲಿಂಗೇಶ್ವರ 


ದ 


ನಂದಿಗೋನ/ಮೈಸಂದಾಯ ಬೀರ ೧೨೩ 


ಲೈ/ರೆಕ್ಕೆಸಿರಿ:ರಕ್ತೇಶ್ವರಿ 
ಉಲ್ಲಾಯು ಈಶ್ವರ, 
ಉಲ್ಲಾಲ್ತಿ »ದುರ್ಗೆ ` 
ತುಳುವರ ಉಲ್ಲಾಯ ಉಲ್ಲಾಲ್ತಿ ಅಣ್ಣ ತಂಗಿ. ಶಕ್ತಿಗಳು ಪತಿ ಪತ್ನಿಗಳಲ್ಲ. ಆದರೆ 
ಈಶ್ವರ ದುರ್ಗೆ ಎಂದಾಗ ಪತಿ ಪತ್ನಿ ಭಾವನೆ ಬರುತ್ತದೆ. ಹಾಗಾಗಿ ಈ ಹೋಲಿಕೆ 
ಜನಪದ ಉಪಾಸನೆಗೆ ಒಪ್ಪಿತವಾಗುವುದಿಲ್ಲ. 
(ಉಲ್ಲಾಲ್ವಿ ಕೆಲವು ಕಡೆ ಈಗಾಗಲೇ ದುರ್ಗೆಯಾಗಿ ಗರ್ಭಗುಡಿ ಸೇರಿದ್ದಾಳೆ. 
ಆದರೂ ಬಂಟ್ವಾಳ ಕಾಸರಗೋಡು ಭಾಗದಲ್ಲಿ ಉಲ್ಲಾಲ್ಲಿಗೆ ಜನಪದ ಪರಂಪರೆಯ 
ಉಪಾಸನೆ/ಕೋಲ ನಡೆಯುತ್ತಿದೆ.) 


೧೨೪  ಮೂಲತಾನದ ನಾಗಬ್ರಹ್ಮ ... 


೧೩ 


ಕಾಡ್‌ದೆರ್ಲು ಬೀರ ೧ 


ಹಾಡಿದವರು : ಎಂಕಮ ಹೆಂಗ್ಳು, ಪ್ರಾಯ : ೬೫ 
ಕೊಲ್ಲೂರು ಮುಲ್ಕಿ, ಮಂಗಳೂರು ತಾಲೂಕು 


ಅಬ್ಬಗ ದಾರಗರು ಸಾಕಿದ ಕಾಡಿನ ಕೋಣ ನಂದಿಗೋಣ. ಅಬ್ಬಗ ದಾರಗರಿಗೆ 
ದುರಂತ ಸಾವು ಸಂಭವಿಸುತ್ತದೆ. ಅವರ ಹೆಣವನ್ನು ಚಿತೆಯಲ್ಲಿ ಇಟ್ಟಾಗ ಜೋರಾಗಿ 
ಅವರು ಸಾಕಿದ ಕೋಣ “ಅರೆದುಂಡು(ಅರಚುವುದು)” ಅಬ್ಬಗ ದಾರಗರು ಚಿತೆಯಿಂದ 
ಬೆಳ್ಳಿಯ ದುಂಬಿ ಆಗಿ ಆಕಾಶದಲ್ಲಿ ಹಾರುವುದು ನಂದಿಗೋನನಿಗೆ ಕಾಣಿಸುತ್ತದೆ. 
ಎಂಕಮ ಹಾಡಿದ ಪಾಡ್ದನದಲ್ಲಿ ಅಬ್ಬಗ ದಾಗರು ಅರಚುತ್ತಿರುವ ಕೋಣವನ್ನು 
ನೋಡಿ 

“ನೀನು ಆದಿ ಮೂಲತಾನಕ್ಕೆ ಹೋಗಿ. ನರಪುರಿಗಳಿಗೆ ನ್ಯಾಯ ನೀಡುತ್ತಾ ಇರು” 
ಎಂದು ಅನುಗ್ರಹಿಸುತ್ತಾರೆ. ಮಂಗಳೂರು ತಾಲೂಕಿನ ಸುರತ್ಕಲ್‌ ಬಳಿ ಇರುವ 
ಚೇಳಾರು ಗ್ರಾಮದ ಕಂಡಿಗೆಯಲ್ಲಿ ಸಿರಿ ಆಲಡೆ ಇದೆ. ಇಲ್ಲಿ ನಡೆಯುವ ಸಿರಿ 
ದರ್ಶನದ ಕೊನೆಯ ಹಂತದಲ್ಲಿ ಸಿರಿ ಮತ್ತು ಸಿರಿ ಬಳಗದ ಮಗ/ಸೋದರ/ 
ಸೋದರಮಾವ ಮತ್ತು ಸಿರಿ ಬಳಗವನ್ನು ಭೇಟಿ ಮಾಡಲು ಮೈಸಂದಾಯನು 
ದರ್ಶನದ ಕ್ಷೇತ್ರಕ್ಕೆ ಬರುತ್ತಾನೆ. ಕುಮಾರ ತಾನು ನ್ಯಾಯ ಪರಿಹರಿಸಲಾಗದ ವ್ಯಾಜ್ಯವನ್ನು 
ಮೈಸಂದಾಯನಿಗೆ ಒಪ್ಪಿಸುವುದನ್ನು ನಾನು ಪ್ರತಿವರ್ಷ ನೋಡುತ್ತಿದ್ದೇನೆ. ವೃಷಭ 
ಸಂಕ್ರಮಣದ ಜಾತ್ರೆಯ ಮರುದಿನ(ಮೇ ೧೫) ಮು೦ಜಾವ ಈ ಭೇಟಿ ನಡೆಯುತ್ತದೆ. 
ಈ ಆಚರಣೆ ಎಂಕಮ/ಬಾಬು ಹೇಳಿದ ಪಾಡ್ದನ ಮಾತನ್ನು ಪುಷ್ಟೀಕರಿಸುತ್ತದೆ. 

ಮೈಸ೦ದಾಯನ ನ್ಯಾಯಕ್ಕೆ ಎದುರಿಲ್ಲ ಎ೦ಬ ನಂಬಿಕೆ ಇದೆ. ಮೂಲದ 
ಮೈಸಂದಾಯ ಎಂದರೆ ಆದಿಕಾಲದ ಮೈಸಂದಾಯ. ಹೀಗಾಗಿ ಮೈಸಂದಾಯ 
ಆದಿ ದೈವ ಎಂದು ನಂಬಲಾಗಿದೆ. + 

ಅಬ್ಬಗ ದಾರಗರ ಸಾವು ಕಂಡು ಅರಚುವ ಕೋಣಗಳನ್ನು ಆದಿಮೂಲ ಸ್ಥಾನಗಳ 
ನಂದಿಗೋನ ಪ್ರತಿಮೆ ಸಂಕೇತಿಸುತ್ತದೆ. ತಲೆಯನ್ನು ಮೇಲೆ ಎತ್ತಿ ಅರಚುವಂತೆ 
(ಅಳುವಂತೆ) ಕೋಣದ ಪ್ರತಿಮೆಯನ್ನು ಆದಿ ಆಲಡೆಗಳಲ್ಲಿ ಕಾಣಬಹುದು. ತೆರೆದ 
ಬಾಯಿಯ ಒಳಗಿನ ಹಲ್ಲು ಕಾಣಿಸುತ್ತವೆ. 


ಕಾಡ್‌ದೆರ್ಲು ಬೀರ ೧ ೧೨೫ 


ತುಳು ಮೂಲ 


ಡೆನ್ನನಾ ಡೆನ್ನ ಡೆನ್ನನ್ನನ್ನಾ"ಡೆನ್ನನಾ ಡೆನ್ನಯೇ ಡೆನ್ನ ಡೆನ್ನ ಡೆನ್ನನಯೇ 
ಡೆನ್ನನಾ ಡೆನ್ನ ಡೆನ್ನನ್ನನ್ನಾ ಡೆನ್ನನಾ ಡೆನ್ನಯೇ ಡೆನ್ನ ಡೆನ್ನ ಡೆನ್ನನಯೇ 
ಡೆನ್ನನಾ ಡೆನ್ನ ಡೆನ್ನನ್ನನ್ನಾ ಡೆನ್ನನಾ ಡೆನ್ನಯೇ ಡೆನ್ನ ಡೆನ್ನ ಡೆನ್ನನಯೇ 


ಉದಿಯಬೆಂದೆರ್‌ ಉದಿಪನೆಲಾತೆರ್‌ 
ಮುಡಾಯಿಡ್ಜ್‌ ಸೂರ್ಯದೇವೆರ್‌ ಯೇ 
ಉದಿಯಾಲಾಯೆರ್‌ ಉದಿಪನೆಲಾತೆರ್‌ 
ಪಡ್ಡಯಿಡ್ಜ್‌ ಚಂದ್ರ ದೇವೆರ್‌ ಯೇ 


ಅಪ್ಪೆಂದ್‌ ಪನ್ನಗ ಉಲ್ಲೆರ್‌ ನನ 

ಅಪ್ಪೆ ಒರ್ತಿ ಅಕ್ಕೆರಸು ಪೊಂಜೊವುಯೇ 
ಅಮ್ಮೆರೆ ಏರ್‌೦ದ್‌ ಪನ್ನಗ ಉಲ್ಲೆರ್‌ 
ಅಮ್ಮೆರ್‌ ಗಾಳಿ ಭದ್ರ ಕುಮಾರೇ ಯೇ 


ಅಪ್ಪೆ ಒಂಜಿ ಪನ್ನೆರ್‌ ನನ ಅಪ್ಪೆನ 
ಒರ್ತಿ ಅಪ್ಪೆ ಕಿಲರೊಡಿ ಒರಿ ಅಮ್ಮ ಶಾಪಂಡುಯೇ 


ಒರ್ತಿ ಅಪ್ಪೆ ಕಿಲರೊಡು ಒರಿ ಅಮ್ಮ ಶಾಪೊಡು 
ಇರ್ವೆರ್‌ ಪೊಣ್ಣುಲು ಬಾಲೆಲುಯೇ 

ಅವ ಬಾಲೆಲು ಪುಟ್ಟಿನಾ 

ಗಳಿಗೆ ತೆರಿಒಂಜಾ ಪನುವೆರ್‌ ಯೇ 


೧೨೬  ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 

ಡೆನ್ನನಾ ಡೆನ್ನ ಡೆನ್ನನ್ನನ್ನಾ ಡೆನ್ನನಾ ಡೆನ್ನಯೇ ಡೆನ್ನ ಡೆನ್ನ ಡೆನ್ನನ ಯೇ* 
ಡೆನ್ನನಾ ಡೆನ್ನ ಡೆನ್ನನ್ನನ್ನಾ ಡೆನ್ನನಾ ಡೆನ್ನಯೇ ಡೆನ್ನ ಡೆನ್ನ ಡೆನ್ನನ ಯೇ* 
ಡೆನ್ನನಾ ಡೆನ್ನ ಡೆನ್ನನ್ನನ್ನಾ ಡೆನ್ನನಾ ಡೆನ್ನಯೇ ಡೆನ್ನ ಡೆನ್ನ ಡೆನ್ನನ ಯೇ* 


ಉದಯವಾದರು ಉದ್ಭವವಾದರು 
ಮೂಡಲಲಿ ಸೂರ್ಯ ದೇವರು ಯೇ* 
ಉದ್ಭವವಾದರು ಉದಯವಾದರು 
ಪಡುವಲಲ್ಲಿ ಚಂದ್ರ ದೇವರೂ ಯೇ* 


ಅಬ್ಬೆಯೆಂದು ಹೇಳುವಾಗ ಇದ್ದಾರೆ ಇನ್ನು 
ಅಬ್ಬೆ ಒಬ್ಬಳು ಅಕ್ಕರಸು ಹೆ೦ಗುಸು ಯೇ* 

ಅಪ್ಪಾವ್ರು ಯಾರೆಂದು ಹೇಳುವಾಗ ಇದ್ದಾರೆ 
ಅಪ್ಪಾವ್ರು ಗಾಳಿ ಭದ್ರ ಕುಮಾರ ಯೇ* 


ಅಬ್ಬೆ ಒಂದು ಹೇಳುತ್ತಾರೆ ಇನ್ನು ಅಬ್ಬೆಯ 
ಒಬ್ಬ ಅಬ್ಬೆಯ ಗರ್ಭದಲ್ಲಿ ಒಬ್ಬ ಅಪ್ಪನ ಅನುಗ್ರಹ ಇದೆ ಯೇ* 


ಒಬ್ಬ ಅಬ್ಬೆಯ ಗರ್ಭದಲ್ಲಿ ಒಬ್ಬ ಅಪ್ಪನ ಅನುಗ್ರಹದಲ್ಲಿ 
ಇಬ್ಬರು ಹೆಣ್ಣುಗಳು ಮಕ್ಕಳು ಯೇ* 

ಅವ ಮಕ್ಕಳು ಹುಟ್ಟಿದ 

ಗಳಿಗೆ ಒಂದೋ ತಿಳಿ ಹೇಳುವರು ಯೇ* 


ಕಾಡ್‌ದೆರ್ಲು ಬೀರ ೧ ೧೨೭ 


ಬಾಲೆಲು ಬಲತ್ತ್‌ ದ್‌ ಮಲ್ಲೆಲಾ' ಆಯೆರ್‌ 
ನನ ಆಂಡ ಜೂವ ಕುಂದುಂಡ ಯೇ 


ಲಾವ ಬಾಲೆಲು ಪನ್ಚೆರ್‌ ನನ 

ಎಂಕಲೆಗ ಬವು ಬಡಪತ್ತ್‌ ಮಲ್ಲೆ ಲಾಂಡ್‌ಯೇ 
ಆ....ಆನಿಗ್‌ ಬಾಲೆಲೆಗ್‌ ಪುದರ್‌ ದಾನಿ 
ಪುಲಟ್‌ ಪುದರ್‌ ದೀತೆರ್‌ ಯೇ 


ಪಲ್ಟಿಯಾ ಅಬ್ಬಗ ಮೆಗ್ಬಿಯಾ ದಾರಗ 
ಇಂದ್‌ ಪುದರ್‌ ದೀತೆರ್‌ ಯೇ 
ಲಾವಾ ಬಾಲೆಲೆಗ್‌ ಪುದರ್‌ ದೀಯೆರ್‌ 


ಆನಿದಾ ಒಂಜಾ ಅಪಗಯೇ 
ಎಲ್ಯಲಾ ಪೋತೆರ್‌ ಮಲ್ಲೆಲಾ ಆತೆರ್‌ 
ಪೊನ್ನುಲು ಪೊಂಜೊವು ಬಾಲೆಲು ಯೇ 


ಬಾಲೆ ಪೋತೆರ್‌ ಬಲ್ಮಂತ ಆವೊಂದು 
ಬನ್ನಗ ಒಂಜಾ ಬಾಲೆಲು ಯೇ 
ಲಾವ ಎಲ್ಲಿ ಪೋದು ಮಲ್ಲೆ ಆವೊಂದು 


ಪುಟ್ಟುದು ಏಲರೆ ಪಿರಯಲ ಆಂಡ್‌ಗೆ ಯೇ 
ಪುಟ್ಟುದು ಏಲ್‌ ಏಲರೆ ಪಿರಯಲಾ ಆನಗ ಬಾಲೆಲೆ 
ಬಲತ್‌ ಪದಿನಾಜಿ ವರ್ಷ ಒಂಜಾಲಾಂಡ್‌ಗೆ ಯೇ 


೧೨೮  ಮೂಲತಾನದ ನಾಗಬ್ರಹ್ಮ ... 


ಮಕ್ಕಳು ಬೆಳೆದು ದೊಡ್ಡವರಾದರು 
ಇನ್ನಾದರೆ ದೇಹ ಸೊರಗೌತ್ಹದೆ ಯೇ* 


ಆಗ ಮಕ್ಕಳು ಹೇಳುತ್ತಾರೆ ಇನ್ನು 

ನಮಗೆ ಬಹಳ ಬಡತನ ದೊಡ್ಡದಾದರೆ ಯೇ* 
ಆ...ಅಂದಿಗೆ ಮಕ್ಕಳಿಗೆ ಹೆಸರಿಡುವಾ ದಿನ 
ಹೆತ್ತ ಕಳದಲ್ಲಿ ಹೆಸರಿಟ್ಟರು ಯೇ* 


ಅಕ್ಕಳೇ ಅಬ್ಬಗ ತಂಗಿಯೇ ದಾರಗ 
ಎಂದು ಹೆಸರು ಇಟ್ಟರು ಯೇ * 
ಆ ಬಾಲೆಗಳಿಗೆ ಹೆಸರು ಇಟ್ಟರು ಯೇ* 


ಅಂದಿನಾ ಒಂದೋ ಆಗಯೇ 
ಬಾಲ್ಯ ಕಳೆದರು ಬೆಳವಣಿಗೆ ಆದರು.. 
ಹೆಂಗುಸು ಹೆಣ್ಣುಗಳು ಮಕ್ಕಳು ಯೇ* 


ಮಗು ಹೋಗಿ ಬೆಳವಣಿಗೆ ಆಗುತ್ತಾ 
ಬರುವಾಗ ಒಂದೂ ಆ ಮಕ್ಕಳು ಯೇ* 
ಆವ ಎಳೆಯರು ಹೋಗಿ ದೊಡ್ಡವರಾದರು 


ಹುಟ್ಟಿ ಏಳುವರೆ ಪ್ರಾಯವೂ ಆಯಿತು ಯೇ* 
ಹುಟ್ಟಿ ಏಳು ಏಳುವರೆ ಪ್ರಾಯಲಾ ಆಗುವಾಗ ಮಕ್ಕಳು 
ಬೆಳೆದು ಹದಿನಾರು ವರ್ಷ ಒಂದುಲಾಯಿತಂತೆ ಯೇ* 


ಕಾಡ್‌ದೆರ್ಲು ಬೀರ ೧ ೧೨೯ 


ಆನಿ ನನ ಮದ್ಮೆಗ್‌ ನನ ಒಂಜಾವು ದಿನ 
ಆವೊಂದು ಬನ್ನಾಗ ಯೆ! 

ಆತನ ಸಮಯೊಡು ಪನ್ನೆರ್‌ ನನ 

ನಮ ಜೋಕುಲು ಮಲ್ಲೆ ಆವೊಂದು ಬತ್ತಗ ಯೇ 


ನನ ಉರ್ಕಿದೊಟ್ಟು ಜುಮಾದಿ 
ನನ ಆವಾ ಪನ್ನೆರ್‌ ಬಾಲೆಲುಯೆ 
ಪೊದು ಆನಗ ಪನ್ನಗ ಬಾಲೆಲು ಯೇ 


ಮದ್ಮೆಗ್‌ ಒಂಜಾ ದಿನಲಾನಗಯೇ 
ಅಂಗಾರೆ ದಿನೊಟು ಸಿಂಗಂದ ರಾಶಿಡ್‌ 
ಆನಿಗ್‌ ಮದ್ಮೆದ ಒಂಜಿ ದಿನ ಮನ ಯೇ 


ಮದ್ಮೆದ ದಿನ ಮನ ಲಾವೊಂದು ಬರ್ಪುಂಡು 
ಇನಿಕ್‌ ಒ೦ಜ ಅಪ್ಪೆಲ ಅಮ್ಮೆದ್ದ ಯೇ 

ಅವೇ ದಿನನೇ ಆವೊಂದು ಬನ್ನಗವು ಪನ್ಹೆರ್‌ 
ಕಾಯಿ ಪಾಡ್ಜ್‌ ಮದ್ಕೆ ಲೆಪ್ಲೆರೆಂದ್‌ ಪೋನಗ ಯೇ 


ಉರ್ಕಿದೊಟ್ಟುದವು ಉರಿಬಿರ್ಮೆರ್‌ ನನ 
ನಟ್ಟುನ ಬ್ರಮನ ಒರುಲಾ ಆತೆರ್‌ ಯೇ 
ನಟ್ಟುನ ಬ್ರಮನ ಒರುಲಾ ಆತೆರ್‌ ಯೇ 
ಬೆಜಂಟ್‌ ಸುಡ್ಮೆರ್‌ ಬ್ರಮನೆ ಯೇ 


೧೩೦  ಮೂಲತಾನದ ನಾಗಬ್ರಹ್ಮ ... 


ಅಂದು ಇನ್ನು ಮದುವೆಗೆ ಇನ್ನು ದಿನ 
ಆಗುತ್ತಾ ಬರುವಾಗ ಯೇ* , 

ಆ ಸಮಯದಲ್ಲಿ ಹೇಳುತ್ತಾರೆ ಇನ್ನು 

ನಮ್ಮ ಮಕ್ಕಳು ಬೆಳೆಯುತ್ತಾ ಬಂದರು ಯೇ* 


ಇನ್ನು ಉರ್ಕಿದೊಟ್ಟು ಧೂಮಾವತಿ 
ಇನ್ನು ಆ ಹೇಳುತ್ತಾರೆ ಮಕ್ಕಳು ಯೇ* 
ನೆಂಟತನ ಆಗುವಾಗ ಹೇಳುವಾಗ ಮಕ್ಕಳು ಯೇ* 


ಮದುವೆಗೆ ಒಂದು ದಿನ ಇರುವಾಗ ಯೇ* 
ಮಂಗಳವಾರ ದಿನದಲ್ಲಿ ಸಿಂಹ ರಾಶಿಯಲ್ಲಿ 
ಅಂದು ಮದುವೆಯ ಒಂದು ದಿನ ಇದೆಯೇ* 


ಮದುವೆಯ ದಿನ ಒಂದು ಆಗುತ್ತಾ ಬರುತ್ತದೆ 

ಇಂದಿಗೆ ಒಂದು ಅಬ್ಬೆ ಅಪ್ಪಾವ್ರು ಯೇ* 

ಅದೇ ದಿನವೇ ಆಗುತ್ತಾ ಬರುವಾಗ 

ಕಾಯಿ ಹಾಕಿ ಮದುವೆ ಕರೆಯಲೆಂದು ಹೋಗುವಾಗ ಯೇ* 


ಉರ್ಕಿದೊಟ್ಟು ಉರಿಬೆರ್ಮರು ಇನ್ನು 

ಬೇಡುವ ಬಡ ಬ್ರಾಹ್ಮಣ ರೂಪ ಆದರು ಯೇ* 
ಬೇಡುವ ಬಡ ಬ್ರಾಹ್ಮಣ ರೂಪ ಆದರು ಯೇ* 
ಬೆರಣಿ ಸುಟ್ಟರು ಬ್ರಾಹ್ಮಣ ಯೇ* 


ಕಾಡ್‌ದೆರ್ಲು ಬೀರ ೧ ೧೩೧ 


ಬೆಜ೦ಟ್‌ ಸುಡ್ತೆರ್‌ ಬ್ರಮನೆ ಅಡ್ಡನಾಮ ಪಾಡಿಯೆರ್‌ 
ಆರ್‌ಯೇ ಒಂಜಿ ಉರ್ಕಿ'ಜೊಟ್ಟುದು ಬ್ರಮನೆಯೇ 


ಕರಿಯನೆ ಕಂರ್ಬುನೇ ಕಡ್ಡೆರ್‌ ಬ್ರಮನೆ 

ಜ್ಯೋತಿ ಕೋಲುಂದು ಪತ್‌ದೆರ್‌.... 

ಪಟ್ಟೆ ಪಾಡ್ಜೆರ್‌ ಬ್ರಮನೆ ಕನ್ನಿ ದೋತ್ರ ಪಾಡ್ದೆರ್‌ ಬ್ರಮನೆ 
ಅಯಿಟೇ ಜೋಳಿಗೆ ಒಂಜ ಮಲ್ಲೆರ್‌ಯೇ 

ಅನಿಗ ನಟ ನಡಿತ ದೆಂಬುಗು ನನ 

ಉರ್ಕಿದೊಟ್ಟುದ ಇಲ್ಲಗ ಬನ್ನಗ 

ಏರ್‌ ಯಾ ಪೊಂಜೊಲೆ ನಿಕುಲು ಇಲ್ಲಡ್‌ ಯೇರ್‌ 
ಉಲ್ಲೆರ್‌ ಇಂದ್‌ ಕೇನ್‌ದೆರಯೇ 


ಇಲ್ಲಡ್‌ ಏದ್ದ ಇಜ್ಜಿ ನನ 

ಎಂಕುಲು ಪೊಂಜೊವು ಉಪ್ಪುನು ಪಂಡೆರ್‌ ಲಯೇ 
ಅಪ್ಪೆಲಾ ಇಜ್ಜೆರ್‌ ಅಮ್ಮೆರ್‌ಲಾ ಇಜ್ಜೆರ್‌ ಆನಿಗ್‌ 

ದೇಶ ಕರಿಯೆಡೆ ಪೋತೆರೆ ಯೇ 


ಮಾನಿಲಾ ಪನ್ಹೆರ್‌ ನಿಕುಲು ಉಲ್ಲರ್‌ 
ಪೊಣ್ಣು ಜೋಕುಲುಂದು ಪನ್ನಾಗಯೇ 
ಪಡಿ ಬಾವನ ಕೊರ್ಲೆ ಜೋಕುಲೆ 
ಎಂಕಲೆಗ್‌ ಇಂದ್‌ ಪನ್ನಗಯೇ 


ಪಡಿ ಕೋಡೇನೆ ಬಯಿದಿನ ಬ್ರಾಮನಗೇ ಪಡಿ ಕೊರ್ತ 
ಇನಿ ಬತ್ತಿನ ಬ್ರಾಮನಗ್‌ ಪಡಿ ಬಾಮನ ಕೊರುಡುಯೇ ಔ 


೧೩೨ ಮೂಲತಾನದ ನಾಗಬ್ರಹ್ಮ .. 


ಬೆರಣಿ ಸುಟ್ಟರು ಬ್ರಾಹ್ಮಣ ಅಡ್ಡನಾಮ ಎಳೆದರು 
ಅವರುಯೇ ಒಂದು ಉಕಿನೆಮೊಟ್ಟಿನ ಬ್ರಾಹ್ಮಣ ಯೇ* 


ಕರಿಯ ಕಬ್ಬು ಕಡಿದರು ಬ್ರಾಹ್ಮಣ 

ಜ್ಯೋತಿ ಕೋಲೆಂದು ಹಿಡಿದಿದ್ದಾರೆ 

ಪಟ್ಟೆ ಹಾಕಿದರು ಬ್ರಾಹ್ಮಣ ಎಳೆಯ ಧೋತ್ರ ಹಾಕಿದರು ಬ್ರಾಹ್ಮಣ 
ಅದರಲ್ಲಿಯೇ ಒಂದು ಜೋಳಿಗೆ ರಚಿಸಿದರು 

ಅಂದಿನ ನಡು ನಡು ಬಿಸಿಲಿಗೆ ಇನ್ನು 

ಉರ್ಕಿದೊಟ್ಟುನ ಮನೆಗೆ ಬರುವಾಗ 

ಯಾರದು ಹೆಂಗುಸು ನೀವು ಮನೆಯಲ್ಲಿ ಯಾರು 

ಇದ್ದೀರಿ ಎಂದು ಕೇಳಿದರು ಯೇ* 


ಮನೆಯಲ್ಲಿ ಯಾರೂ ಇಲ್ಲ ಇನ್ನು 
ನಾವು ಹೆ೦ಗುಸರು ಇರುವುದು ಹೇಳಿದರು ಯೇ* 
ಅಬ್ಬೆಯೂ ಇಲ್ಲ ಅಪ್ಪನವರೂ ಇಲ್ಲ 
ದೇಶ ಸುತ್ತಲು ಹೋಗಿದ್ದಾರೆ ಯೇ* 


ಮಾನಿಯೂ ಹೇಳುತ್ತಾರೆ ನೀವು ಇದ್ದೀರಿ 
ಹೆಣ್ಣು ಮಕ್ಕಳು ಹೇಳುವಾಗ ಯೇ* 
ಪಡಿ ಬಾವನ ಕೊಡಿ ಮಕ್ಕಳೇ 

ನಮಗೆ ಎಂದು ಹೇಳುವಾಗಯೇ* 


ಪಡಿ ನಿನ್ನೆಯೇ ಬಂದಿದ್ದ ಬ್ರಾಹ್ಮಣಗೆ ಪಡಿ ಕೊಟ್ಟಿದ್ದೇವೆ 
ಇಂದು ಬಂದ ಬ್ರಾಹ್ಮಣಗೆ ಪಡಿ ಗೌರವ ಕೊಡಬೇಕು ಯೇ* 


ಕಾಡ್‌ದೆರ್ಲು ಬೀರ ೧ ೧೩೩ 


ಎಂಕಲೆ ಗೊಬ್ಬುನ ಚೆನ್ನೆದ ಮನೆ ಉಂಡು 
ಅವೆನ್‌ ಗೆತ್ತ್‌ದ್‌ ಕೊರಿಯಲ್ವಯೇ 
ಎಂಕುಲು ಪಡಿ ಬಾವನ ಕೊರುವಾ ಪನ್ನೆರ್‌ 
ಇಜ್ಜಿಡಾ ಪಿರ ಒಂಜಾ ಪೋಲೆಗೆಯೇ 


ಆವಾ ಲಾತನ ಪಾತೆರ ಕೇಂಡೆರ್‌ ನಿಕುಲು ದೀತಿನ ಚೆನ್ನದ ಮಣೆ 
ಎಂಕ್‌ ತಿಕ್ಕುಂಡಾಜಂದ್‌ ಪಂಡೇರ್‌ 


ಚೆನ್ನಿ ಕಾಯಿ ಪದೊಲಿಡ್‌ ನನ ಮುತ್ತಿನ ಬಲಟ್‌ 
ಬಂಗಾರಿನ್ನ ಪರೆಲ್‌ ಉಂಡುಗೆಯೇ 


ಆ ಚೆನ್ನಿಕಾಯಿ ಕಲ್ಲ ಕಲೆಂಬಿಡ್‌ವು 
ನನ ಬೊಲ್ಲಿದ ಚೆನ್ನೆಮನೆ ಉಂಡುಗೆಯೇ 


ಕಲ್ಲ ಕಲೆಂಬಿಡ್‌ ಕಲ್ಲ ಬೀಗ ಪಾಡ್ದೆರ್‌ 
ಅವು ಎಂಚ ಒ೦ಜ ದೆಪ್ಪುನುಯೇ 


ಅವ್ವೆನ್‌ ಬೀಗನೇ ದೆಪ್ಪೊಡು ನನ 

ಆವಗನೇ ಬೀಗ ರಟ್‌ದ್‌ ಬನ್ನಾಗಯೇ 
ಆವ್ಚಾ ಬೀಗನೇ ಬ್ರಮನೆ ರಟ್ಟಾದೆರ್‌ 
ಚೆನ್ನದ ಮನೆ ಒಂಜೋ ದೆತ್ತೆರೆ ಯೇ 


ಮುತ್ತಿನ ಬಲಟ್‌ ಬಂಗಾರಿನ್ನ ಪರೆಲ್‌ 
ಒಂಜಾವು ಗೆತ್ತ್‌ದ್‌ ಕೊರ್ತೆರ್‌ಯೇ 


೧೩೪  ಮೂಲತಾನದ ನಾಗಬ್ರಹ್ಮ... 


ನಮಗೆ ಆಡುವ ಚೆನ್ನೆಯ ಮಣೆ ಉಂಟು 

ಅದನ್ನು ತೆಗದು ಕೊಟ್ಟಿರಾದ್ದರೆ ಯೇ 

ನಾವು ಪಡಿ ಗೌರವ ಕೊಡುತ್ತೇವೆ ಹೇಳುತ್ತಾರೆ ಯೇ* 
ಇಲ್ಲವಾದರೆ ಮರಳಿ ಒಂದೋ ಹೋಗಿ ಯೇ* 


ಆದಾ ಆ ಮಾತು ಕೇಳಿದರು ನೀವು ಇಟ್ಟ ಚೆನ್ನೆಯ ಮಣೆ 
ನನಗೆ ಸಿಗುತ್ತದೋ ಇಲ್ಲವೋ ಎಂದರು 


ಚೆನ್ನಿ ಕಾಯಿ ಒಳಕೋಣೆಯಲ್ಲಿ ಇನ್ನು ಮುತ್ತಿನ ಬಲದಲ್ಲಿ 
ಬಂಗಾರದ ಹರಳು ಇದೆಯಂತೆ ಯೇ* 


ಆ ಚೆನ್ನಿ ಕಾಯಿ ಕಬ್ಬಿಣದ ಕಲೆಂಬಿಯಲ್ಲಿ 
ಇನ್ನು ಬೆಳ್ಳಿಯ ಚೆನ್ನೆ ಮಣೆ ಉಂಟಂತೆ ಯೇ* 


ಕಲ್ಲಿನ ಕಲೆಂಬಿಗೆ ಕಲ್ಲಿನ ಬೀಗ ಹಾಕಿದ್ದಾರೆ 
ಅದನ್ನು ಹೇಗೆ ತೆಗೆಯುವುದು ಯೇ* 


ಅದನ್ನು ಬೀಗವನ್ನೇ ತೆಗೆಯಬೇಕು 
ಆವಾಗ ಬೀಗ ಸಿಡಿದು ಬರುವಾಗ 
ಅವ್ವಾ ಬೀಗವನ್ನು ಬ್ರಾಹ್ಮಣ ಸಿಡಿಸಿದ್ದಾರೆ 
ಚೆನ್ನೆ ಮಣಿ ಒಂದು ತೆಗೆದರು ಯೇ* 


ಮುತ್ತಿನ ಬಲದಲ್ಲಿ ಬಂಗಾರದ ಹರಳು 
ಒಂದದು ತೆಗೆದು ಕೊಟ್ಟಿದ್ದಾರೆ ಯೇ* 


ಕಾಡ್‌ದೆರ್ಲು ಬೀರ ೧ ೧೩೫ 


ಎಂಕ್‌ ಪಡಿಬಾವನ ಕೊರ್ದೆಗೆ ಯೇ 


ಪಡಿಲಾ ಬವನಾ ಕೊರ್ಲೆ ಪನ್ನರೆ ನನ 

ನಿಕುಲು ಬಾಲೆಲೇ ಕೆನಿಲೆಯೇ 

ಬ೦ಗಾರನ್ನ ಚೆನ್ನೆದ ಮಣೆಲಾ 

ಗೆತ್ತ್‌ ಕೊರಿಯ ನಿಕುಲು ಒಂಜಿ ಆಟಲಾ ಗೊಬ್ಬುಲುಯೇ 
ಒಂಜಿ ಆಟನೇ ಗೊಬ್ಬುಲೇ ಮಗಾ 

ನಿಕುಲು ಗೊಬ್ಬುನವು ತೂವೊಡುಗೇ ಯೇ 


ಅವ ನನ ಅಮ್ಮೆರ್ದಾ ಅಪ್ಪೆರ್ಲಾನೇ ಇಜ್ಜೆರ್‌ 
ಮೆಗ್ಬಿ ಪಲ್ಟಿ ಗೊಬ್ಬರೆ ಆಂದ್‌ಗೇ ಇಂದ್‌ ಪನ್ಹೆರ್‌ ಯೇ 


ಒಂಜಿಲಾ ಆಟನೇ ಗೊಬ್ಬುಲ ಮಗಾ 
ಯಾನ್‌ ಲಾಸೆಡ್‌ ತೂಪೆಗೆ ಯೇ 
ಆತ್‌ ಪಾತೆರ ಪನ್ನಗ ನನ ಓಯಲಕ್ಕೆರೇ 
ಬ್ರಮನೆ ಉಂದು ಪನ್ಪುಂಡು ಯೇ 
ಒಂಜಿಲಾ ಆಟನೇ ಗೊಬ್ಬುಗ ಅಕ್ಕೆರೇ 
ಅಂಚಂದ್‌ ಮೆಗ್ಟಿ ಪಂಡೊಲು ಯೇ 


ಪಲ್ಟಿಯಾ ಅಬ್ಬಗೆ ಚೆನ್ನದ ಮನೆನ್‌ ಆಂಚಿಗ್‌ ದೀಯೆರ್‌ ಯೇ 
ಒಂಜಿಲಾ ಆಟೊಗು ಒರ್ವಂಡೆ ಪೊರಿ 

ಇರ್ವಂಡೆ ಲಾಟೊಗು ಪನ್ಹೆರ್‌ ಯೆ 

ಇರ್ವಂಡೆ ಪೊರಿ ಮಲ್ಲೇರ್‌ ಬಾಲೆಲು 

ಮೂಜಿಲ ಆಟೊಗು ಪನ್ಹೆರ್‌ ಯೇ 


೧೩೬  ಮೂಲತಾನದ ನಾಗಬ್ರಹ್ಮ ... 


ನನಗೆ ಪಡಿ ಗೌರವ ಕೊಡಿರಿ ಯೇ* 


ಪಡಿ ಗೌರವವ ಕೊಡಿ ಎನ್ನುತ್ತ್‌ರೆ ಇನ್ನು 

ನೀವು ಮಕ್ಕಳು ಕೇಳಿರೇ ಯೇ* 

ಬಂಗಾರದ ಚೆನ್ನೆಯ ಮಣೆಯನ್ನು 

ತೆಗೆದು ಕೊಟ್ಟೆ ನೀವೊ೦ದು ಆಟವಾ ಆಡಿರಲ್ಲವೇ* 
ಒಂದೇ ಆಟ ಆಡಿರೇ ಮಗಾ 

ನೀವು ಆಡುವುದು ನೋಡ ಬೇಕು ಯೇ* 


ಅದು ಇನ್ನು ಅಪ್ಪಾನೂ ಅಮ್ಮನೂ ಇಲ್ಲ 
ಅಕ್ಕ ತಂಗಿ ಆಡಬಾರದೆಂದು ಹೇಳುತ್ತಾರೆ ಯೇ* 


ಒಂದು ಆಟವಾ ಆಡು ಮಗಾ 

ನಾನು ಆಸೆಯಿಂದ ನೋಡುತ್ತೇನೆ ಯೇ* 

ಆಷ್ಟು ಮಾತು ಹೇಳುವಾಗ ಇನ್ನು ಓ ಅಕ್ಕನವರೇ 
ಬ್ರಾಹ್ಮಣ ಇದು ಹೇಳುತ್ತದೆ ಯೇ* 

ಒಂದು ಆಟ ಆಡೋಣ ಅಕ್ಕನವರೇ* 

ಹಾಗಂತ ತಂಗಿ ಹೇಳಿದಳು ಯೇ* 


ಅಕ್ಕ ಅಬ್ಬಗ ಚೆನ್ನೆಯ ಮಣೆಯನ್ನು ಆಚೆಗೆ ಇಟ್ಟರು ಯೇ* 
ಒಂದು ಆಟಕ್ಕೆ ಒಂದು ಅಂಡೆ ಪೊರಿ 

ಎರಡಂಡೆ ಆಟಕ್ಕೆ ಹೇಳುತ್ತಾರೆ ಯೇ * 

ಎರಡಂಡೆ ಪೊರಿ ಮಾಡಿದರು ಮಕ್ಕಳು 

ಮೂರನೇ ಆಟಕ್ಕೆ ಹೇಳುತ್ತಾರೆ ಯೇ* 


ಕಾಡ್‌ದೆರ್ಲು ಬೀರ ೧ ೧೩೭ 


ಮೂಜಿಯಾ ಆಟನೇ ಗೊಬ್ಬುನಗ ನನ 
ಮುಕ್ಕಂಡೆ ಪೊರಿ ಒಂಜಲಾಂಡ್‌ಗೆ ಯೇ 


ಅಯ್ಯಾ ತೆರಿಜಿ ತೆರಿಜಿಂದ್‌ ಪಂಡನೆ ಮಗಾ 
ಈಯೆ ಯೆಂಕ್‌ ಪೊರಿ ಮಲ್ತಾನಾಯೇ 

ಅವ್ವಾ ಚೆನ್ನೆದ ಒಂಜಿ ಗಿಂಡಿ ಕೋಪ ಇರ್ಲುನೂ 
ಒಂ೦ಜ ಪಲ್ಟಿ ಉಲ್ಲೊಲು ಯೇ 


ಆವುಲಾ ಯಾ ಚೆನ್ನೆದ ಮಣೆ ಒಂಜೀ ಮಂಡೆಗ್‌ ಏರಿದೊಲು 
ಮಂಡೆಗ್‌ ಮನೆಟ್‌ ಏರಿನಗ ಮೆಗಿದಿ 

ದಡ್ಡ ಮಗ್‌ರದನ್ನ ಬೊಲ್ಯ ನೊರೆಗೆ ಯೇ 

ಬೊಲ್ಯ ನೊರೆ ಕಾರಿಯೊಲು ಕಯ್ಯ್‌ ನಂಬೆದವುಲು 


ನಾವೆ ಮೆಗದಿ ಒಂಜ ಪನ್ನಗ ಯೇ 
ಗೊಬ್ಬುಜಿ ಗೊಬ್ಬುಜಿ ಇಂದ್‌ ಪಂಡನೇ ಬ್ರಮನ 
ಎನ್ನ ಮೆಗ್ಗಿ ಒಂಜ ತೈತೆಲ್‌ಯೇ.. 


ಅಯೇ ನನ ಯಾನ್‌ ಪೋಪೆ ಮಗ 

ಮೂಲು ಉಂತುಂಜಿಂದ್‌ ಪನ್ನಗ ಯೇ 

ಯಾನ್‌ ಲಾ ತೈಪೆನೆ ಯಾನ್‌ ಲಾ ಬದುಕುಜಿ 
ಪನ್ನೊಲು ಪಲ್ಟಿ ಅಬ್ಬಗ ಯೇ 

ಯಾನ್‌ಲಾ ಆ ನೀದ್ದ ಉರ್ಕಿದೊಟ್ಟುದ ಗೂವಮೆಲ್ಲ್‌ 
ಆ ನೀರ್‌ಗ್‌ ಪಲ್ಟಿ ಒಂಜ ಬೂರುವೆರ್‌ 


೧೩೮  ಮೂಲತಾನದ ನಾಗಬ್ರಹ್ಮ ... 


ಮೂರನೇ ಆಟ ಆಡುವಾಗ ಇನ್ನು 
ಮೂರಂಡೆ ಪೊರಿ ಒಂದು ಆಯಿತು ಯೇ* 


ಅಯ್ಯಾ ತಿಳಿಯದು ತಿಳಿಯದು ಹೇಳಿದೆಯೇ ಮಗಾ 
ನೀನೇ ನನಗೆ ಪೊರಿ ಮಾಡಿದೆಯಾ 

ಆಗ ಚೆನ್ನೆಯ ಒಂದು ಗಿಂಡಿ ಕೋಪ ತೊರಿಸಿ 
ಒಂದು ಅಕ್ಕ ಇದ್ದಾಳೆ ಯೇ* 


ಅದೂ ಚೆನ್ನೆಯ ಮಣೆಯನ್ನು ಒಂದು ತಲೆಗೆ ಏರಿಸಿದಳು 
ತಲೆಗೆ ಮಣೆಯಲ್ಲಿ ಏರಿಸಿದಾಗ ತಂಗಿ 

ದಡ್ಡ ಬಿದ್ದಾಗ ಬಿಳಿ ನೊರೆಯಂತೆ ಯೇ* 

ಬಿಳಿ ನೊರೆ ಕಾರಿದಳು ಕಯ್ಯ್‌ ನಂಬೆದವುಲು(9) 


ನಾವೆ ತಂಗಿ ಒಂದೋ ಎಂದಾಗ ಯೇ* 
ಆಡಲ್ಲ ಆಡಲ್ಲ ಎಂದೇವೆ ಬ್ರಾಹ್ಮಣ 
ನನ ತಂಗಿ ಒಂದೋ ಸತ್ತಳು ಯೇ* 


ಅಯೇ ಇನ್ನು ನಾನು ಹೋಗುತ್ತೇನೆ ಮಗಾ 
ಇಲ್ಲಿ ನಿಲಲಾರೆ ಹೇಳುವಾಗ 

ನಾನೂ ಸಾಯುವೆ ನಾನೂ ಬದುಕಲಾರೆ 
ಹೇಳುತ್ತಾಳೆ ಅಕ್ಕ ಅಬ್ಬಗ ಯೇ* 

ನಾನೂ ಆ ನೀರಿನ ಉರ್ಕಿದೊಟ್ಟು ಬಾವಿಗೆ 
ಆ ನೀರಿಗೆ ಅಕ್ಕ ಒಂದು ಬೀಳುತ್ತೇನೆ ಯೇ* 


ಕಾಡ್‌ದೆರ್ಲು ಬೀರ ೧ ೧೩೯ 


೨ 


ಪುನನ ದೆತ್ತ್‌ದ್‌ ಗೂವೆಲ್ಲ ಪಾಡಿಯೊಲೆ 

ತಾನ್‌ ಒಂಜ ಒಡನೆ ಬೂರುವೊಲು ಯೇ 

ಅವ್ವೊಲಿಗೆ ಆಟಿಯಾ ಕಲ್ಲ್‌ಗೇ ನನ 

ಅವೆನ್‌ ಮೇಲ್‌ಗ್‌ ಒಂಜ ಪಾಡಿಯೆರ ಗೇ 

ಅವ್ವಾ ಗುವ್ವೆಲ್‌ಗ್‌ ಮುಚ್ಚಿದೆರ್‌ ನನ 

ಅವ್ವಾ ಕಲ್ಲಡ್‌ ಬಚ್ಚಿರೆಡೆ ಬರವು ದೀತೊಲ್‌ ಯೇ 
ಬಚ್ಚಿರೆಡ್‌ ಬರೆದ್‌ ದೀಯೊಲು ಆಲ್‌ ಪಲ್ಟಿ ಅಬ್ಬಗ ಯೇ 


ಆವಾಗ ಅಪ್ಪೆಲಮ್ಮೆರ್‌ ಪೋದು ಬನ್ನಗ ನನ 
ಜೋಕುಲು ಅವುಲ್‌ ತೋಜಂದೆ ಬನ್ನಗ ಯೇ 
ಅವ್ವೆಂದ್‌ ಬನ್ನಗ ಬ್ರಮನೆ ಒರು ಆನ್‌ 
ಎದುರಾದ್‌ ತಿಕ್ಕ್‌ನಗ ಯೇ 


ಅವ್ವ ಇಲ್ಲಗ್‌ ಲಾ ಯಾನ್‌ ಪೋಯ ನನ 
ಎಲ್ಯ ಜೋಕುಲು ಅವುಲು ತಯಿದ್‌೦ದ್‌ ಪನ್ಹೆರ್‌ 


ಯಪ್ಪಲೆ ಬೊಬ್ಬೆಲಾನಗಯೇ ಇದ್ರಡಿ ಕುದ್ಧರೆ ತೀರ 


ಬನ್ನಗಲಾ ತಿಕ್ಕೆಯರ ಯೇ 
ಅಂದೆಯೇ ನನ ಕೇನ್ದರೇ ನನ 


ಇಲ್ಲಡೆ ಬತ್ತ್‌ ತೂನಗ ಜೋಕುಲು ಇಜ್ಜೆಗೆ ಯೇ 
ಉರ್ಕಿದೊಟ್ಟುದು ಗೂವೆಲ್ಡ್‌ ನನ 
ಮೆಗ್ಬಿ ಪಲ್ಲಿ ಒಂಜ ಬೂರ್ದೆರ ಯೇ 


೧೪೦  ಮೂಲತಾನದ ನಾಗಬ್ರಹ್ಮ .. 


೨ 


ಹೆಣವನ್ನು ತೆಗೆದು ಬಾವಿಗೆ ಹಾಕಿದಳೆ 

ತಾನು ಒಮ್ಮೆಲೇ ಒಡನೆ ಬೀಳುತ್ತಾಳೆ ಯೇ* 

ಅಲ್ಲಿಯಾ ಆಟಿಯಾ ಕಲ್ಲಿಗೇ ಇನ್ನು 

ಅದನ್ನು ಮೇಲಕ್ಕೆ ಒಂದು ಹಾಕಿದರಂತೇ ಯೇ 
ಅವರು ಬಾವಿಯನ್ನು ಮುಚ್ಚಿದರು ಇನ್ನು ಆ ಕಲ್ಲಿನಲ್ಲಿ 
ವೀಳ್ಯದಲ್ಲಿ ಬರಹ ಇಟ್ಟಿದ್ದಾರೆ ಯೇ 

ವೀಳ್ಯದಲ್ಲಿ ಬರಹ ಇಟ್ಟಳು ಅವಳು 


ಆಗ ಅಬ್ಬೆ ಅಪ್ಪಾವ್ರು ಹೋಗಿ ಬರುವಾಗ 

ಮಕ್ಕಳು ಅಲ್ಲಿ ಕಾಣದೆ ಬರುವಾಗ ಯೇ* 

ಅದೆ ಎಂದು ಬರುವಾಗ ಬ್ರಮನ ರೂಪ ಗಂಡು 
ಎದುರಾಗಿ ಸಿಕ್ಕುವಾಗ ಯೇ* 


ಆ ಮನೆಗೆ ನಾನು ಹೋದೆ ಇನ್ನು 
ಚಿಕ್ಕ ಮಕ್ಕಳು ಅಲ್ಲಿ ಸತ್ತರು ಎಂದು ಹೇಳುತ್ತಾರೆ 


ಯಪ್ಪಲಾ ಬೊಬ್ಬೆ ಆಗುವಾಗಯೇ ಇದ್ರಡಿ ಕುದ್ಧರೆ ತೀರ(?) 
ಹೌದೇ ನೀವು ಹೋಗುವಾಗ ಯೇ* 
ಹೌದೇ ಇನ್ನು ಕೇಳಿದರೇ ಇನ್ನು 


ಮನೆಯಲ್ಲಿ ಬಂದು ನೋಡುವಾಗ ಮಕ್ಕಳು ಇಲ್ಲವಂತೆ ಯೇ* 
ಉರ್ಕಿದೊಟ್ಟು ಬಾವಿಯಲ್ಲಿ ಇನ್ನು 
ಅಕ್ಕ ತಂಗಿ ಒಂದು ಬಿದ್ದಿದ್ದರು ಯೇ 


ಕಾಡ್‌ದೆರ್ಲು ಬೀರ ೧ ೧೪೧ 


ಗೂವೆದ ಕಯಿತಲ್ಲ್‌ ಬರೆದ್‌ ದೀತೆರ್‌ 
ಅವ ಬಚ್ಚಿರೆಡ್‌ ಪನ್ನೆರೆ ಯೇ 


ಬಚ್ಚಿರದ ಬರವು ತೂದು ನನ 
ಅಕುಲು ಮೆಗ್ಟಿ ಪಲ್ಟಿ ಒಂಜ ನನ ದಾನ ಮಲ್ತೆರ್‌ ಯೇ 


ಜೋಕುಲೆನ್‌ ಮಿತ್ತ್‌ಗ್‌ ಗೆಪ್ಪಾದೆರ್‌ ನನ ಅವ ಆ 
ಲಪ್ಪೆಲಾ...ಲಮ್ಮೆರ ಯೇ 

ಆತನ ಸಮಯೊಡು ಪನ್ಹೆರ್‌ ನನ 

ಯಾನ್‌ ಕಿನ್ನಿದೊರೆ ಬಾಲೆಲು ಯೇ 


ಲಾ...ಬಾಕ್ಕಾರ್‌ಡ್‌ ನನ ಜೋಡು ಪುನ 
ಒಂಜಾ ದೀತೆರ್‌ ಯೇ 

ಜೋಡುಲಾ ಕಾಟನೆ ದೀತೆರ್‌ ನನ 
ಜೊಡು ಪುನ ಲಕುಲು ದೀನಗ ಯೇ 
ಅಕುಲು ತಾಂಕಿನ ಗೋನೆಲ ಉಂಡು 
ಅವು ಒಂಜ ಕೇನ್‌ಲೆ ಯೇ 

ಕಾಟೊಗು ಸುತ್ತುದಯ ಅರೆದ್‌ದ್‌ಯಾ 
ಅವು ಮೂಜಿ ಸರ್ತಿ ಅರೆದ್‌ ದ್‌ ಕೇನ್‌ಲೆ ಯೇ 
ಮೂಜಿಲಾ ಸರ್ತಿಡ್‌ ಅರೆದ್‌ದ್‌ ಮೂಜಿ 
ಸುತ್ತು ಬಯಿದ್‌೦ಡ್‌ ಗೋನೆಗೆ ಯೇ 
ಪಲ್ಲಿಲಾ ಅಬ್ಬಗ ಮೆಗ್ದಿ ದಾರಗ 

ಅಕುಲು ಶಾಪ ವರ ಒಂಜ ಕೊರ್ತೆರ್‌ ಯೇ 


“ಆದಿಗ್‌ ಪೋಲ ಮಾಯನೆ ಆಲ ಆದಿಡ್‌ ಈ 
ನಂದಿಗೋನೆಲಾ ಆದ್‌ ನರ ಪುರಿಕ್‌ಲೆಗ್‌ ನ್ಯಾಯ ಪನ್‌ಲಾ” 


ನಂದಿಗೋನನನ್ನು ಆದಿ ದೈವ ಎಂದು ನಂಬಲಾಗಿದೆ. 


೧೪೨ ಮೂಲತಾನದ ನಾಗಬ್ರಹ್ಮ ... 





ಬಾವಿಯ ಬಳಿ ಬರೆದು ಇಟ್ಟಿದ್ದರು 
ಅವರು ವೀಳ್ಯದಲ್ಲಿ ಹೇಳುತ್ತಾರೆ ಯೇ 


ವೀಳ್ಯದ ಬರಹ ನೋಡಿ ಇನ್ನು 
ಅವರು ಅಕ್ಕ ತಂಗಿ ಒಂದೂ ಇನ್ನು ಏನು ಮಾಡಿದರು ಯೇ* 


ಮಕ್ಕಳನ್ನು ಮೇಲೆ ತೆಗೆಸಿದರು ಇನ್ನು ಅವರು ಆ 
ಅಬ್ಬೆಯೂ ಅಪ್ಪನವರು ಯೇ 

ಅಷ್ಟರ ಸಮಯದಲ್ಲಿ ಹೇಳುತ್ತಾರೆ ಇನ್ನು 

ನಾನು ಚಿಕ್ಕ ದೊರೆ ಮಕ್ಕಳು ಯೇ* 


ಆ ಬಾಕಿಮಾರಿನಲ್ಲಿ ಇನ್ನು ಜೋಡು ಹೆಣ 
ಒಂದಾಗಿ ಇಟ್ಟರು ಯೇ* 

ಜೋಡು ಚಿತೆ ಇಟ್ಟರು ಇನ್ನು 

ಜೋಡು ಹೆಣ ಅವರು ಇಟ್ಟಾಗ ಯೇ* 
ಅವರು ಸಾಕಿದ ಕೋಣವೂ ಇದೆ ಅವು 

ಅವು ಒಂದೋ ಕೇಳಿರಲ್ಲ ಯೇ* 

ಚಿತೆಗೆ ಸುತ್ತಿದವು ಅರಚಿದವು 

ಅವು ಮೂರು ಬಾರಿ ಅರಚಿದ್ದು ಕೇಳಿರಿಲ್ಲ ವೇ* 
ಮೂರನೇ ಬಾರಿಗೆ ಅರಚಿ ಮೂರು . 
ಪ್ರದಕ್ಷಿಣೆ ಬಂದಿದೆ ಕೋಣ ಅಂತೆ ಯೇ* 
ಅಕ್ಕಳೂ ಅಬ್ಬಗ ತಂಗಿಯೂ ದಾರಗ 

ಅವರು ಅನುಗ್ರಹ ಒಮ್ಮೆ ಒಂದು ಕೊಟ್ಟಿದ್ದಾರೆ ಯೇ* 


“ಆದಿಗೆ ಹೋಗು ಮಾಯ ಗೇ ಸೇರು 
ನಂದಿಗೋಣನೂ ಆಗಿ ನರ ಜಂತುಗಳಿಗೆ ನ್ಯಾಯ ನೀಡು” 


ನಂದಿಗೋನನನ್ನು ಆದಿ ದೈವ ಎಂದು ನಂಬಲಾಗಿದೆ. 
೫೫೫ 


ವಿ.ಸೂ: ಆರಂಭದ ಪಾಡ್ದನದಲ್ಲಿ ಹೇಳಿದಂತೆ ಮೂಲ ಪಾಠದ ಭಾವ, ಧ್ದನಿ, ಲಯವನ್ನು 
ಉಳಿಸಲು, ದೀರ್ಪ ಸ್ವರ ತರಲು * ಸೂಚಿಯನ್ನು ನೀಡಲಾಗಿದೆ. 


ಕಾಡ್‌ದೆರ್ಲು ಬೀರ ೧ ೧೪೩ 





ಕಾಡ್‌ದೆರ್ದು/ಮೈಸಂದಾಯ ಮರದ ಉರು 
ದರೆಗುಡ್ಡೆ, ಆದಿಆಲಡೆ, ಕಾರ್ಕಳ 


೧೪೪ ಮೂಲತಾನದ ನಾಗಬ್ರಹ್ಮ ... 


ಧಿ 
+ 


೧೪ 
ಕಾಡ್‌ದೆರ್ದು ಬೀರ ೨ 


ಹಾಡಿದವರು : ಬರೆಬೈಲು ಬಾಬು ಪ್ರಾಯ : ೭೦ 
ಜಾತಿ : ನಲ್ಕೆ 


ಬಾಬು ಹೇಳಿದ ಕಾಡ್‌ದೆರ್ಲು ಬೀರವೂ ಅಬ್ಬಗ ದಾರಗರು ಸಾಕಿದ ಕೋಣಗಳ 
ಬಗ್ಗೆ ಹೇಳುತ್ತವೆ. ಈ ಪಾಡ್ದನದ ಪ್ರಕಾರ ಅಬ್ಬಗ ದಾರಗರು ಸಾಕಿದ ಕೋಣವೂ 
ಮಯಿಸಂದಾಯ. 

ಸಿರಿ ಪಾಡ್ದನದಲ್ಲಿ ಇರುವಂತೆಯೆ ಈ ಬೀರದಲ್ಲಿಯೂ ಅಬ್ಬಗ ದಾರಗರ ತಾಯಿ 
ಅಕ್ಕರಸು ಹೆಂಗಸು. 

ಆದರೆ ಅಬ್ಬಗ ದಾರಗರ ತಂದೆಯ ಹೆಸರು ಮಯಸ್ರ ಕುಮಾರ(ಮಹೀಶ್ವರ 
ಕುಮಾರ). 

ಅಬ್ಬಗ ದಾರಗರು ಎರಡು ಬೆಳ್ಳಿ ದುಂಬಿಗಳಾಗಿ ಉರಿವ ಚಿತೆಯಿಂದ ಬಾನಿಗೆ 
ನೆಗೆದು ಉರ್ಕಿದೊಟ್ಟಿನಲ್ಲಿ ಉದ್ಭವ ಆಗುತ್ತಾರೆ. 

ಆವಾಗ ಮೈಸಂದಾಯ ಬರುತ್ತಾನೆ. 

ಉರ್ಕಿದೊಟ್ಟು ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿ ಅಬ್ಬಗ ದಾರಗರ ಶಿಲ್ಪಗಳಿವೆ. 


ಬದ 


a 


ಕಾಡ್‌ದೆರ್ಲು ಬೀರ ೨ ೧೪೫ 





ತುಳು ಮೂಲ 


ಅಪ್ಪೆ ಅಕ್ಕೆರಸು ಪೊಂಜೊವು 

ಅಮ್ಮೆರೆ ಪನ್ನಗ ಮಯಿಸ್ರ ಕುಮಾರೆ. 
ಉರಿಬಿರ್ಮೆರ್‌ ಬಡ ಬಿರ್ಮೆನ ಉರುವಾದ್‌ 
ನಾಲಿಲ್ಲ್‌ ನಟೊಂದು 

ಮೂಜಿಲ್ಲ್‌ ಬೇಡೊಂದು ಬರ್ಪೆರ್‌ 


ಬತ್ತ್‌ ಬತ್ತ್‌ ಉರ್ಕಿದೊಟ್ಟು ಬರ್ಪೆರ್‌ 
ಉರ್ಕಿದೊಟ್ಟು ಬನ್ನಗ ಅಪ್ಪೆ ಅಮ್ಮೆರ್‌ 
ಕಾಯಿ ಪಾಡ್ಜ್‌ ಮುರ್ತ ಲೆಪ್ಪೆರೆ ಪೋತೆರ್‌ 


ಲಂಕೆ ಲೋಕನಾಡ್‌ದ ಉರಿಬೆರ್ಮೆರ್‌ 

ಬಡ ಬಿರ್ಮೆರ ಉರುವಾದ್‌ ಕರಿಯ 

ಕ೦ರ್ಬು ಕಡ್ಡೆರ್‌ ಜ್ಯೋತಿ ಕೋಲು ಮರಲ್ತೆರ್‌ 

ಬೊಲಿಯ ಕಂರ್ಬು ಕಡ್ತೆರ್‌ ನಾಗ ಬೆತ್ತ ಮಲ್ತೆರ್‌ 
ಬೆಜಂಟ್‌ ಪೊತ್ತಾದ್‌ ಅಡ್ಡ ನಾಮ 

ಪಚ್ಚಡೆ ಪರ್ತ್‌ ಎಡತ್ತ್‌ ಜೋಳಿಗೆ 

ಮೂಂಕುಡು ವೀಣೆ ಬಾಯಿಡ್‌ ಕೊಳಲು 

ಪತೊಂದು ಪದ್ಯ ಪನೊಂದು ನಾಲಿಲ್ಲ್‌ ನಟೊಂದು 
ಮೂಜಿಲ್ಲ್‌ ಬೇಡೊಂದು ಬತ್ತೆರ್‌, ಉರ್ಕಿದೊಟ್ಟು ಬರ್ಪೆರ್‌ 


ಅಬ್ಬಗೆ ದಾರಗೆಡ್ದ ನಿಕಲೆ 
ಅಪ್ಪೆ ಅಮ್ಮೆ ಓಲುಂದು ಕೇನುವೆರ್‌ 


೧೪೬ ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 


ವ 
ಹಿ 


ಅಬ್ಬೆ ಅಕ್ಕರಸು ಹೆಂಗುಸು 

ಅಪ್ಪ ಎಂದರೆ ಮಯಿಸ್ರ ಕುಮಾರ 

ಉಗ್ರ ಬಿರ್ಮೆರು ಬಡ ಬ್ರಾಹ್ಮಣನ ರೂಪವಾಗಿ 
ನಾಲ್ಕು ಮನೆ ಕೇಳುತ್ತಾ 

ಮೂರು ಮನೆ ಬೇಡುತ್ತಾ ಬರುತ್ತಾರೆ. 


ಬಂದು ಬಂದು ಉರ್ಕಿದೊಟ್ಟು ಬರುತ್ತಾರೆ 
ಉರ್ಕಿದೊಟ್ಟುಗೆ ಬರುವಾಗ ಅಬ್ಬೆ ಅಪ್ಪವು 
ಕಾಯ ಹಾಕಿ ಮೂರ್ತ ಕರೆಯಲು ಹೋಗಿದ್ದಾರೆ. 


ಲಂಕೆ ಲೋಕನಾಡಿನ ಉರಿ ಬೆರ್ಮೆರು 

ಬಡ ಬ್ರಾಹ್ಮಣನ ರೂಪವಾಗಿ ಕಪ್ಪು 

ಕಬ್ಬು ಕಡಿದರು ಜ್ಯೋತಿಕೋಲು ಮಾಡಿದರು 
ಬಿಳಿಯ ಕಬ್ಬು ಕಡಿದರು ನಾಗ ಬೆತ್ತ ಮಾಡಿದರು 
ಬೆರಣಿ ಸುಟ್ಟು ಅಡ್ಡನಾಮ 

ಹಚ್ಚಡ ಹರಿದು ಜೋಳಿಗೆ 

ಮೂಗಲ್ಲಿ ವೀಣೆ ಬಾಯಲ್ಲಿ ಕೊಳಲು 

ಹಿಡಿದು ಹಾಡು ಹಾಡುತ್ತಾ ನಾಲ್ಕು ಮನೆ ಬೇಡುತ್ತಾ 
ಮೂರು ಮನೆ ಕೇಳುತ್ತಾ ಉರ್ಕಿದೊಟ್ಟು ಬರುತ್ತಾರೆ. 


ಅಬ್ಬಗ ದಾರಗರಲ್ಲಿ ನಿಮ್ಮ 
ಅಬ್ಬೆ ಅಪ್ಪ ಎಲ್ಲೆಂದು ಕೇಳುವರು. 


ಕಾಡ್‌ದೆರ್ದು ಬೀರ ೨ 


೧೪೭ 


ಅಕುಲು ಕಾಯಿ ಪಾಡ್ಜ್‌ 
ಮುರ್ತ ಲೆಪ್ಪರೆ ಪೋತೆರ್‌ ಇಂದ್‌ ಪನ್ಪೆರ್‌ 
ಯೇಪ ಬರುವೆರ್‌? ಬಯ್ಯಡ್‌ ಬರುವೆರೆ 


ಅಂಚಂಡ ನಿಕುಲು ಎಕ್ಕಡೆ ಗೊಬ್ಬುನೆಟ್ಟ್‌ 
ಉಸಾರ್‌ ಪನ್ನಿನೆನ್‌ ಕೇನ್ನೆ ಪನ್ನೆರ್‌ 


ಎಕ್ಕಡೆ ಆಕಿನ ಪೊಕ್ಕಡೆ ಬರಮಣ ಇರೆಗ್‌ 
ಬಯಿದಿನೆಕ್ಕ್‌ ದಾದೆ ಆವೊಡು ಕೇನುವೆರ್‌ 
ಕೋಡೆ ಬಯಿದಿನಾರೆ ಪಡಿ ಬಾವನೆ ಕೊರ್ತೆ 
ಇನಿ ಬಯಿದಿನಾರೆ ದಾನೆ ಆವೊಡು ಕೇನುವೆರ್‌ 


ಯೆಂಕ್‌ ಪಡಿ ಬಾವನೆ ಬೊಡ್ಡಿ 
ಎಂಕ್‌ ನಿಕುಲು ಎಕ್ಕಡೆ ಗೊಬ್ಬುನ ತೂವೊಡು 


ಎಕ್ಕಡೆದ ಮನೆನ್‌ ಕಲ್ಲ ಕಲೆಂಬಿಡ್‌ ದೀದ್‌ ಪೊತೆರ್‌ 
ಕಲ್ಲ ಕಲೆಂಬಿದ ಬಾಕಿಲ್‌ ಪಾಡ್ಜ್‌ಜಿ 

ಬೀಗ ಪಾಡ್ಜ್‌ಂಡ ತೂಲೆ 

ತೂನಗ ಕಲೆಂಬಿದ ಬಾಕಿಲ್‌ ಪಾಡ್ಜ್‌ಜಿ 

ಮೆಗಿದಿ ಪಲ್ಟಿ ಬೋದಿಗೆದ ಕಂಬದ ಮುದೆಲ್ಲ್‌ 
ಬೊಲ್ಲಿದ ಮನೆಟ್‌ ಬಂಗಾರ್ದ 

ಪರೆಲ್ಲ್‌ ಗೊಬ್ಬರೆ ಕುಲ್ಲುವೆರ್‌ 


೧೪೮ ಮೂಲತಾನದ ನಾಗಬ್ರಹ್ಮ ... 


ಅವರು ಕಾಯಿ ಹಾಕಿ 
ಮೂರ್ತ ಕರೆಯಲು ಹೋಗಿದ್ದಾರೆ 
ಯಾವಾಗ ಬರುವರು? ಸಂಜೆಯೇ ಬರುವರು 


ಹಾಗಿದ್ದಲ್ಲಿ ನೀವು ಎಕ್ಕಡೆ ಆಡುವಲ್ಲಿ 
ಜಾಣರು ಎಂದುದನ್ನು ಕೇಳಿದ್ದೆ ಹೇಳುತ್ತಾರೆ. 


ಎಕ್ಕೆಡೆ ಎನ್ನುವುದು ಪೊಕ್ಕಡೆ ಬ್ರಾಹ್ಮಣ ನಿಮಗೆ 
ಬಂದುದಕ್ಕೆ ಏನಾಗಬೇಕು ಕೇಳುತ್ತಾರೆ 

ನಿನ್ನೆ ಬಂದವರಿಗೆ ಪಡಿ ಗೌರವ ಕೊಟ್ಟೆ 
ಇಂದು ಬಂದವರಿಗೆ ಏನಾಗಬೇಕು ಕೇಳುವರು 


ನನಗೆ ಪಡಿಬಾವನೆ ಬೇಡ 
ನನಗೆ ನೀವು ಎಕ್ಕಡೆಯಾಡುವುದು ನೋಡಬೇಕು 


ಎಕ್ಕಡೆಯ ಪೀಠ ಕಲ್ಲಿನ ಪತ್ತಾಸ್‌ನಲ್ಲಿ ಇಟ್ಟು ಹೋಗಿದ್ದಾರೆ 
ಕಬ್ಬಿಣದ ಪತ್ತಾಸ್‌ನ ಬಾಗಿಲು ಹಾಕಿಲ್ಲ 

ಬೀಗ ಹಾಕಿದೆಯಾ ನೋಡಿ 

ನೋಡುವಾಗ ಕಲೆಂಬಿಯ ಬಾಗಿಲು ಹಾಕಿಲ್ಲ 

ಅಕ್ಕ ತಂಗಿ ಬೋದಿಗೆಯ ಕಂಬದ ಬಳಿ 

ಬೆಳ್ಳಿಯ ಮಣೆದಲ್ಲಿ ಬಂಗಾರದ 

ಹರಳು ಹಾಕಿ ಆಡಲು ಕೂರುತ್ತಾರೆ 


ಕಾಡ್‌ದೆರ್ಲು ಬೀರ ೨ ೧೪೯ 


ಪಲ್ಟಿಗ್‌ ಮೆಗೆದಿ ಮುಕ್ಕಂಡೆ 
ಮೂಜಿ ಪೊರಿ ಮಲ್ಲುಪೊಲು. 


ಪಲ್ಲಿ ಮೆಗಿದಿನ ಮಂಡೆಗ್‌ 
ಮಣೆಟ್‌ ಹಾಕುವೊಲು 


ಕಾರಣ ಕರಿಯನ ಸಿರಿಗೋಳಿ 
ಉರ್ಕಿದೊಟ್ಟು ಚಾವಡಿಡ್‌ 
ಪುನೊನು ಕೊನೊಂದು 
ರಸಮಯಂದ ಉಗ್ಗೆಲ್‌ ಪಾಡುವಲ್‌ 


ಪಲ್ಲಿ ತರೆ ತಾಂಟಾವೊಂದು ಬಚ್ಚಿರೆದ ಬರಾವು ದೀದ್‌ 
ತಾನ್‌ಲಾ ಉಗ್ಗೆಲ್‌ ಬೂರುವಲ್‌ 


ಕಾಯಿಪಾಡ್ಜ್‌ ಮುರ್ತ ಲೆಪ್ಪೆರೆ ಪೋತಿನಕುಲು 
ಜೋಕ್ಸು ಓಡೆ ಪೋತೆರ್‌ಂದ್‌ 
ತರೆಕ್‌ ಮೈಯಿಕ್‌ ಹಾಕೊಂದು ಉಗ್ಗೆಲ್ಲಡೆ ಪೋಪೆರ್‌ 


ಅವುಲು ಬಚ್ಚಿರೆಡ್‌ ಬರಾವು ಉಂಡು. 
ಬಚ್ಚಿರೆದ ಬರಾವು ತೂಪೆರ್‌ ಬಲತ 
ಕೈಯಿತ ಮುದ್ರೆದ ಉಂಗಿಲ ದೆಪ್ಪುವೆರ್‌ 
ಪಾಡಿ ವಸ್ತ್‌ ಕಂತೊಡು 

ಕಂತಿದಿ ಪುನ ನೆಗಪೊಡು ಪನ್ಹೆರ್‌ 


೧೫೦ ಮೂಲತಾನದ ನಾಗಬ್ರಹ್ಮ ... 


ಅಕ್ಕಳಿಗೆ ತಂಗಿ ಮೂರು ಬಾರಿ 
ಮೂರು ಪೊರಿ ಮಾಡುತ್ತಾಳೆ. , 


ಅಕ್ಕ ತಂಗಿಯ ತಲೆಗೆ 
ಮಣೆಯಲ್ಲಿ ಹೊಡೆಯುತ್ತಾಳೆ. 


ಕಾರಣ ಕರಿಯನ ಸಿರಿಗೋಳಿ 
ಉರ್ಕಿದೊಟ್ಟು ಚಾವಡಿಯಲ್ಲಿ 
ಹೆಣವನ್ನು ಕೊಂಡು 

ರಸಮಯದ ಬಾವಿಗೆ ಹಾಕುವಳು. 


ಅಕ್ಕ ತಲೆ ಚಚ್ಚಿ ವೀಳ್ಯದ ಮೇಲೆ ಬರಹ ಇಟ್ಟು 
ತಾನೂ ಬಾವಿಗೆ ಬೀಳುತ್ತಾಳೆ. 


ಕಾಯಿ ಹಾಕಿ ಮೂರ್ತ ಕರೆಯಲು ಹೋದವರು 
ಮಕ್ಕಳೆಲ್ಲಿ ಹೋಗಿದ್ದಾರೆ ಎಂದು 
ತಲೆ ಮೈ ಹೊಡ್ಕೊಂಡು ಬಾವಿಯತ್ತ ಹೋಗುತ್ತಾರೆ. 


ಅಲ್ಲಿ ವೀಳ್ಯದಲ್ಲಿ ಬರಹ ಇದೆ 

ವೀಳ್ಯದ ಬರಹ ನೋಡುತ್ತಾರೆ ಬಲ 

ಕೈಯ ಮುದ್ರೆ ಉಂಗುರ ತೆಗೆಯುತ್ತಾರೆ 

ಹಾಕಿದ ವಸ್ತು ಮುಳುಗಬೇಕು 

ಮುಳುಗಿದ ಹೆಣ ನೆಗೆದು ಬರಬೇಕು ಹೇಳುತ್ತಾರೆ. 


ಕಾಡ್‌ದೆರ್ದು ಬೀರ ೨ ೧೫೧ 


ಪಾಡಿ ವಸ್ತ್‌ ಕಂತ್‌ರಡ್‌ ಕಂತಿದಿ ಪುನ ನೆಗ್ಬ್‌ತ್‌ಂಡ್‌ 
ಗೆತ್ತ್‌ದ್‌ ಅಸನಂದ ಕೋಡಿಡ್‌ 
ಮಸನಂದ ಕಾಟ ಗೂರಿಯೆರ್‌ 


ಒಂಜಿ ಕಾಟೊಡು ಜೋಡು ಪುನ ದೀಯೆರ್‌ 
ತರೆಮಿತ್ತ್‌ ಕಾರ ತಿರ್ರ್‌ ತೂ ಕೊರಿಯೆರ್‌ 
ಮಧ್ಯ ಪೊತ್ತುನ ಪೊರ್ತುಡು ಅಬ್ಬಗ ದಾರಗೆರ್‌ 
ವಜ್ರದ ದುಂಬಿ ಆದ ಆಕಾಶೊಗು ರಾಪೆರ್‌ 
ಅದನಗ ಬಾಲೆ ಮಯಿಸ್ರ ಕುಮಾರೆ 

ಬರ್ಬಿನ ಪೊರ್ಲು ತೂಲೆ ಪನ್ಹೆರ್‌ ವೆಗ್ಬಿ ಪಲ್ಟಿ 
ಅಬ್ಬಗ ದಾರಗೆರೆ ನಂದಿಗೋನೆ ತಿಕ್ಕುವೆ. 


ರಡ್ಡ್‌ ಬೊಲ್ಲಿ ದುಂಬಿ ಆದ 
ಉರ್ಕಿದೊಟ್ಟುಡೇ ಉದ್ಭವ ಆಪೆರ್‌ 
ಅಪಗ ಮೈಸಂದಾಯೆಲಾ ಬರ್ಪೆ 


8೫೫೫ 


೧೫೨ . ಮೂಲತಾನದ ನಾಗಬ್ರಹ್ಮ ... 


ಹಾಕಿದ ವಸ್ತು ಮುಳುಗಿತು ಮುಳುಗಿದ್ದ ಹೆಣ ನೆಗೆಯಿತು 
ತೆಗೆದು ಅಸನಂದ ಕೋಡಿಯಲ್ಲಿ 
ಮಸಣಂದ ಚಿತೆ ನಿರ್ಮಿಸಿದರು 


ಒಂದು ಚಿತೆಯಲ್ಲಿ ಜೋಡು ಹೆಣ ಇಟ್ಟರು 
ತಲೆ ಮೇಲ್ಗಡೆ ಕಾಲ ಕೆಳಗಡೆ ಬೆಂಕಿ ಕೊಟ್ಟರು 
ಮಧ್ಯ ಸುಡುವಾಗ ಅಬ್ಬಗ ದಾರಗರು 

ವಜ್ರದ ದುಂಬಿ ಆಗಿ ಆಕಾಶಕ್ಕೆ ಹಾರುತ್ತಾರೆ 
ಆವಾಗ ಬಾಲ ಮಯಿಸ್ತ ಕುಮಾರ 

ಬರುವ ಚಂದ ನೋಡಿ ಎನ್ನುತ್ತಾರೆ ಅಕ್ಕ ತಂಗಿ 
ಅಬ್ಬಗ ದಾರಗರಿಗೆ ನಂದಿಗೋಣ ಸಿಗುತ್ತಾನೆ 


ಎರಡು ಬೆಳ್ಳಿ ದುಂಬಿ ಆಗಿ 
ಉರ್ಕಿದೊಟ್ಟು ನಲ್ಲಿ ಉದ್ಭವ ಆಗುತ್ತಾರೆ 
ಆವಾಗ ಮೈಸಂದಾಯ ಬರುತ್ತಾನೆ 


೫೩೫ 


ಕಾಡ್‌ದೆರ್ಲು ಬೀರ ೨ ೧೫೩ 





ಕಾಡ್‌ದೆರ್ಲು/ ಮೂಲದ ಮೈಸಂದಾಯ ಶಿಲ್ಪ 
ಉಚ್ಚಿಲ ಆಲಡೆ, ಉಡುಪಿ ತಾಲೂಕು 


೧೫೪ ಮೂಲತಾನದ ನಾಗಬ್ರಹ್ಮ 


) ಕತತ 
ಇ 


೧೫ 
ಕಾಡ್‌ದೆರ್ದು ಬೀರ ೩ 


ಹಾಡಿದವರು : ಸಿಂಧು ಪ್ರಾಯ : ೭೦, ಜಾತಿ : ಪಂಬದ 
ಬರಿ : ಬ೦ಗರನ್ನ ಪಡುಬಿದ್ರಿ 
ಉಡುಪಿ ತಾಲೂಕು, ೯.೩೨೦೦೭ 


ಈ ಮೈಸಂದಾಯ ಪಾಡ್ದನದ ಪ್ರಕಾರ ಬಾನು ಸನಬೆರ್‌ಗೆ ಗಂಗೆಗೆ ಹೋಗಿ 
ಬರಲು ಒಂದು ತಿಂಗಳು ಹದಿನೈದು ದಿನ ಆಗುತ್ತದೆ. ಎಲ್ಲಿಯ ಗಂಗೆ ಎ೦ಬ ಬಗ್ಗೆ 
ವಿವರ ಇಲ್ಲ. ಗಂಗೆ ಎ೦ದರೆ ನೀರು ಎ೦ಬರ್ಥದಲ್ಲಿ ತುಳುನಾಡಿನಲ್ಲಿ ಗಂಗೆ ಪದವನ್ನು 
ಅನೇಕ ಸಂದರ್ಭಗಳಲ್ಲಿ ಪ್ರಯೋಗಿಸುತ್ತಾರೆ. 

ಸಿರಿಯ ಜನನ ಆದುದು ಗಂಧದ ಗುಳಿಗೆಯಲ್ಲಿ. ಈ ಪಾಡ್ದನದಲ್ಲಿ ಗಂಧದ 
ಗುಳಿಗೆಯಲ್ಲಿ ಪಿಂಗಾದ ಪುಷ್ಪದಲ್ಲಿ ಮೈಸಂದಾಯನ ಜನನ ಆಗುತ್ತದೆ. ತುಳುನಾಡಿನ 
ದೇವಸ್ಥಾನದಲ್ಲಿ ಭೂತಬಳಿ ನಡೆಯುತ್ತದೆ. ಭೂತ ಬಳಿಯಲ್ಲೂ ಉತ್ಸವ ಮೂರ್ತಿ 
ಹೊತ್ತ ತಂತ್ರಿ ಇರುತ್ತಾನೆ. “ಹೊರಗಿಣ ಅಂಗಣಕೆ ಬಂದಾಗ ಭೂತ ಬಲಿಯಾಗುತ್ತದೆ. 
ಭೂತದ ಒಟ್ಟು ಸೇರಿದರು, ಭೂತ ಬಲಿಬಂದರು” ಎಂಬ ಈ ಪಾಡ್ದನದ ನಿರೂಪಣೆ 
ದೇವಸ್ಥಾನಗಳ ಭೂತ ಬಲಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತವೆ. 

ಈ ಪಾಡ್ದನ ಹಾಡಿ ಮುಗಿದ ಮೇಲೆ ಸಿಂಧುವಿನ ಬಳಿ ಮೈಸಂದಾಯನನ್ನು 
ಯಾಕೆ ಮನೆಗೆ ತರಬೇಕಿತ್ತು ಎಂದು ಕೇಳಿದ್ದೆ. "ಕಾಯಲು ಭೂತ ಬೇಡವಾ?' 
ಎಂದು ಮರು ಪ್ರಶ್ನೆ ಎಸೆದಳು. 

ಭೂತಗಳ ಕೆಲಸ ಮಾನವ ಜೀವಿಸಲು ಸೂಕ್ತ ವಾತಾವರಣ ಕಲ್ಪಿಸುವ ಧರ್ಮ 
ಸಂಸ್ಥಾಪನೆ. 


ಕಾಡ್‌ದೆರ್ಲು ಬೀರ ೩ ೧೫೫ 


ತುಳು ಮೂಲ 


ಅಪ್ಪೆ ಅಮ್ಮೆರೆ ಪರಕೆ ಪತೊಂದು ಗಂಗೆಗ್‌ 


"ಆರ್ಯೆರ್‌, ಮೇರೆರ್‌, ಕನ್ನಿ ದೃಷ್ಟಿ ಮಾರಿಯಮ್ಮ ಸಿಂಗದನಕಲು (್ಪ 


“ಅಪ್ಪೆರೆ ಅಂಗ ಅಮ್ಮೆರೆ ಜೀಕೆನೆ” 
ಎಂಕಲೆ ಕೊಂಡು ಪೋಡು' ಪಂಡೆರ್‌. 


ಪೋನಗ ಮುಗಯಿ ಬಾಯಿ ಬಂದಲಿಗೆ ಮಲ್ತೇರ್‌ 
ಗೆಂದ ತಾರೆದ ಮುದೆಲ್ಡ್‌ ದೀಪೆರ್‌. 


ಸಾದೊದ ಎಣ್ಣೆ ತಿಕ್ಕ್‌ದ್‌ ಜಲಕ ಆಯೆರ್‌ 
ಕಲ್ಲನ ಕಬಕೆನ ಜನನಂದ ಬೂಡು 

ಅಡೆಗ್‌ ಬೊಲ್ಲಿದ ಗಿಂಡೆ ಗೆತ್ತೆರ್‌ 

ಪಾಡಿ ಪನೆತಡೆ ತೋಡಿ ಉಗ್ಗೆದಡೆ ಪೋಯೆರ್‌. 
ಒಂಜಿ ಮರಾಯಿ ನೀರ್‌ ದೆತ್ತೆರ್‌ 

ಬೊಲ್ಲಿದ ಗಿಂಡೆನ್‌ ಪೊರ್ಲುಡು ದೆಕ್ಕಿಯೆರ್‌ 
ಬೊಕ್ಕೊಂಜಿ ಮರಾಯಿ ನೀರ್‌ ಗೆತ್ತೆರೆ 

ಬೊಲ್ಲಿದ ಗಿಂಡೆಡ್‌ ದಿಂಜಾಯೆರ್‌ 

ಪಾಡಿ ತೊಲಸಿ ಕಟ್ಟೆದಡೆ ಬತ್ತೆರ್‌ 


ಸೂರ್ಯನ್‌ ತೂಯೆರ್‌ 

ಸೂರ್ಯ ಬೊಟ್ಟು ಪಾಡಿಯೆರ್‌ ಚಂದ್ರನ್‌ ತೂಯೆರ್‌ 
ಚಂದ್ರ ಬೊಟ್ಟು ಪಾಡಿಯೆರ್‌. 

ಪೊರ್ಲುಗು ನಾಮ ಪಾಡಿಯೆರ್‌ 

ಪುಣ್ಯೊಗು ಬುಕುತಿ ಒಯಿತೆರ್‌ 


೧೫೬  ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 


[3 
ಅಬ್ಬೆ ಅಪ್ಪನ ಹರಕೆ (ಬೂದಿ/ಎಲುಬು) ಹಿಡಿದು ಗಂಗೆಗೆ ಹೋಗುವಾಗ 
ಆರ್ಯರು, ಮೇರರು ಕನ್ನೆಯ ದೃಷ್ಟಿಯ ಮಾರಿಯಮ್ಮ ಸಿಂಗದನವರು 
“ಅಬ್ಬೆಯ ಅಂಗ ಅಪ್ಪನ ಬೂದಿಯನ್ನು 
ನಮಗೆ ಕೊಂಡು ಹೋಗಬೇಕು” ಎಂದ 


ಹೋಗುವಾಗ ಕುಡಿಕೆ ಮುಚ್ಚಿ ಬೆಸುಗೆ ಮಾಡಿದರು 
ಗೆಂದಾಲೆ ತೆಂಗಿನ ಮರದ ಬುಡದಲ್ಲಿ ಇಡುತ್ತಾರೆ 


ಸಾದದ ಎಣ್ಣೆ ತಿಕ್ಕಿ ಜಳಕ ಆದರು 

ಕಲ್ಲನ ಕಬಕದ ಜನನದ ಬೀಡಿನಲ್ಲಿ 

ಅಲ್ಲಿಗೆ ಬೆಳ್ಳಿಯ ಗಿಂಡೆ ತೆಗೆದರು 

ಹಾಕಿದ ಏತದೆಡೆ ತೋಡಿದ ಬಾವಿಯೆಡೆ ಹೋದರು 
ಒಂದು ಮರಿಗೆ ನೀರು ತೆಗೆದರು 

ಬೆಳ್ಳಿಯ ಗಿಂಡಿಯನ್ನು ಚಂದದಲ್ಲಿ ತಿಕ್ಕಿದರು 
ಇನ್ನೊಂದು ಮರಿಗೆ ನೀರು ತೆಗೆದರು 

ಬೆಳ್ಳಿಯ ಗಿಂಡಿಗೆ ತುಂಬಿಸಿದರು 

ಹಾಕಿದ ತುಳಸಿ ಕಟ್ಟೆಯಡೆ ಬಂದರು 


ಸೂರ್ಯನನ್ನು ನೋಡಿದರು 

ಸೂರ್ಯ ಬೊಟ್ಟು ಹಾಕಿದರು ಚ೦ದ್ರನನ್ನು ನೋಡಿದರು 
ಚಂದ್ರ ಬೊಟ್ಟು ಹಾಕಿದರು 

ಅಂದಕ್ಕೆ ನಾಮ ಹಾಕಿದರು 

ಪುಣ್ಯಕ್ಕೆ ವಿಭೂತಿ ಹಾಕಿದರು 


ಕಾಡ್‌ದೆರ್ಲು ಬೀರ ೩ ೧೫೭ 


ಕಲ್ಲನ ಕಬಕೆನ ಜನನಂದ ಬೂಡುಗು ಪೋಯೆರ್‌ 
ಮಧ್ಯಾಹ್ನದ ವನಸ್‌ ಬಲ್ಮನ ಮಲ್ತೆರ್‌ 

ತೂಂಕಿ ಉಜ್ಜಾಲ್ಡ್‌ ಕುಲ್ಲಿಯೆರ್‌ 

ಕಾಯಿ ಪೂಲು ತಿಂದೆರ್‌. - 


“ನಂಕ್‌ ನನ ಪೋಡು ಗಂಗೆಗ್‌, 

ಅಪ್ಪೆರೆ ಅಮ್ಮೆರೆ ಅಂಗ ಜೀಕೆ ಕೊಂಡು ಪೋಡು 
ಗಂಗೆಗ್‌ ಪೋಪಿನ ತಾದೀದ ಅಂಕೆ ಗೊಂತು 
ಏರೇಡ ತೆರಿವು ಯೇರ್‌ 'ಪೋತಿನಕುಲು 9' 


“ಉಲ್ಲೆರ್‌ ಮೇಲೋರಿ ಸಿಂಗದನದಾರ್‌ 
ಕಲ್ಲೆನ ಕಬಕೆನ ಬೂಡುಡು.” 

ಅಯಿತ ಸಿಂಗಾರ ಆಯೆರ್‌ 
ಸಿಂಗಂದಾರ್‌ಡ ಸಾದಿನ್‌ ತೆರಿನಗ 
“ನಿಕಲೆಗ್‌ ಗಂಗೆಗ್‌ ಪೋಷಿನಾ ಸುಲಬತ್ತ್‌ 
ಪಿಲಿ ಬಲಿಪನ ರಾಜ್ಯ ಉಂಡು. 

ಮರಿ ನಲಿಪುನ ಮೈಕನ್ನ ಗುಡ್ಡೆ ಉಂಡು 
ಆ ಸಾದಿ ಪೋಡು. 


ಪೋ ಪೋದು ಪೋನಗ 
ಗೋ ಮೇಪು ಗೋವೆಲರೆ ಜೋಕುಲು ತಿಕ್ಕುವೆರ್‌ 
ಅಕಲ್‌ಡ ತಾದಿದ್‌ ಅಂತ್‌ ಗೊಂತು ತೆರಿಯದ್ದ ಅಂಡ್‌. 


ಪೋದು ಪೋದು ಮರಿ ನಲಿಪುನ ಗುಡ್ಡೆಡ್‌ ಪೋನಗ, 
ಗೋ ಮೇಪು ಜೋಕುಲು ತಿಕ್ಕುವೆರ್‌ 

“ಏರ್‌ ಮಗಾ ಬಾಲೆಲು ಎಂಕಲೆಗ್‌ ಗಂಗೆಗ್‌ 
ಪೋಷಿನಾ ತಾದಿನ್‌ ಒರ ತೋಜಾವರ್‌ 


೧೫೮ ಮೂಲತಾನದ ನಾಗಬ್ರಹ್ಮ ... 


ಕಲ್ಲನ ಕಬಕೆನ ಜನನದ ಬೀಡಿಗೆ ಹೋದರು 
ಮಧ್ಯಾಹ್ನದ ಊಟ ಸಂಭ್ರಮ್‌ ಮಾಡಿದರು 
ತೂಗುವ ಉಯ್ಯಾಲೆಯಲ್ಲಿ ಕುಳಿತರು 
ಕಾಯಿ ಅಡಿಕೆ ತಿಂದರು 


“ಇನ್ನು ನಮಗೆ ಹೋಗಬೇಕು ಗಂಗೆಗೆ 

ಅಬ್ಬೆಯ ಅಪ್ಪನ ಅಂಗ ಭಸ್ಮ ಕೊಂಡು ಹೋಗಬೇಕು 
ಗಂಗೆಗೆ ಹೋವ ದಾರಿಯ ಅಂಕೆ ಗೊತ್ತು 

ಯಾರಲ್ಲಿ ತಿಳಿಯಬಹುದು ಯಾರು ಹೋದವರು 


ಇದ್ದಾರೆ ಮೇಲೊಬ್ಬ ಸಿಂಗದನವರು 

ಕಲ್ಲೆನ ಕಬಕೆನ ಬೂಡುಡು 

ಐತ ಸಿಂಗಾರ ಆದರು 

ಸಿಂಗಂದಾರರಲ್ಲಿ ದಾರಿಯನ್ನು ತಿಳಿವಾಗ 

“ನಿಮಗೆ ಗಂಗೆಗೆ ಹೋಗುವುದು ಸುಲಭವಲ್ಲ. 
ಹುಲಿ ಬಲಿಪಗಳ ರಾಜ್ಯ ಇದೆ 

ನಾಗ ನಲಿಯುವ ಮೈಕನ್ನ(ಮೈರೆ?) ಗುಡ್ಡೆ ಇದೆ. 
ಆ ದಾರಿ ಹೋಗಬೇಕು. 


ಹೋಗಿ ಹೋಗಿ ಹೋಗುವಾಗ 
ಗೋವು ಮೇಯಿಸುವ ಗೋವಲರ ಮಕ್ಕಳು ಸಿಗುತ್ತಾರೆ 
ಅವರಲ್ಲಿ ದಾರಿಯ ಅಂತ ಗೊಂತು ತಿಳಿದರಾಯಿತು 


ಹೋಗಿ ಹೋಗಿ ಸರ್ಪ ನಲಿಯುವ ಗುಡ್ಡೆಯಲಿ ಹೋಗುವಾಗ 
ಗೋವು ಮೇಯಿಸುವ ಮಕ್ಕಳು ಸಿಗುತ್ತಾರೆ 

"ಯಾರು ಮಗಾ ಮಕ್ಕಳು ನಮಗೆ ಗಂಗೆಗೆ ಹೋಗುವ 
ದಾರಿಯನ್ನೊಮ್ಮೆ ತೋರಿಸುವಿರಾ9' 


ಕಾಡ್‌ದೆರ್ಲು ಬೀರ ೩ ೧೫೯ 


“ಗ೦ಗೆಗ್‌ ಪೋರೆ ಎಡ ತಾದಿ ಬುಡುಲೆ ಬಲ ತಾದಿ ಬುಡುಲೆ 
ನಡು ಸಾದಿ ಪತ್ತ್‌ಲೇ. ನಡು ಸಾದಿ ಪತ್ತ್‌ದ್‌ ಪೋನಗ 
ನಿಕಲೆಗ್‌ ಕೇನುಂಡು ಗಂಗೆಡ್‌ 

ಸೊನ್ನೆದಾ ಕೊಂಬು ಸಕನದ ಬೆಡಿ, ಉರುಲು ತಂಬಡ 
ಬೊಕ್ಕಲಾ ಪೋನಗ ಪಂಬದನ 

ಸಿರಿ ಕೊರಡೆದ ದನಿ ಕೇನುಂಡು 

ಆ ದನಿತ ಸರ ಪತ್ತ್‌ದ್‌ ಪೋಲೆ 


ಭಾಗ ೨ 
ಅನ್ನಜಿಕೆ ಕೊಂಡು ಪೋಯಿನ 
ಪಿದಯಿ ಅಂಗನೊಡು ದೀಯೆರ್‌ 
ಉಲಯಿ ಅಂಗನೊಗು ಪೋಯೆರ್‌ 
ಜಲಕದ ಕೆರೆಕ್‌ ಜತ್ತೆರ್‌ ಕೈ ಮೋನೆ ದೆಕ್ಕಿಯೆರ್‌ 
ದೇವೆರೆನ ಬಲಿ ಬನ್ನಗ ದೇವೆರೆ ಒಟ್ಟುಗು ಕೂಡಿಯೆರ್‌ 
ದೇವೆರೆ ಬಲಿ ಬತ್ತೆರ್‌ ಪಿದಯಿ ಅಂಗನೊಗು ಬತ್ತೆರ್‌ 
ಪಿದಯಿ ಅಂಗನೊಗು ಬನ್ನಗ ಬೂತದ ಬಲಿ ಆಪುಂಡು 
ಬೂತದ ಒಟ್ಟುಗು ಕೂಡಿಯೆರ್‌ ಬೂತ ಬಲಿ ಬತ್ತೆರ್‌ 
ಬೂತ ಬಲಿ ಆದ್‌ ಪನ್ನೆರ್‌ 


ಎಂಕುಲು ಬತ್ತ್‌ದ್‌ ಪದಿನಾಜಿ ದಿನ ಆಂಡ್‌ 
ಎಂಕಲೆ ರಾಜ್ಯೊಗು ಎಂಕುಲು ಪೋಪ 
“ಎ೦ಕಲೆ ಗಂಗೆಗ್‌ ಬತ್ತಿ ಗುರ್ತ ಬೋಡು” 


“ದಾದ ಬೋಡು ಪನ್ನಗ” 
“ಎಂಕಲೆ ಸಾಯೊಗು ದೈವ ಬೋಡು” 


"ಒವು ದೈವ ಆವು? 


೧೬೦  ಮೂಲತಾನದ ನಾಗಬ್ರಹ್ಮ ಹ 





ಗಂಗೆಗ್‌ ಹೋಗಲು ಎಡದಾರಿ ಬಿಡಿ ಬಲದರಿ ಹಿಡಿಯಿರಿ 
ನಡುದಾರಿ ಹಿಡಿಯಿರಿ ನಡೆವಾರಿ ಹಿಡಿದು ಹೋಗುವಾಗ 
ನಿಮಗೆ ಕೇಳುತ್ತದೆ ಗಂಗೆಯಲಿ 
ಶುಭದ ಕೊಂಬು ಶಕುನದ ಬೆಡಿ 
ಮತ್ತೂ ಹೋದರೆ ಪಂಬದನ 
ಸಿರಿ ಕಂಠದ ಧ್ದನಿ ಕೇಳುತ್ತದೆ 
ಆ ಧ್ವನಿಯ ಸ್ವರ ಹಿಡಿದು ಹೋಗಿ 

ಭಾಗ ೨ 
ಅಂಗ ಭಸ್ಮ ಕೊಂಡು ಹೋಗಿ 
ಹೊರಗೆ ಅಂಗಣದಲ್ಲಿ ಇಟ್ಟರು 
ಒಳಗಿನ ಅಂಗಣಕೆ ಹೋದರು 
ಜಳಕದ ಕೆರೆಗೆ ಇಳಿದರು ಕೈ ಮೊಗ ತೊಳೆದರು 
ದೇವರ ಬಲಿ ಬರುವಾಗ ದೇವರೊಟ್ಟಿಗೆ ಸೇರಿದರು. 
ದೇವರ ಬಲಿ ಬಂದವರು ಹೊರಾಂಗಣಕೆ ಬಂದರು 
ಹೊರಗಿಣ ಅಂಗಣಕೆ ಬರುವಾಗ ಭೂತ ಬಲಿಯಾಗುತ್ತದೆ 
ಭೂತದ ಒಟ್ಟು ಸೇರಿದರು ಭೂತ ಬಲಿ ಬಂದರು 
ಭೂತ ಬಲಿ ಆಗಿ ಹೇಳುತ್ತಾರೆ 


ನಾವು ಬಂದು ಹದಿನಾರು ದಿನ ಆಯಿತು 
ನಮ್ಮ ರಾಜ್ಯಕ್ಕೆ ನಾವು ಹೋಗುತ್ತೇವೆ 
ನಮಗೆ ಗಂಗೆಗೆ ಬಂದ ಗುರುತು ಬೇಕು 


“ಏನು ಬೇಕೆಂದಾಗ” 
"ನಮ್ಮ ಸಹಾಯಕ್ಕೆ ದೈವ ಬೇಕು” 


“ಯಾವ ದೈವ ಆಗಬಹುದು? 


ಕಾಡ್‌ದೆರ್ಲು ಬೀರ ೩ ೧೬೧ 


ಮೋನೆಗ್‌ ಮಜ್ಜಿ ಪೂಜುನ ಮರ್ಲ್‌ ಜುಮಾದಿ ಉಲ್ಲೆ 
ಪಂಜುರ್ಲಿ ಉಲ್ಲೆ ಮೂಲೆ 'ಮೈಸಂದಾಯೆ ಉಲ್ಲೆ. 
ಒವು ದೈವ ಆವು ನಿಕಲೆಗ್‌', ಪನ್ನೆರ್‌ 


“ಎಂಕಲೆಗ್‌ ಮೂಲ ಮೈಸಂದಾಯೆ ಕೊರೊಡು' 

ಕೊಡಿ ಮರತ ಮುದೆಲ್‌ಡ್‌ ಸೆರಂಗೊಡ್ಡುದು ಉಂತುವೆರ್‌ 
ಗಂಧದ ಗುಳಿಗೆಡ್‌ ಪಿಂಗಾರದ ಪುರ್ಟೊಡು 
ಮೈಸಂದಾಯನ್‌ ಸೃಷ್ಟಿ ಮಲ್ತೆರ್‌ 

ಸೆರಂಗೊಡ್ಡಿದ ಉಂತುದಿನಡೆ ಉಲ್ಲಾಯೆರ್‌ ಪಾರಾಯೆರ್‌ 
ಗಂಧದ ಗುಳಿಗೆಡ್‌ ಪಿಂಗಾರದ ಪುರ್ಟೊಡು 

ಮೈಸಂದಾಯೆ ಸೆರಂಗ್‌ಗ್‌ ಬೂರುಂಡು. 

ಸೆರಂಗ್‌ನ್‌ ಒಯಿತ್‌ ಕಟ್ಟಿಯೆರ್‌ 


“ನನ ಎಂಕಲ್ಲ ರಾಜ್ಯೊಗು ಎಂಕುಲು ಪೋಪ' 
ಗಂಗೆಡ್ಸ್‌ ಪಿದಡೊಂದು ಬರ್ಬೆರ್‌ 

ಬತ್ತ್‌ ಬತ್ತ್‌ ಕಲ್ಲೆಂದ್‌ ಕಬಕೆ೦ದ ಬೂಡುಗು ಬತ್ತೆರ್‌ 
ಮೂಲ ಮೈಸಂದಾಯನ್‌ ಪತ್ಯೆರ್‌ ಕೈದ್‌ ಕೊರಿಯೆರ್‌ 
ಕುಲ್ಲಾಯೆರ್‌ ಮಂಚ ಕೊರಿಯೆರ್‌ ನಂಬಿಯೆರ್‌ 


೧೬೨ ಮೂಲತಾನದ ನಾಗಬ್ರಹ್ಮ ... 


ಜ್‌ 


ಮುಖಕ್ಕೆ ಮಸಿ ಪೂಸುವ ಮರುಳ ಧೂಮಾವತಿ ಇದ್ದಾನೆ 
ಪಂಜುರ್ಲಿ ಇದ್ದಾನೆ, ಮೂಲ ಮೈ ಸಂದಾಯ ಇದ್ದಾನೆ 
ಯಾವ ದೈವ ಆಗಬಹುದು ನಿಮೆಗೆ ಹೇಳುತ್ತಾರೆ 


“ನಮಗೆ ಮೂಲ ಮೈಸಂದಾಯ ಕೊಡಬೇಕು 
ಕೊಡಿಮರದ ಮುಂದೆ ಸೆರಗೊಡ್ಡಿ ನಿಲ್ಲುತ್ತಾರೆ 
ಗಂಧದ ಗುಳಿಗೆಯಲ್ಲಿ ಪಿಂಗಾರದ ಪುಷ್ಪದಲ್ಲಿ 
ಮೈಸಂದಾಯನನ್ನು ಸೃಷ್ಟಿ ಮಾಡಿದರು 
ಸೆರಗೊಡ್ಡಿ ನಿಂತಲ್ಲಿಗೆ. ಉಲ್ಲಾಯರು ಹಾರಿಸಿದರು 
ಗಂಧದ ಗುಳಿಗೆಯಲ್ಲಿ ಪಿಂಗಾರದ ಪುಷ್ಪದಲ್ಲಿ 
ಮೈಸಂದಾಯ ಸೆರಗಿಗೆ ಬಿತ್ತು 

ಸೆರಗನ್ನು ಎಳೆದು ಬಿಗಿದರು 


ಇನ್ನು ನಮ್ಮ ರಾಜ್ಯಕ್ಕೆ ನಾವು ಹೋಗುತ್ತೇವೆ 
ಗಂಗೆಯಿ೦ದ ಹೊರಟು ಬರುತ್ತಾರೆ 

ಬಂದು ಬಂದು ಕಲ್ಲೆಂದ ಕಬಕೆಂದ ಬೂಡುಗು ಬರ್ಬೆರ್‌ 
ಮೂಲ ಮೈಸಂದಾಯಗೆ ಹಿಡಿಯಲು ಕೈದು ಕೊಟ್ಟರು 
ಕೂರಿಸಿದರು ಮಂಚ ಕೊಟ್ಟರು ನಂಬಿದರು 


ಉಲ್ಲಾಯ ಎಂದರೆ ನಾಗಬ್ರಹ್ಮ ಎಂಬರ್ಥದಲ್ಲಿ ಇಲ್ಲಿ ನಿರೂಪಿಸಲಾಗಿದೆ 


ಕಾಡ್‌ದೆರ್ಲು ಬೀರ ೩ ೧೬೩ 











ಉಲ್ಲಯ ಉಭಯಲಿಂಗಿ ಮತ್ತು ಪರಿವಾರ 


೧೬೪  ಮೂಲತಾನದ ನಾಗಬ್ರಹ್ಮ... 


೧೬ 


ಚಾಮುಂಡಿ ಗುಳಿಗ 


ಹಾಡಿದವರು : ಭೋಜ ಪ್ರಾಯ : ೭೦ 


ಮೂಲಸ್ಥಾನಗಳಲ್ಲಿ ಇರುವ ನಾಗಬೆರ್ಮರ ಪರಿವಾರ ದೈವಗಳ ಜೊತೆ ಗುಳಿಗ 
ಮತ್ತು ಪಂಜುರ್ಲಿ ದೈವ ಕ್ಷೇತ್ರಪಾಲನಾಗಿ ಇರುತ್ತಾನೆ. 

ಗುಳಿಗ ದೈವಗಳಲ್ಲಿ ಕೆಲವು ವರ್ಗಗಳಿವೆ. ನೆತ್ತರ್‌ ಗುಳಿಗ, ಸಂಕಲೆ ಗುಳಿಗ 
ಚಾಮುಂಡಿ ಗುಳಿಗ, ಮೂಕಾಂಬಿಕಾ ಗುಳಿಗ ಇತ್ಯಾದಿ. ಸಾಮಾನ್ಯ ನಂಬಿಕೆಯಂತೆ 
ಗುಳಿಗ ಚಾಮುಂಡಿಯ ಬಂಟ ದೈವ. 

ಈ ಪಾಡ್ದನವು ಗುಳಿಗ ದೈವ ಸಿಂಹ ರಾಜ್ಯದ/ಮೈಸೂರು ರಾಜ್ಯಕ್ಕೆ ಹೋಗುವ 
ನಿರೂಪಣೆ ಇದೆ. ಅಲ್ಲಿ ಚಾಮು೦ಡಿಯಮ್ಮ ಮತ್ತು ಮೈಸೂರು ಅರಸರು ಇದ್ದಾರೆ 
ಎಂದು ನಿರೂಪಿಸಲಾಗಿದೆ. ` 

ಈ ಪಾಡ್ದನದಲ್ಲಿ ಗುಳಿಗನಿಗೆ ಒಂಟೆ ಕಡಿಯುವ ಪ್ರಸ್ತಾಪ ಇದೆ. ಒಂಟೆ ತುಳುನಾಡಿನ 
ಪ್ರಾಣಿ ಅಲ್ಲ. ಅರಬ್‌ ವ್ಯಾಪಾರಿಗಳ ಪ್ರಭಾವದಿಂದ ಒಂಟೆಯ ಹೆಸರು ಇಲ್ಲಿ ಸೇರಿರುವ 
ಸಾಧ್ಯತೆ ಇದೆ. 

ಗುಳಿಗ ದೈವಕ್ಕೆ ಅನೇಕ ಹೆಸರುಗಳಿವೆ. ಅವುಗಳಲ್ಲಿ ಚಾಮುಂಡಿ ಗುಳಿಗ ಪ್ರಸಿದ್ಧ 
ಚಾಮುಂಡಿಗೆ ಕೋಲ ಆಗುವಾಗ ಗುಳಿಗನಿಗೂ ಕೋಲ ಆಗುತ್ತದೆ. 


ಕರ್ತರ 


ಚಾಮುಂಡಿ ಗುಳಿಗ ೧೬೫ 


ತುಳು ಮೂಲ 


+ 
+ 


ಅಪ್ಪೆ ಪಂಡ್‌ ಉಲ್ಲೆರ್‌ ಅಪ್ಪೆ ಸಂಕರೆ ಪೊಂಜೊವು 
ಅಮ್ಮೆಂದ್‌ ಪನ್ನಗ ಉಲ್ಲೆರ್‌ 

ಆರ್‌ ಗಾಲಿ ಭದ್ರ ಕನ್ಯಾ ಕುಮಾರೆ. 

ಒರಿಯಮ್ಮ ಸಾಪೊಡು ಬರ್ತೆಪ್ಪ ಕಿಲೊಟು 

ಪುಟಿನ ಬಾಲೆಲು ಉಲ್ಲೆರ್‌ 


ಒಂಜಿ ಬಾಲೆನ್‌ ಪೆದಿಯೊಲು ಸಂಕರು 
ಅಮೆ ಗುರಿತ ಬಾರನೆ ಪೋತೊಲು 

ಮಗ ತೊಂಜಿ ಬಾರನೆ ಪತಿಯೊಲು 
ತಾತಾಯಿ ಮುಂಚಿದ ಬಾರನೆ ಪತಿಯೊಲು 
ಮಗತೊಂಜಿ ಪತಿಯೊಲು 

ಎಡ್ಯೆ ಮುಂಚಿದ ಬಾರನೆ ಪತಿಯೊಲು 
ಬಂಜಿಡ್‌ ಒರಿಯೆನೆ ಒರಿಯೆನೆ ಮಗೆ 
ಬಂಜಿಡ್‌ ಬಲು ಬಾಸೆ ಕೊರುವೆ. 


ಯೇರಿಯೆ ಅಪ್ಪೆರೆ ಯೇರಿಯೆಲಪ್ಪೆರೆ 
ಯಾನ್‌ ಒಲ್ಲನೆ ಬರೊಡು 

ನೆತ್ತಿ ಉಡೆರೊಂದು ಬರೊಡಪ್ಪರೆ 
ಸಿರಿಮಿರೆ ಉಡೆವೊಂದು ಬರೊಡೆ 


ನೆತ್ತಿ ಉಡೆರೊಂದು ಬತ್ತಡ ಮಗ 

ತಮ್ಮಲೆ ಬಾವನೆ ಕೆರುವೆ 

ಸಿರಿ ಮಿರೆ ಉಡೆವೊಂದು ಉಡೆವೊಂದು ಬತ್ತಡ ಮಗ 
ಮೆಗ್ಯ ವಾಗೊನು ಕೆರುವೆ. 

ದೇವೆರೆ ಕೊರ್ತಿನ ಪರಿವೊಡೆ ಬಲ ಮಗ ಪಂಡೆರ್‌ 


೧೬೬  ಮೂಲತಾನದ ನಾಗಬ್ರಹ್ಮ ಮ 


ಕನ್ನಡ ಅನುವಾದ 


ಅಬ್ಬೆ ಅಂದರೆ ಇದ್ದಾರೆ ಅಬ್ಬೆ ಸಂಕರ ಹೆಂಗುಸು 
ಅಪ್ಪಾವು ಅಂದರೆ ಇದ್ದಾರೆ 

ಅವರು ಗಾಲಿ ಭದ್ರ ಕನ್ಯಾ ಕುಮಾರ 

ಒಬ್ಬ ಅಪ್ಪನ ಅನುಗ್ರಹದಿಂದ ಒಬ್ಬ ಅಬ್ಬೆಯ ಗರ್ಭದಿಂದ 
ಜನಿಸಿದ ಮಕ್ಕಳು ಇದ್ದಾರೆ 


ಒಂದು ಮಗುವನ್ನು ಹೆತ್ತಲು ಸಂಕರು 
ಅಮೆ ಹೊಂಡದ ಬಾರನೆ ಹೋದಳು 
ಮಗದೊಂದು ಬಾರನೆ ಹಿಡಿದಳು 
ತಾತಾಯಿ ಮುಂಚಿಯ ಬಾರನೆ ಹಿಡಿದಳು 
ಮಗದೊಂದು ಹಿಡಿದಳು 

ಒಳ್ಳೆ ಮಣಸು ಬಾರನೆ ಹಿಡಿದಳು 
ಬಸಿರಲ್ಲಿ ಉಳಿದನೆ ಒಬ್ಬ ಮಗ 

ಬಸಿರಲ್ಲಿ ಬಲು ಮಾತು ಆಡುವ 


ಯಾರದು ಅಬ್ಬೆಯವರೇ ಯಾರು ಅಬ್ಬೆ ಯೇ * 
ನಾನು ಎಲ್ಲಿಂದ ಬರಲಿ 

ನೆತ್ತಿ ಛೇದಿಸಿಕೊಂಡು ಬರಲೇ ಅಬ್ಬೆಯವರೇ 
ಸಿರಿ ಮೊಲೆ ಛೇದಿಸಿಕೊಂಡು ಬರಲೇ 


ನೆತ್ತಿ ಛೇದಿಸಿಕೊಂಡು ಬಂದರೆ ಮಗಾ 

ಮಾವ ಬಾವನನ್ನು ಕೊಲ್ಲುವೆ 

ಸಿರಿ ಮೊಲೆ ಒಡೆದು ಬಂದರೆ ಮಗಾ 

ತಮ್ಮನ ಭಾಗ್ಯವನ್ನು ಕೊಲ್ಲುವೆ 

ದೇವರು ಕೊಟ್ಟ ಪರಿವಲ್ಲಿ ಬಾ ಮಗಾ ಎಂದರು 


ಚಾಮುಂಡಿ ಗುಳಿಗ ೧೬೭ 








ದೇವೆರ್‌ ಕೊರ್ತಿನ ಪರಿವುಡೆ ಬಯಿಜಿನೆ 
ಲಪ್ಪನೆ ಕೆರ್ದೆನೆ ಮಗೆ ಕ್ಮ 


ತಿಗಲೆನ್‌ ದಾನೆ ಬಚ್ಚಾವನ 

ಅಪ್ಪನೆ ಕೆರ್ಲೆನೆ ಮಗೆ ಅಪ್ಪೆನೆ ದಾನೆ ಪೋತೆ 
ಯಾನ್‌ ಪೋಪೆಂದ್‌ ಪಂಡೆ 

ಮೇಲ್‌ ಮೇಲನ ಲೋಕೊಗು ಮಗನೆ 
ದನಿವುಡು ದೇವೆರ್‌ ಜಲಕೊಗು ಬರುವೆರೆ. 


ಮಾನಿ ಮನಿವುಲು ಪೊರ್ತುಡು 

ರತೊಡು ಕುಲೊಂದು ಬನ್ನಗ 

ರತದ ಎದುರು ಉಂತಿಯೆನೆ ಮಗೆ 
ಬಾಯಿದಗಿನ ಎಂಕ್‌ ದೇವೆರೆಂದ್‌ ಪಂಡೆನೆ. 
ಬಾಯಾಗಿನ ಕೂಲಿದ ಪುರ್ಪ 

ಬಾಯಿದ ರುಚಿ ಪೋಯಿಜಿ 


ಸಾವಿರ ಕರಿಯ ಕೋರಿ ತಡ್ತೆರೆ 
ಸಾವಿರ ಬೊಲ್ಯ ಕೋರಿ ತಡ್ಡೆರೆ 
ಒಂಟೆ ಕಡ್ತೆರ್‌ ಒಂಟೆದಲಂಬೆ. 
ಕುದುರೆ ಕಡ್ತರೆ ಕುದುರೆನೆ. 
ಬಾಯಿದಗಿನ ಕೂಲಿದ ಪುರ್ಪ 
ಬಾಯಿದ ರುಚಿ ಎನ್ನ ಪೋಯಿಜಿ 


ಮಾಯದ ಮನಿವುಲು ಪೊರ್ತುಡು 
ಬರುವೆರ್‌ ನರಯನ ದೇವೆರ್‌. t 


ಯಾನ್‌ ಜಲಕಾಪಿ ಕೆರೆತಡೆ ಬಲ್ಲ 
ಏಲ್‌ ಕೆರೆತ ನೀರ್‌ ಉಂಡಲ್ಪ 


೧೬೮ ಮೂಲತಾನದ ನಾಗಬ್ರಹ್ಮ ... 


ದೇವರು ಕೊಟ್ಟ ಪರಿವಲ್ಲಿ ಬಾರದಿದ್ದರೆ 

ಅಬ್ಬೆಯನ್ನು ಕೊಲ್ಲುವೆ ತ 

ಎದೆಯನ್ನು ಯಾಕೆ ಇಂಗಿಸುವೆಯಾ 

ಅಬ್ಬೆಯ ಕೊಂದನೆ ಮಗನೆ, ಅಬ್ಬೆಯನ್ನು ಏನು ಹೋದೆ 
ನಾನು ಹೋಗುವೆ ಎಂದು ಹೇಳಿದ 

ಮೇಲ್‌ ಮೇಲಿನ ಲೋಕಕ್ಕೆ ಮಗನೇ 

ಧಣಿದು ದೇವರು ಜಳಕಕ್ಕೆ ಬರುವರು 


ಮಾನಿ ಆಡುವ ಹೊತ್ತಿಗೆ 

ರಥದಲ್ಲಿ ಕುಳಿತು ಬರುವಾಗ 

ರಥದ ಎದುರು ನಿಂತನೇ ಮಗ 

ಬಾಯಿಯ ಬಯಕೆ ನನಗೆ ದೇವರೇ ಎಂದನೆ 
ಬಾಯಿಯಗಿನ ಹಲ್ಲಿನ ಪುರ್ಪ 

ಬಾಯಿಯ ರುಚಿ ಹೋಗಿಲ್ಲ 


ಸಾವಿರ ಕರಿಯ ಕೋಳಿ ಕಡಿದರು 
ಸಾವಿರ ಬಿಳಿಯ ಕೋಳಿ ಕಡಿದರು 
ಒಂಟೆ ಕಡಿದರು ಒಂಟೆ ಎಂದೆನೆ 
ಕುದುರೆ ಕಡಿದರು ಕುದುರೆಯೆ 
ಬಾಯಿಯಗಿನ ಹಲ್ಲಿನ ಪುರ್ಪ 
ಬಾಯಿಯ ರುಚಿ ನನ್ನ ಹೋಗಿಲ್ಲ 


ಮಾಯೆಯ ಮಾತು ಆಡುವ ಹೊತ್ತಲ್ಲಿ 
ಬರುವರು ನರಯನ ದೇವರು 


ನಾನು ಜಳಕಾಗುವ ಕೆರೆಯ ಬಳಿ ಬಾ 
ಏಳು ಕೆರೆಯ ನೀರು ಇದೆ ಅಲ್ಲಿ 


ಈ 


ಚಾಮುಂಡಿ ಗುಳಿಗ ೧೬೯ 


ಲವ್ವೆಂದ್‌ ಲಂಚನೆ ಕೆರೆಕ್‌ ದುಡಿಯ ದಾನೆನೆ ದೀಪೆನೆ 
ಮೀನ ಮಚ್ಚೊಲು ತ್ಕೋಡ ಪಾಡ ಇಂದ್‌ 


ಒ೦ಜ೦ಡ ದಾನೆನ ಬೂರ್ದ 
ಅಲ್ಲಿದ ಪೂನೆ ಅವ್ವೊ ಬಾಡ್‌ದ್‌ ದಾನೆ ಬೂರುದ 
ಜಲಕೊಗು ಬನ್ನಗ ದೇವೆರೆ ನೀರ್‌ಜ್ಜಿ ದಾನೆ ಪಂಡೆರ್‌ 


ನೀರ್‌ ನಿರ್ಮಿಯೆರ್‌ ದೇವೆರ್‌ 

ಜಲಕೊಗು ದಾನೆ ಬರುವೆರ್‌ 

ಎದುರೊರಿ ಉಂತಿಯೆನೆ ಲವ್ವೊನೆ 

ನಾಲಾಯಿದ ರುಚಿ ಎನ್ನ ಪೋಯಿಜಿ. 

ಕೂಲಿದ ಪುರ್ಪ ಪೋಯಿಜಿ ಲವ್ವಾಂಡ ದಾನೆ ಪಂಡೆರ್‌ 
ತನ್ನ ಕಿನ್ಶನ ಬಿರೆಲ್‌ ಲವ್ವಾಂಡ ಕೊರುವೆರ್‌ 
ಬಾಯಿದಗಿನ ನಾಲಾಯಿದ ರುಚಿ ಕೂಲಿದ 

ಪುರ್ಪ ಎನ್ನ ಪೋಯಿಜಿ 

ಬಾಕಿ ಪೊರ್ತುಂಡೆ ಬರುವೆರೆ 

ಲಕ್ಷ್ಮಿ ದೇವಿನೆ ಕೊರುವೆರೆ 

ಮೂಕುದ ಮುತ್ತೆಸನ ಕಂಟೆಲ್ಪ ಕರಿಯನಿ ಒರ್ದುಲಾ 
ಅವ್ವಂಡ ಈನೆ ನರಯನ. 

ಇಂಬೆಗ್‌ ಒಂಜಿ ಕತೆನೆ ಮಲ್ಲೊಡು ಬಲ 

ಗುಲಿಗಂದ್‌ ಪಂಡೆರ್‌ ಕನ್ನ ಬಾಸೆಡ್‌ ಲೆತ್ತೆರ್‌ 

ನೂಲ ಬಲ್ಸ್ಸ್‌ ಮಲ್ತೆರ್‌ ಮರಕನೆ ಜಪುಡಾದ್‌ ಕೊರ್ಟೆರ್‌ 


ಭೂಲೋಕೊನು ಮುಟೈರ್‌ 
ತನೆವುಲ್ಲ ಪೆತ್ತ ಉಂಡುಗೆ 
ತನೆವುಲ್ಲ ಪೆತ್ತ ಉಪ್ಪುಗೆ 
ಅವ್ವಾಂಡ ದೃಷ್ಟಿ ಪಾಡ್‌ ಗುಳಿಗ 
ಅವ್ವಂಡ ದಾನೆ ಪನುವೆರೆ 


೧೭೦ ಮೂಲತಾನದ ನಾಗಬ್ರಹ್ಮ ... 








ಅದೆಂದು ಹಾಗೆಯೇ ಕೆರೆಗೆ ಮೂತಿ ಏನು ಇಡುತ್ತಾನೆ 
ಮೀನು ಮಚ್ಚಿಗಳು ಬಸವಳಿದು ಬಿದ್ದುವು 


ಒಂದೆಡೆ ಅದೇನು ಬಿದ್ದಿವೆ 
ಅಲ್ಲಿದ್ದ ಹೂವು ಅದು ಬಾಡಿ ಅದೇನು ಬಿದ್ದಿವೆ 
ಜಳಕಕ್ಕೆ ಬರುವಾಗ ದೇವರು ನೀರಿಲ್ಲ ಏನು ಎಂದರು 


ನೀರು ನಿರ್ಮಿಸಿದರು ದೇವರು 

ಜಳಕಕ್ಕೆ ಏನು ಬರುವರು 

ಎದುರೊಬ್ಬ ನಿಂತನೆ ಆಗಲೇ 

ನಾಲಗೆಯ ರುಚಿ ನನ್ನದು ಹೋಗಿಲ್ಲ 

ಹಲ್ಲಿನ ಪುರ್ಪ ಹೋಗಿಲ್ಲ ಆವಾಗ ಏನೆಂದರು 
ತನ್ನ ಕಿರು ಬೆರಳು ಆವಾಗ ಕೊಡುವರು 

ಬಾಯಿಯ ಅಗಿನ ನಾಲಗೆಯ ರುಚಿ ಹಲ್ಲಿನ 
ಪುರ್ಪ ನನ್ನ ಹೋಗಿಲ್ಲ 

ಬಾಕಿ ಹೊತ್ತಲ್ಲಿ ಬರುವರು 

ಲಕ್ಷ್ಮಿ ದೇವಿಯನ್ನು ಕೊಡುವರು 
ಮೂಗಿನ ಮುತ್ತೈದತನ ಕತ್ತಿನ ಕರಿಮಣಿ ಉಳಿಸಿಕೊಡು 
ಅದು ನೀನೆ ನರಯನ. 

ಇವನಿಗೆ ಒಂದು ಕಥೆಯನ್ನು ಮಾಡಲು 

ಬಾ ಗುಳಿಗಾ ಎಂದರು ಕಣ್ಣಿನ ಭಾಷೆಯಲ್ಲಿ ಕರೆದರು 
ನೂಲಿನ ಹಗ್ಗ ಮಾಡಿದರು ಅಂಗಾತ ಇಳಿಸಿ 


ಭೂಲೋಕವನ್ನು ಮುಟ್ಟಿದರು 

ಗಬ್ಬದ ಹಸು ಇದೆಯಂತೆ 

ಗಬ್ಬದ ಹಸು ಇರಬಹುದಂತೆ 

ಅದಾದರೆ ದೃಷ್ಟಿ ಹಾಕು ಗುಳಿಗ 

ಅದಾದರೆ ಏನು ಹೇಳುವರು + 


ಚಾಮುಂಡಿ ಗುಳಿಗ ೧೭೧ 


ಸಾರಂಬಲ ಪೊದ್ದೊಲು ನೂತ್ರ ಬೊಂಡೊಡು 
ಸಾರ ಮಲ್ಲಕುಲು ಉಲ್ಲೆರ್‌ 
ಲಾನ ಬೋಗೊನು ಈ ಸಂತೊಸೊಡು ಗೆತೊನುಲ 


ಚಂಡಿ ಯಾನ್‌ ಒಡೆಗ್‌ ಪೋಪಿನಿ. 
ಲವ್ವಾಂಡ ದಾನೆ ಬರುವನೆ 

ಎಂಕಂಡ ಲವ್ವನೆ ಬರೊಡು 

ಮೈಸೂರುಗು ದಾನೆ ಪೋವೆನೆ 

ಲವ್ವಾಂಡ ಉಲ್ಲೆರ್‌ ಚಾಮುಂಡಮ್ಮ 
ಉಲ್ಲೆರ್‌ ದಾನೆ ಪನ್ನಗ 

ಬಲ್ಲ ಗುಳಿಗಾನ ಎನ್ನ ದೂತಾನ 

ಲವ್ವಾಂಡ ದಾನಿನಾ ಪಂಡೆರ್‌ 

ಆಜಿ ಹರದಾರಿ ತಾದಿನೇ ಪಿರ ಉಂತು 
ಯೇನಂಡ ಮೈಸೂರುಗೇನೇ ಪೋಪೇನೇ 
ಮೈಸೂರು ಪೋನಗ ಉಲ್ಲೆರ್‌ 

ಮಯಿಷ ಮರ್ದಿನಿ ಮಲ್ಲೆಡ್‌ 
ಮೈಸೂರರಸನ ಬಲಭಾಗೊಡು ಕುಲ್ಲೊಡು 
ಯಾನ್‌ ಪೋಪೆ ದೇವೆರೆ ಇಂದ್‌ ಪಂಡೆನೆ. 
ಸಿಂಹ ರಾಜ್ಯೊಗು ದೇವೆರೆ ಪೋಪೆ ಪಂಡೆನೆ. 


ಕೊಡಿ ಪೋಯಿ ಪುಣ್ಕೆದ ಮರ 

ಪೂ ಪೋಯಿ ಸಾಂತಿದ ಮರ 

ಬೀಮರಾಯನ ತಲೊಟು ಕತ್ತಲೆ ಕಾನ 

ಒರಿಗನ ಗೋರಿ ಕಾನ ದಂಡಿ ಬಾಕಿಲ್ಲ್‌ 
ಕಾರಂಬುಲದ ಮುದೆಲ್‌ಡ್‌ ಕೊನಿ ಊರಿಯೆನೆ. 


೧೭೨ ಮೂಲತಾನದ ನಾಗಬ್ರಹ್ಮ ... 


ಸಾವಿರ ಬಲ್ಲ ಅರಳು ನೂರಾರು ಬೊಂಡದಲ್ಲಿ 
ಸಾವಿರ ದೊಡ್ಡವರು ಇದ್ದಾಕೆ, 
ಆಗ ಭೋಗವನ್ನು ಈ ಸಂತಸದಲ್ಲಿ ತೆಗೆದುಕೊಳ್ಳು 


ಚಂಡಿ ನಾನು ಎಲ್ಲಿ ಹೋಗುವುದು 

ಬೇಗನೆ ಏನು ಬರುವೆನೆ 

ನನಗಾದರೆ ಬೇಗನೆ ಬರಬೇಕು 

ಮೈಸೂರಿಗೆ ಏಕೆ ಹೋಗುವೆನು 

ಆಲ್ಲಾದರು ಇದ್ದಾರೆ ಚಾಮುಂಡಮ್ಮ 

ಇದ್ದಾರೆ ಏನು ಎಂದರೆ 

ಬಾ ಗುಳಿಗಾ ನನ್ನ ದೂತನೆ 

ಆವಾಗ ಏನು ಹೇಳಿದರು 

ಆರು ಹರದಾರಿ ದಾರಿ ಹಿಂದೆ ಇದೆ 
ನಾನಾದರೆ ಮೈಸೂರುಗೆನೇ ಹೋಗುವೆನೇ 
ಮೈಸೂರು ಹೋಗುವಾಗ ಇದ್ದಾರೆ 

ಮಹಿಷ ಮರ್ದಿನಿ ಮಹತ್ತಲ್ಲಿ 

ಮೈಸೂರರಸನ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು 
ನಾನು ಹೋಗುವೆ ದೇವರೆ ಎಂದು ಹೇಳಿದೆನೆ 
ಗಟ್ಟ ರಾಜ್ಯಕ್ಕೆ ದೇವರೆ ಹೋಗುವೆ ಎಂದನೆ 


ಚೆಗುರು ಹೋದ ಹುಣಸೆ ಮರ 
ಹೂ ಬಿಟ್ಟ ಸಾಂತಿಯ ಮರ 
ಭೀಮರಾಯನ ಕ್ಷೇತ್ರದಲ್ಲಿ ಕತ್ತಲೆ ಕಾನ 
ಒರಿಗನ ಗೋರಿ ಕಾನ ಹೆಬ್ಬಾಗಿಲಲ್ಲಿ 
ಕಾರಂಬುಲದ ಬುಡದಲ್ಲಿ ನೆಲೆ ಆದ. 


ಚಾಮುಂಡಿ ಗುಳಿಗ ೧೭೩ 





ಬಾಕುಡರ ನಾಗಬ್ರಹ್ಮ ಕೋಲದ ಸಂದರ್ಭ 
ನಾಗನಾಗಿ ಉಲ್ಲಾಯ. ಕಲಾವಿದ : ತಿಮ್ಮಪ್ಪ (ನಲ್ಕೆ) 


೧೭೪  ಮೂಲತಾನದ ನಾಗಬ್ರಹ್ಮ ... 








೧೭ 


ಗುಳಿಗ ಪಾಡ್ದನ 


ಹಾಡಿದವರು : ವೇದ ಕಬತಾರ್‌ ಪ್ರಾಯ : ೪೩ 
ಜಾತಿ : ನಲ್ಕೆ 
ಏಪ್ರಿಲ್‌ ೨೦೦೬ ಮತ್ತು ೧೩.೧.೨೦೦೭ 


ನರಯನ/ಸೂರ್ಯ ದೇವರ ಅನುಗ್ರಹ ಪಡೆದು ಬಸಿರಾಗುವ ಮಿನಾಲೆ ಹೆಂಗಸು 
ಗುಳಿಗ ದೈವಕ್ಕೆ ಜನ್ಮ ನೀಡುವ ಕಥೆ ಇಲ್ಲಿದೆ. 

ಈ ಪಾಡ್ದನದ ಪ್ರಕಾರ ಮೀನಾಲೆ ಮತ್ತು ಸೂರ್ಯನ ಮಗ ಗುಳಿಗ. 

ಪಾಡ್ದನದ ಕೆಲವು ಪದಗಳಿಗೆ ಅರ್ಥ ತಿಳಿಯದ ಕಡೆ ಪ್ರಶ್ನಾರ್ಥಕ ಚಿಹ್ನೆ ಹಾಕಲಾಗಿದೆ. 


ಸೇ 


ಗುಳಿಗ ಪಾಡ್ಸನ ೧೭೫ 


ತುಳು ಮೂಲ 


ಪಲ್ಲಿ ಮೀನಾಲೆ ಮೆಗ್ಗಿ ಗೆಂದಾಲೆ 
ಇರ್ವೆರ್‌ ಪೊನ್ನುಲು ಸಿರಿಕುಲು 
ಅಪ್ಪೆಂದ್‌ ಪನ್ನಗ ಉಲ್ಲೆರ್‌ ನನ 
ಅಪ್ಪೆ ದೆಯಿ ನನ ಪೊ೦ಜೋವು. 
ಅಮ್ಮೆಂದೆ ಪನ್ನಗ ಉಲ್ಲೆರ್‌ 
ಕಾಲಿಬರೆ ಕನ್ಯಾದ ಕುಮಾರೆ ಯೆ. 


ಅಕಲೆಗ್‌ ಪುಟ್ಟ ಬಾಲೆಲು ಇರ್ವೆರ್‌ ಪೊನ್ನು ಬಾಲೆಲು ಯೆ 
ಪಲ್ಟಿ ಮೀನಲೆ ವೆಗ್ಬಿ ಗೆಂದಾಲೆ ಇರ್ದೆರ್‌ ಪೊನ್ನು ಸಿರಿಕುಲು 


ಎಲ್ಲಿನೆ ಪೋಯೆರ್‌ ಮಲ್ಲೆನೆ ಆಯೆರ್‌ 
ಬಲ ಪೋದು ಬಲಿಮಾನಲಾನಗ 
ಪೊನ್ನು ಪೋದು ಪೊಂಜೋವು ಆನಗ 
ಅವ್ವಾಂಡ ನನ ಉಲ್ಲೆರ್‌ಯೇ 

ಪಲ್ಲಿ ಮಂಡೆಡ್‌ ಮೆಗಿದಿ ಪೇನ್‌ನ್‌ 
ಮೆಗ್ಬಿ ಮಂಡೆಡ್‌ ಪಲ್ಟಿ ತೂನಗ 
ಲವ್ವಂಡಾಪುಂಡು ಪದ್ರಾಡ್‌ ಗಂಟೆ 
ಪೊರ್ತುಡು ವೆಗ್ದಿ ಪಲ್ಟಿ ಕುಲ್ಲುವೆರ್‌ಯೇ. 
ದೇವೆರೆ ಕೈನ ದೇವೆರೆ ಭಕ್ತಿ ಲವ್ವಂಡ 
ಮಲ್ಲೊಂದು ಕುಲ್ಲುದೆರ್‌ ಯೇ 


ಏರಿಯ ಅಕ್ಕೆರೆ ಆರಿಯ ಅನ್ನೆರೆ 

ಎಂಕ್ಷೆ ಮದಿಮೆ ಮಯಿಸರ್‌ ಬೊಡ್ಡಿ 
ದೇವೆದ್ದ ನಂಕ್‌ ಸಾಪ ಕೇನೊಡು 
ನರಯನ ದೇವೆರೆಡೆ ಪೋವೊಡು 
ನರಯನ ದೇವೆರ್‌ ಇತ್ತಿನಡೆ ಹೋಯಂಡ 
ಇಂದ್‌ ಪೋಯೆರ್‌ ಯೇ 

ಯೇರ್‌ ನರಯನ ದೇವೆರೆ ಈರ್‌ 

ಯೆಂಕ್ಷೆ ಸಾಪೊಂಜಿ ಕೊರುಡು ಯೆ 

ಗಂಡ ನೂಲತ್ತಾಯ ಪತ್ತಾಯ ಎಂಕುಲು ಊರ ಕೈ ಸೇರಾಯ 
ಎಂಕಲೆಗ್‌ ನನ ಪಾರಾ ನನೊ ಸಾಪನೆ 
ಕೊರೊಡುಂದು ಪನಿಯೆರ್‌ ಯೇ 


೧೭೬  ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 

ಅಕ್ಕ ಮೀನಾಲೆ, ತಂಗಿ ಗೆಂದಾಲೆ,' 
ಇಬ್ಬರು ಹೆಣ್ಣುಗಳು ಸಿರಿಗಳು 
ಅಬ್ಬೆ ಎಂದರೆ ಇದ್ದಾರೆ ಇನ್ನು 
ಅಬ್ಬೆ ದೇಯಿ ಇನ್ನು ಹೆಂಗುಸು 
ಅಪ್ಪ ಎಂದರೆ ಇದ್ದಾರೆ ಕಾಳಿಬರೆ 
ಕನ್ಯಾದ ಕುಮಾರ ಯೇ 


ಅವರಿಗ ಹುಟ್ಟಿದ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಯೇ 
ಅಕ್ಕ ಮೀನಾಲೆ, ತಂಗಿ ಗೆಂದಾಲೆ, ಇಬ್ಬರು ಹೆಣ್ಣು ಸಿರಿಗಳು 


ಚಿಕ್ಕವರು ಹೋಗಿ ದೊಡ್ಡವರಾದರು 

ಬಲ ಹೋಗಿ ಬಲಿಯುವುವಾಗ 

ಹೆಣ್ಣು ಹೋಗಿ ಹೆಂಗುಸಾಗುವಾಗ 
ಅದಾದರೆ ಇನ್ನು ಇದ್ದಾರೆ ಯೇ 

ಅಕ್ಕನ ತಲೆಯಲ್ಲಿ ಹೇನು ತಂಗಿ 

ತಂಗಿಯ ತಲೆಯಲ್ಲಿ ಅಕ್ಕ ನೋಡುವಾಗ 
ಅದಾದರೆ ಆಗುತ್ತದೆ ಹನ್ನೆರಡು ಗಂಟೆ 
ಹೊತ್ತಿಗೆ ಅಕ್ಕ ತಂಗಿ ಕುಳಿತುಕೊಳ್ಳುತ್ತಾರೆಯೇ 
ದೇವರೆ ಕೈಯ ದೇವರ ಭಕ್ತಿ ಅದು 
ಮಾಡುತ್ತಾ ಕುಳಿತಿದ್ದಾರೆ ಯೇ 


ಯಾರದು ಅಕ್ಕಾವರೇ ಯಾರು ಅಣ್ಣಾವರೇ 
ನಮಗೆ ಮದುವೆ ಸೌಭಾಗ್ಯ ಬೇಡ 

ದೇವರ ಬಳಿ ನಮಗೆ ಅನುಗ್ರಹ ಕೇಳಬೇಕು 
ನರಯನ ದೇವರ ಬಳಿ ಹೋಗಬೇಕು 
ನರಯನ ದೇವರ ಬಳಿ ಹೋದರೆ 

ಎಂದು ಹೋದರುಯೇ 

ಯಾರು ನರಯನ ದೇವರೇ ನೀವು 

ನಮಗೆ ಅನುಗ್ರಹ ಒಂದು ಕೊಡಬೇಕು ಯೇ 
ಗಂಡ ನೂಲತ್ತಾಯ ಪತ್ತಾಯ(9)ನಾವು ಊರ ಕೈ ಸೇರಲಾರೆವು 
ನಮಗೆ ಇನ್ನು ಪಾರಾ ಇನ್ನು ಅನುಗ್ರಹವನ್ನೇ 
ಕೊಡಬೇಕೆಂದು ಹೇಳಿದರು ಯೇ 


ಗುಳಿಗ ಪಾಡ್ಜನ ೧೭೭ 





ಅವ್ವಂಡ ಒಂಜಿ ಪದ್ರಾಡ್‌ ನನ ಒ೦ಜಿ ಪದ್ರಾಡ್‌ ಸಾಪಾಯೆ 
ಇರ್ವತ್ತನಾಲ್‌ ಸಾಪಾನೆ*ನನ ನರಯನ ದೇವೆರ್‌ ಕೊರಿಯೆರ್‌ ಯೇ 
ಅವ್ವಂಡ ನನ ಪಾರೊನು ನನ ಪತೊಂದು ನನ 

ಇರ್ದೆರ್‌ ಬರುವೆರ್‌ ಯೇ 


ಒಂಜಿ ತಿಂಗೊಲು ಪೋತುಂಡು ನನ 

ರಡ್ಡ್‌ ಮೂಜಿ ನಾಲಾಂಡ್‌ ಯೇ 

ನಾಲಾಯಿನ್‌ ತಿಂಗೊಲು ಪೋತುಂಡು 

ನನ ಪತ್ತ್‌ ತಿಂಗೊಲು ಲಾನಗ ಯೇ 

ಲವ್ವಂಡ ನನ ಮೆಗ್ಗಿ ಮೀನಲೆ ಲವ್ವಂಡ ಬಂಜಿಡ್‌ ಬೇನೆಲಯೇ 
ಬೇನೆ ಬತ್ತ್‌ಂಡ್‌ ಪೆದಿಯೆರ್‌ ನನ 

ಮೆಗೆದಿ ಮೀನಲೆ ಪೊಂಜೊವುಯೆ. 

ಅವ್ವೊಂಜಿ ನನ ಪತ್ತ್‌ ಪಾತೆರ ಲರಗುರಿ 
ಸುಗಿದೊಲು ಯೆ ಬಂಜಿಡಿತ್ತಿ ಬಾಲೆ ಬಲನಾಲಾನಗ 
ಅಮೆ ಗುರಿಂಡ ನುಗಿದೊಲುಯೇ 

ಒರಿಯೆ ಬಾಲೆನೆ ಉಲ್ಲೆನೆ 

ನನ ಒಂಜಿ ಭರವಸೆ ಕೊರ್ದೆ. 


೧೭೮ ಮೂಲತಾನದ ನಾಗಬ್ರಹ್ಮ ... 


ಅದಾದರೆ ಒಂದು ಹನ್ನೆರಡು ಇನ್ನು ಒಂದು ಹನ್ನೆರಡು ಅನುಗ್ರಹವೇ 
ಇಪ್ಪತ್ತನಾಲ್ಕು ಅನುಗ್ರಹವೇ ಔನ್ನು ನರಯನ ದೇವರು ಕೊಟ್ಟರು ಯೇ 
ಅದಾದರೆ ಇನ್ನು ಓಡುತ್ತಾ ಇನ್ನು ಹಿಡಿಯುತ್ತಾ 

ಇಬ್ಬರು ಬರುವರು ಯೇ 


ಒ೦ದು ತಿಂಗಳು ಹೋಗಿದೆ ಇನ್ನು 

ಎರಡು ಮೂರು ನಾಲ್ಕಾಯಿತುಯೇ 

ನಾಲ್ಕೈದು ತಿಂಗಳು ಹೋಗಿದೆ 

ಇನ್ನು ಹತ್ತು ತಿಂಗಳು ಆಗುವಾಗಿ ಯೇ 

ಹಾಗಾದರೆ ತಂಗಿ ಮೀನಾಲೆ ಬಸಿರಲ್ಲಿ ನೋವು ಯೇ 
ನೋವು ಬಂತು ಹೆರಲು ಇನ್ನು 

ತಂಗಿ ಮೀನಾಲೆ ಹೆಂಗಸು ಯೇ 

ಅದೊಂದು ಇನ್ನು ಹತ್ತು ಮಾತು ಲರಗುರೀ(9) 
ಸ್ತುತಿಸಿದಳು ಯೇ ಹೊಟ್ಟೆಯಲ್ಲಿಯ ಮಗು ಬಲ ಆಗುವಾಗ 
ಅಮೆ ಗುರಿ ಗುಂಡ ಮುಚ್ಚಿದಳು ಯೇ 

ಒಬ್ಬ ಮಗುವೇ ಇರುವನೆ 

ಇನ್ನು ಒಂದು ಭರವಸೆ ಕೊಡಿರಿ. 


ಗುಳಿಗ ಪಾಡ್ದನ ೧೭೯ 


೧೮ 


ದೆಯ್ಯೊಲೆ ನಲಿಕೆ 


ಹಾಡಿದವರು : ಬರೆಬೈಲು ಬಾಬು ಪ್ರಾಯ : ೭೫, ಜಾತಿ : ನಲ್ಕೆ 
ಸಂಗ್ರಹ ಏಪ್ರಿಲ್‌ ೨೦೦೭ 
(ಆಚರಣೆ ಏಪ್ರಿಲ್‌ ೨೪, ೨೫, ೨೬, ೨೦೦೮ ಸಿರಿ ಮೈಲಾಜೆ, ಕಾರ್ಕಳ) 


ಸಿರಿಗಳು ಭೂಮಿಯಲ್ಲಿ ಉದ್ಭವ ಆದ ಶಕ್ತಿಗಳು. ದೆಯ್ಯೊಲೆ ನಲಿಕೆಯನ್ನು ಎರಡು 
ಸಂದರ್ಭಗಳಲ್ಲಿ ಆಡಲಾಗುತ್ತದೆ. ಕಂಬುಲದ ಸಮಯದಲ್ಲಿ ಕಂಬುಲ ಗದ್ದೆಯ 
ಬಳಿಯಿರುವ(ನಲ್ಕೆಮಾರ್‌) ಎನ್ನುವ ಗದ್ದೆಯಲ್ಲಿ ಮೊದಲನೆಯ ಬಾರಿಗೆ ಮತ್ತು 
ಎರಡನೆಯ ಬಾರಿ ಕಂಬುಲ ಸಮಯದಲ್ಲಿ ಗದ್ದೆಯ ಕುಯ್ಲು ಮುಗಿಯುವ ಮೊದಲು. 
ಒಂದು ವೇಳೆ ಕೊಯ್ಲಿನ ಮೊದಲು ದೆಯ್ಯೊಲೆ ನಲಿಕೆ ಆಗದಿದ್ದರೆ(ಸೂತಕ ಇತ್ಯಾದಿ 
ಕಾರಣಗಳಿ೦ದ) ಬೆಳೆದ ಭತ್ತವನ್ನು ಮನೆಯ ಒಳಗೆ ಬರುವ ಮೊದಲು ದೆಯ್ಯೊಲೆ 
ನಲಿಕೆ ಆಗಬೇಕು. 

ಅತಿಕಾರ ಎನ್ನುವುದು ತುಳುನಾಡಿನಲ್ಲಿ ಇದ್ದ ಭತ್ತದ ಒಂದು ಜಾತಿ(ಈಗ 
ಅಪರೂಪವಾಗಿದೆ). ಈ ಭತ್ತವನ್ನು ಸುಗ್ಗಿಯ ಬೆಳೆಗೆ ಮಾತ್ರ ಬೆಳೆಯಲಾಗುತ್ತಿತ್ತು. 
ಕಂಬುಲದ ಗದ್ದೆಯಲ್ಲಿ ಅತಿಕಾರೆ ಭತ್ತವನ್ನು ಮಾತ್ರ ಬೆಳೆಯುತ್ತಿದ್ದರು. ಮೂಲತಾನಗಳ 
ಉಪಾಸನೆಯ ಸಂದರ್ಭದಲ್ಲಿ ಈ ಭತ್ತಕ್ಕೂ ಪ್ರಾಮುಖ್ಯತೆ ಇದೆ. 

ಈ ಭತ್ತಕ್ಕೆ ಮಡಿಯೂ ಇದೆ. ಭೂತಾರಾಧನೆಯಲ್ಲಿ ಅತಿಕಾರೆ ಭತ್ತಕ್ಕೆ ಬಹಳ 
ಮಹತ್ವ ಇದೆ. ಭೂತಾರಾಧನೆ ಸಂದರ್ಭದಲ್ಲಿ ಅತಿಕಾರೆ ಭತ್ತಕ್ಕೂ ಉಪಾಸನೆ ಇದೆ. 

ಇಲ್ಲಿ ನಾಗದರ್ಶನದಿಂದ ಹಿಡಿದು ಎಲ್ಲಾ ಶಕ್ತಿ ದೈವಗಳಿಗೆ ಉಪಾಸನೆ ಇದೆ. 
ದೈವ ಮಾಧ್ಯಮ ಹಾಗೂ ಪ್ರಹಸನದ ಪಾತ್ರಗಳನ್ನು ನಲಿಕೆಯವರೇ ಮಾಡಬೇಕು. 

ನಾಗ ಬಿರ್ಮೆರ ಮತ್ತು ಅತಿಕಾರೆ ಭತ್ತದ ಜಾತಿ ತುಳುನಾಡಿಗೆ ಬಂದಾಗ ಕುಮಾರ 
ಮತ್ತು ಸಿರಿಗಳು ಬರುತ್ತಾರೆ. ಹೀಗಾಗಿ ಆ ಪಾತ್ರಗಳ ಉಪಾಸನೆಗಾಗಿ ಕುಮಾರ, ಸಿರಿ 
ಮಾಧ್ಯಮರು ಇರುತ್ತಾರೆ. 


೧೮೦ ಮೂಲತಾನದ ನಾಗಬ್ರಹ್ಮ ... 


ಸಿರಿಯನ್ನು ಸಂಕೇತಿಸುವ ಜೋಡು ಕಡ್ಕ(ಮಣ್ಣಿನ ಕಲಶ)ದಡಿ ಕುಡಿ ಬಾಳೆಯ 
ಎಲೆ ಹಾಕಿ ಅದರ ಮೇಲೆ ಅತಿಕಾರೆ ಭತ್ತ ಹಾಕಿ ಅದರ ಮೇಲೆ ಕಡ್ಕದಲ್ಲಿ ಪಿಂಗಾರ, 
ಮಾವಿನ ಎಲೆ, ಹಲಸಿನ ಎಲೆ ಇಟ್ಟು, ನೀರು ತುಂಬಿಸುತ್ತಾರೆ. 

ಮನೆಯಲ್ಲಿ ೨ ಹೆಡಿಕೆಗಳಲ್ಲಿ ಅತಿಕಾರೆ ಭತ್ತ ಇಟ್ಟು ಅದರ ಮೇಲೆ ಪಿಂಗಾರ 
ಇಟ್ಟು ೨ ದೀಪ ಉರಿಸುತ್ತಾರೆ. 

4 ನಾಗ ತಂಬಿಲ, ಆಶ್ಲೇಷ ಬಲಿ ಮತ್ತು ತುಳುವರ ಸಾವಿನಲ್ಲಿ ಉರಿಸುವ ದೀಪದಂತೆ 
ಒಡೆದ ತೆಂಗಿನ ಕಾಯಿಯ ಒಳಗೆ ಎಣ್ಣೆ ಹಾಕಿ ಬಟ್ಟೆಯ ಬತ್ತಿ ಹೊಸೆದು ದೀಪ 
ಉರಿಸುತ್ತಾರೆ. 

ಕುಂಬಾರ ಜಾತಿಯ ಮುಕ್ಕಾಲ್ಡಿ ನಿತ್ಯ ಅರ್ಚನೆ ಮಾಡುತ್ತಾನೆ. 


ದೆಯ್ಯೊಲೆ ನಲಿಕೆ ೧೮೧ 





ತುಳು ಮೂಲ 


ವ 
ಹ 


(ದೆಯ್ಯೊಲೆ ನಲಿಕೆಯ ಅರಂಭದಲ್ಲಿ ಸಿರಿಗಳ ಕಲಶಕ್ಕೆ ಯಜಮಾನನ ಮನೆಯ 
ಬಾವಿಯಿಂದ ನೀರು ತರುವಾಗ ಮುಡಾಯಿ ಸಾವಿರಾಳ ಪಟ್ಟದಿಂದ ತಂದ ಸತ್ಯದ 
ಬುಳೆಯ ಈ ಪಾಡ್ದನ ಹೇಳಬೇಕು.) 

೧ 
ಪುತ್ತೆಡ್‌ ಪಲೆಯೆ ಜತ್ತಡೆ ಮೆಗ್ಗೆ ಮೈಂದಡೆ 
ಪನ್ಚಿ ಮೆಗ್ಗೆ ಪಲಯೆ ಇತ್ತೆರ್‌ಗೆ 
ಅಕಲೆಗ್‌ ಬೊಟ್ಟುಡು ಸಾರ ನುಡಿ ಬೈಲ್‌ಡ್‌ 
೧೦೦ ಮುಡಿ ಕಂಡ ಇತ್ತ್‌ಂಡ್‌ ಗೇ 
ಬೆನಲಾತ್‌ ಬೆನ್ನಿ ಉನಲಾತ್‌ ನುಪ್ಪು ಇತ್ತಂಡ್‌ 
ಕಾಟು ಕರ್ಬಾಸ್‌ ಇತ್ತ್‌ಂಡ್‌ 
ಅಕಲೆಗ್‌ ಕಾಂಡೆ ಬಿತ್ತ್‌ದ್‌ ಬಯ್ಯಡ್‌ ಕೊಯ್ದಿನಂಚಿನ 
ಅನಾರಾಜ್ಯಂದ ಪೊಲಿ ಬಿದೆ ವಾ 
ರಾಜ್ಕೊಡು ಉಂಡುಪಂದ್‌ ಯೋಚನೆ ಮಲ್ಪುವೆರ್‌ 
ಮುಡಾಯಿ ಮುಪ್ಪ ಸಾರಾಳ ಪಟ್ಟೊಡು 
ಉಂಡುಂದು ವರ್ತಮಾನ ಬತ್ತ್‌ಂಡ್‌ 
ವರ್ತಮಾನ ತಿಕ್ಕಿ ಕಾಲೊಡು ನಿರೆಟ್ಟ ನಾಲ್‌ ಜನ 
ಕರೆಡ್ಡ ನಾಲ ಜನ ಬಾರೆಗೆರ್ಸಕಲು ಕೂಟ ಮದಿತೊಂದು 
ಮುಡಾಯಿ ಮುಪ್ಪ ಸಾರಾಳ ಪಟ್ಟೊಗು ಪೋಯೆರ್‌ 
ಪಟ್ಟೊಗು ಪೋನಗ ದೂರೊಗೊ ತೂಪೆರ್‌ 
ಅರಸುಲು ಪೂವನಿ ಬಲ್ಲಾರ್ರ್‌ 
ಸೋಲುಗು ಸೊಲ್ಮೆ ಸಂದಾವೆರ್‌ 
ಅಂಚನ್ನ ದಾನೆ ಕಜ್ಜ ಇನಿಮುಟ್ಟ 
ಬರಂದಿನಕುಲು ದಾನೆ ಕಜ್ಜೊಡು ಬತ್ತರ್‌ ಪನ್ನೆರ್‌ 
ಬತ್ತಿನಕಲೆಗ್‌ ಆಕಾಶದ ಅಟ್ಟೆ ಮರ ಬಗ್ಗಾಯೆರ್‌ 
ಪಾತಾಳದ ಪನಿನೀರ್‌ ಗೆತ್ತೆರೆ 
ಗಿಂಡೆಡ್‌ ಗಿಂಡೆ ನೀರ್‌ ಕೊರಿಯರ್‌ 
ಕೈ ಕಾರ್‌ ದೆಕ್ಕಿಯೆರ್‌, ಮೋನೆಗ್‌ ಮುತ್ತಿ ನೀರ್‌ ಪಾರಾಯೆರ್‌ 
ಪಿಂಗಾನಿಡ್‌ ಪೇರ್‌ ಅರಿವಾನೊಡು ಕಾಯಿ ಪೂಲು ದೀಯೆಶ್‌ 
ಪಕ್ಕದ ಪರಸುದ್ದಿ ಇತ್ತೆದ ನೆಲ ಸುದ್ದಿ ಪಾತೆರಿಯೆರ್‌ 
ಅಂಚನ್ನಗ ಎಚ್ಚಿತ್ತಿ ಕಜ್ಜ ಕಾರ್ಯೊಡು ಬತ್ತಿನತ್ತ್‌ 
ಎಂಕಲೆಗ್‌ ಬೆನಲಾತ್‌ ಬೆನ್ನಿ ಉನಲಾತ್‌ ನುಪ್ಪು ಉಂಡು 
ಕಾಟ್‌ ಕರ್ಬಾಸ್‌ ಉಂಡು ಮಾನೆರ್‌ ಮನ್ನೆರ್‌ ಉಲ್ಲೆರ್‌ 
ಅಂಚಾಂಡ ಎಂಕ್ಷೆಗ್‌ ಕಾಂಡೆ ಬಿತ್‌ದ್‌ 


೧೮೨  ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 


(ಕಡ್ಯ/ಕಲಶಕ್ಕೆ ನೀರು ತರುವಾಗ "ಹೇಳುವ ಮೂಡಲ ಸಾವಿರಾಳ ಪಟ್ಟದಿಂದ ತಂದ 

ಸತ್ಯದ ಬೆಳೆಯ(ಅತಿಕಾರೆ ಭತ್ತು ಪಾಡ್ಬನದ ಕನ್ನಡ ಅನುವಾದ) 
೧ 

ಪುತ್ತೆಯಲ್ಲಿ ಅಣ್ಣ ಜತ್ತಡೆ, ತಮ್ಮ ಮೈಂದಡೆ 

ಎನ್ನುವ ಅಣ್ಣ ತಮ್ಮ ಇದ್ದರು 

ಅವರಿಗೆ ಬೆಟ್ಟಿನಲ್ಲಿ ಸಾವಿರ ಮುಡಿ ಬೈಲಿನಲ್ಲಿ 

೧೦೦ ಮುಡಿ ಗದ್ದೆ ಇತ್ತಂತೆ. 

ದುಡಿಯಲಾಗುವಷ್ಟು ದುಡಿಮೆ ಉಣ್ಣುವಷ್ಟು ಅನ್ನ ಇತ್ತು 

ಕಾಟು ಕರ್ಬಾಸ್‌(ಕೋಣಗಳು) ಇತ್ತು 

ಅವರಿಗೆ ಬೆಳಿಗ್ಗೆ ಬಿತ್ತಿದರೆ ಸಂಜೆಗೆ ಕೊಯ್ದು ಆಗುವಂತಹ 

“"ಅನಾರಾಜ್ಯಂದ ಪೊಲಿ ಬಿದೆ' ಯಾವ 

ರಾಜ್ಯದಲ್ಲಿ ಇರಬಹುದೆಂದು ಯೋಚಿಸುತ್ತಾರೆ. 

ಮೂಡಲ ಮೂವತ್ತು ಸಾರಾಳ ಪಟ್ಟದಲ್ಲಿ 

ಇದೆಯೆಂದು ವರ್ತಮಾನ ಬರುತ್ತದೆ. 

ವರ್ತಮಾನ ದೊರೆತ ಕಾಲದಲ್ಲಿ ನೆರೆಯ ನಾಲ್ಕು ಜನ 

ಕರೆಯ ನಾಲ್ಕು ಜನ ಬಾರಗರನ್ನು ಕೂಟ ಮಾಡಿಕೊಂಡು 

ಮೂಡಲ ಮೂವತ್ತು ಸಾವಿರಾಳ ಪಟ್ಟಕ್ಕೆ ಹೋಗುತ್ತಾರೆ. 

ಪಟ್ಟಕ್ಕೆ ಹೋಗುವಾಗ ದೂರದಲ್ಲಿ ನೋಡುತ್ತಾರೆ 

ಅರಸರು ಪೂವನಿ ಬಲ್ಲಾಳರು 

ಉದ್ದಕ್ಕೆ ನಮಸ್ಕಾರ ಹಾಕುತ್ತಾರೆ 

ಹಾಗಂದರೆ ಯಾವ ಕಜ್ಜ ಇಂದಿನವರೆಗೆ 

ಬಾರದವರು ಯಾವ ಕಜ್ಜದಲ್ಲಿ ಬಂದಿರಿ ಹೇಳುತ್ತಾರೆ. 

ಬಂದವರಿಗೆ ಆಕಾಶದ ಏತಮರ ಬಗ್ಗಿಸಿದರು 

ಪಾತಾಳದ ಹನಿ ನೀರು ತೆಗೆದರು 

ಗಿಂಡೆಯಲ್ಲಿ ಗಿಂಡೆ ನೀರು ಕೊಟ್ಟರು 

ಕೈಕಾಲು ತೊಳೆದರು, ಮೊಗಕ್ಕೆ ಮುತ್ತು ನೀರು ಹಾರಿಸಿದರು 

ಪಿಂಗಾಣಿಯಲ್ಲಿ ಹಾಲು, ಹರಿವಾಣದಲ್ಲಿ ತಾಂಬೂಲ ಇಟ್ಟರು 

ಪಕ್ಕದ ಹಳೆಯ ಸುದ್ದಿ ಈಗಿನ ನೆಲ ಸುದ್ದಿ ಆಡಿದರು 2 

ಹಾಗಂದರೆ ಹೆಚ್ಚಿಗೆ ಕಜ್ಜ ಕಾರ್ಯದಲ್ಲಿ ಬಂದವರಲ್ಲ 

ನಮಗೆ ದುಡಿಯುವಷ್ಟು ಆರಂಭ, ಉಣ್ಣುವಷ್ಟು ಅನ್ನ ಇದೆ 

ಕಾಟ್‌ ಕರ್ಬಾಸ್‌ ಇದೆ ಮಾನೆರ್‌ ಮನ್ಸೆರ್‌ ಇದ್ದಾರೆ 

ಹಾಗಿರುವಾಗ ನಮಗೆ ಬೆಳಿಗ್ಗೆ ಬಿತ್ತಿ ಸಂಜೆಗೆ 


ದೆಯ್ಯೊಲೆ ನಲಿಕೆ ೧೮೩ 


ಬಯ್ಯ ಕೊಯ್ದಿನಂಚಿನ ಅನಾರಾಜ್ಯಂದ್‌ 
ಪೊಲಿಬಿದೆ ಕೊರೊಡು ಪನ್ನೆರ್‌ 
ಅವು ಕೊರೊಡ್ಡ ನಿಕುಲಿ. ದೇಶ ತಿರ್ಲೊಡು 
ಭಾಷೆ ಕಲ್ಲೊಡು ಪಂಡೆರ್‌ 

(8 


ಗಂಧಸಾಲೆ, ಮಿತ್ತಸಾಲೆ, ದಿರಸಾಲೆ, 
ರಾಜಕಾಮೆ ಮಾತ ಕೊನಪೆರ್‌, ಕೇನುವೆರ್‌ 
ಅಂಚಿತ್ತಿ ಬಿತ್ತ್‌ ಎಂಕಲೆ ಊರುಡು ಸೊತ್ತು ಸಾವಿರ ಉಂಡು 
ಎಂಕ್ಷೆಗ್‌ ಕಾಂಡೆ ಬಿತ್ತ್‌ದ್‌ ಬಯ್ಯಗ್‌ ಕೊಯ್ಯರೆ 
ಆಪಿನಿ ಅತಿಕಾರೆ ಬಿತ್ತ್‌ ಬೋಡು ಪಂಡೆರ್‌ 
ಅಂಚಂಡ ಎಂಕುಲು ಕ ಯೇರ್ಸ್‌ ಕೊರುಜ 
ಅವೆನ್‌ ಆನೆ ಬಾಕಿಲ್ಲ್‌ ದೀಪ 

ನಿಕುಲು ಪಿರ ಮುಕುಡ್ದು ಉಂತುಲೆ 

ಭೂಮಿದ ಬಿತ್ತ್‌ ಪಾದೊಗು ಬರ್ಬುಂಡು 
ಪಾದದ ಮರಂಪುಗು ಬರ್ದುಂಡು 
ಮರಂಪುದ ಪುಗ್ಗೆಲ್ಲ್‌ ಬರ್ಬುಂಡು 

ಪತ್ತೊಂದು ಪೋಲೆ 

ಪೋನಗ ಪಿರ ಮುಕುಡ್ಬ ತೂವಡೆ 

ಪೆತ್ತದ ಬೆರಿಯ ಕ೦ಜಿ ಬತ್ತಿಲೆಕ್ಕಾವು 

ಅಪ್ಪೆನ ಬೆರಿಯ ಬಾಲೆ ಬತ್ತಿನಲ್ಯಾವು 

ಪೆರಡೆದ ಬೆರಿಯ ಕಿನ್ನಿ ಬತ್ತಿಲೆಕ್ಕಾವು ಪನ್ನೆರ್‌ಗೆ. 


ಬನ್ನಗ ಎಂಕುಲಿತ್ತೆ ಬಿತ್ತ್‌ ಕೊರುವ 

ನಾಗ ಬಿರ್ಮೆರ್‌ `ಇರ್ವೆರ್‌ ಸಿರಿಕುಲ್ಲ 

ಸಾರಮನ್ನ ಬೂತೊಲು ಬರುವಾ 

ಅಕಲೆಗ ಜಾಗ(ಸಾನಿಧ್ಯ) ಕೊರುವರಾ ಪನ್ನಗ 

ಅಕಲೆಗ್‌ ಬೋಡಿತ್ತಿ ಜಾಗ ಉಂಡು . ಪನ್ಪೆರ್‌ 
೩ 


ಕನತ್ತೆರ್‌ ಮಾನೆರ್‌ ಮಕ್ಕಳಿರೆನ್‌ ಲೆತ್ತೆರ್‌ 

ಬಿತ್ತ್‌ ಕಂತೆರ್‌ ಚಾವಡಿಗ್‌ ಜಾಯೆರ್‌ 

ಕಾಡ್‌ ಕರ್ಬಾಸ್‌ ಕಟ್ಟಿಯೆರ್‌ 

ಕಂಬುಲ ಕೋರಾಯಿರ್‌ ಅಜ ಕುರುವೆ ಪತ್ತಿಯೆರ್‌ 
ಒಯ್ತ್‌ ಬಿತ್ತಿಯೆರ್‌ 

ಕಾಂಡೆ ಬಿತ್ತಿಯೆರ್‌ ಬಯ್ಯಡ್‌ ಕೊಯ್ಕೆರ್‌ 


೧೮೪  ಮೂಲತಾನದ ನಾಗಬ್ರಹ್ಮ ... 


ಕೊಯ್ದು ಮಾಡುವಂತಹ 
“ಅನಾರಾಜ್ಯಂದ್‌ ಪೊಲಿಬಿದೆ' ಕೊಡಬೇಕು ಎನ್ನುತ್ತಾರೆ. 
ಅವು ಕೊಡಲು ನೀವು ದೇಶ್‌ ತಿರುಗಬೇಕು 
ಭಾಷೆ ಕಲಿಯಬೇಕು ಎಂದರು 
೨ 


ಗಂಧಸಾಲೆ, ಮಿತ್ತಸಾಲೆ, ದಿರಸಾಲೆ, 

ರಾಜಕಾಮೆ ಎಲ್ಲಾ ತರುತ್ತಾರೆ, ಕೇಳುತ್ತಾರೆ 

ಅಂತಹ ಬೀಜ ತಮ್ಮ ಊರಲ್ಲಿ ಸೊತ್ತು ಸಾವಿರ ಇದೆ 
ನಮಗೆ ಬೆಳಿಗ್ಗೆ ಬಿತ್ತಿ ಸಂಜೆಗೆ ಕೊಯ್ಲು ಮಾಡಲು 
ಆಗುವ ಅತಿಕಾರೆ ಬೀಜ ಬೇಕು ಎಂದರು 

ಹಾಗಿದ್ದಲ್ಲಿ ನಾವು ಕೈ ನೀಡಿ ಕೊಡೆವು 

ಅದನ್ನು ಆನೆ ಬಾಗಿಲಲ್ಲಿ ಇಡುತ್ತೇವೆ 

ನೀವು ಬೆನ್ನು ಹಾಕಿ ನಿಲ್ಲಿ 

ಭೂಮಿಯ ಬೀಜ ಪಾದಕ್ಕೆ ಬರುತ್ತದೆ. 

ಪಾದದ ಬೀಜ ಮೊಣಕಾಲಿಗೆ ಬರುತ್ತದೆ 
ಮೊಣಕಾಲಿಂದ ಹೆಗಲಿಗೆ ಬರುತ್ತದೆ 

ತೆಗೆದುಕೊಂಡು ಹೋಗಿ 

ಹೋಗುವಾಗ ಹಿಂತುರುಗಿ ನೋಡದಿರಿ 

ಹಸುವಿನ ಹಿಂದೆ ಕರು ಬಂದಂತೆ ಬರಬಹುದು 
ತಾಯಿಯ ಹಿಂದೆ ಮಗು ಬಂದಂತೆ ಬರಬಹುದು 
ಹೇ೦ಟೆಯ ಹಿಂದೆ ಕಿನ್ನಿ(ಮರಿ)ಬಂದಂತೆ ಆಗಬಹುದು ಹೇಳುತ್ತಾರಂತೆ. 


ಬರುವಾಗ ನಾವೀಗ ಬೀಜ ಕೊಡುವೆವು 

ನಾಗ ಬೆರ್ಮೆರು ಇಬ್ಬರು ಸಿರಿಗಳು 

ಸಾವಿರ ಮಾನ್ಯ ಭೂತಗಳು ಬರಬಹುದು 

ಅವರಿಗೆ ಸ್ಥಾನ ನೀಡುವಿರಾ ಹೇಳುವಾಗ 

ಅವರಿಗೆ ಬೇಕಾದಷ್ಟು ಜಾಗ ಇದೆ ಎನ್ನುತ್ತಾರೆ. 
೩ 

ತಂದರು ಮಾನೆರನ್ನು ಮಕ್ಕಳನ್ನು ತಂದರು 

ಬೀಜ ತಂದರು ಚಾವಡಿಗೆ ಇಳಿಸಿದರು ಸ್ತ 

ಕಾಟ್‌ ಕರ್ಬಾಸ್‌ ಕಟ್ಟಿದರು 

ಕಂಬುಲ ಕೋರಿಸಿದರು ಅಜಕುರುವೆ ಹಿಡಿದರು 

ಎಳೆದು ಬಿತ್ತಿದರು 

ಬೆಳಿಗ್ಗೆ ಬಿತ್ತಿದರು ಸ೦ಜೆ ಕುಯ್ದರು 


ದೆಯ್ಯೊಲೆ ನಲಿಕೆ ೧೮೫ 


ಬಯ್ಯಡ್‌ ಕೊಯ್ಕೆರ್‌ ಬಾರ್‌ ಪತ್ತಿಯೆರ್‌ 
ಬಾರ್‌ ಪತ್ತಿಯೆರ್‌ ಪೊಲಿ ಪಾಡಿಯೆರ್‌ 
ತುಪ್ಪೆ ಪಾಡಿಯೆರ್‌ ಸಿರಿ ದಿಕಿಯೆರ್‌ ಆತಾನಗ ಅಕಲೆಗ್‌ 
ಬ೦ಗೆರೆ ಚೌಟೆರೆ ರಾಜೊಡ್ಡು ಓಲೆ ಬರ್ದುಂಡು 
ದಂಡ್‌ಗ್‌ ಪೋಪೆರ್‌ ಸಂಹಾರ ಆಪೆರ್‌ 

೪ 


ಅಕಲ್ಲ ಇಲ್ಲಡ ರಂಬೆಲು ಇತ್ತೆರ್‌ ಅಕುಲು 

ಲಡಾಯಿ ಮಲ್ಲೊಂಡೆರ್‌ 

ಪಾಲ್‌ ಪಂತೆಡ್‌ ಪುತ್ತೆ ಸೋಮನಾತೆ 

ಎಂಕಲೆ ಕಂಬುಲ, ಅರಮನೆ ಎಂಕಲೆಗ್‌...... 
೫ 


ನಿಕುಲು ಲಡಾಯಿ ಮಲ್ಲುವರ್‌ 

ಅವುಲು ದಂಡ್‌ಡ್‌ ಸಂಹಾರ ಆತೆರ್‌ಗೇ 
೬ 

ಕಡೆಕ್‌ ರಂಬೆಲು ಮಾಯ ಆಯೆರ್‌ 


ಪುತ್ತೆದ ದೇವಸ್ಥಾನೊಗು ಉತ್ತಾರ ಉಂಬಳಿ ಕೊರಿಯೆರ್‌ ಅವೆ 
ರಂಬೆಲು ಸಿರಿಕುಲು 


ಪುತ್ತೆಡ್ಡ ಬೊಕ್ಕ ಸಿರಿಕುಲು ಪರಪ್ಪಾಡಿ ಬೂಡುಗು ಬತ್ತಿನ 
ಅಲ್ಟ್‌ ಬೊಕ್ಕ ಬೇತೆ ಕೋಡಿ ಪೋಯಿನಿ 

ಪುತ್ತೆದ ಅರಮನೆಡ್ಡ ಬತ್ತಿನ 

ಅಕ್ಕು ಬಂಗೆದಿ ಕಾಲೊಡು 

ಬಯಿದಿನಿ ಕುಕ್ಕುಂದೂರು ಬಾವದ ಗುತ್ತು ಪೋಯೆರ್‌ 


ಪಾಡ್ದನ ಮುಗಿತ್‌ದ್‌ ಬಾಬು ನುಡಿ: ನಲ್ಕೆದಕುಲು ಮಾತ 
ಬೂತೊಲೆಗಲಾ ಕಟ್ಟೊಡು. ಡಕ್ಕೆ ಬಲಿಲಾ ನಲ್ಕೆದಕಲ್ನ ಹಕ್ಕ್‌. 


೧೮೬  ಮೂಲತಾನದ ನಾಗಬ್ರಹ್ಮ ... 





ಸಂಜೆ ಕುಯ್ದರು ಬತ್ತ ಹಿಡಿದರು 
ಬತ್ತ ಹಿಡಿದರು ಪೊಲಿ ಹಾಕಿದರು 
ಕಣಜ ಕಟ್ಟಿದರು ಸಿರಿ ಇಟ್ಟರು 
ಅಷ್ಟಾಗುವಾಗ ಅವರಿಗೆ ಬಂಗರ ಚೌಟರ ರಾಜ್ಯದಿಂದ 
ಓಲೆ ಬರುತ್ತದೆ ದಂಡ್‌ಗೆ ಹೋಗುತ್ತಾರೆ ಸಂಹಾರ ಆಗುತ್ತಾರೆ 
೪ 
ಅವರ ಮನೆಯಲ್ಲಿ ರಂಬೆಲು ಇದ್ದರು ಅವರು 
ಲಡಾಯಿ ಮಾಡಿದರು 
ಭಾಗ ಹಂಚುವಿಕೆಯಲ್ಲಿ ಪುತ್ತೆ ಸೋಮನಾಥ 
ನಮ್ಮ ಕಂಬುಲ ಅರಮನೆ ನಮಗೆ 
೫ 
ನೀವು ಲಡಾಯಿ ಮಾಡುತ್ತೀರಿ 
ಅಲ್ಲಿ ದಂಡ್‌ನಲ್ಲಿ ಸಂಹಾರ ಆಗಿದ್ದಾರೆ 
೬ 
ಕೊನೆಗೆ ರಂಬೆಲು ಮಾಯ ಆಗುತ್ತಾರೆ 
ಪುತ್ತೆ ದೇವಸ್ಥಾನಕ್ಕೆ ಉತ್ತಾರ ಉಂಬಳಿ ಕೊಡುತ್ತಾರೆ 
ಅವರೆ ರಂಬೆಲು ಸಿರಿಕುಲು 


ಸಿರಿಗಳ ಪ್ರಸರಣ: 

ಪುತ್ತೆಯ ನಂತರ ಸಿರಿಕುಲು ಪರಪ್ಪಾಡಿ ಬೀಡಿಗೆ ಬಂದರು 
ಅಲ್ಲಿಂದ ಬೇರೆ ಜಾಗಕ್ಕೆ ಹೋದರು 

ಅಕ್ಕು ಬಂಗೆದಿ ಕಾಲದಲ್ಲಿ ಬಂದವರು 

ಕುಕ್ಕುಂದೂರು ಬಾವದ ಗುತ್ತಿಗೆ ಹೋದರು. 


ಪಾಡ್ದನ ಮುಗಿಸಿ ಬಾಬು ನುಡಿದ: ನಲ್ಕೆಯವರು ಎಲ್ಲಾ ಭೂತಗಳಿಗೂ 
ಮಾಧ್ಯಮರಾಗಬಹುದು. ಢಕ್ಕೆ ಬಲಿಯನ್ನೂ ನಲ್ಕೆಯವರು ಮಾಡುತ್ತಾರೆ. 


ದೆಯ್ಯೊಲೆ ನಲಿಕೆ. ೧೮೭ 


೧೯ 
ಕೋಟಬು ಪಾಡನ 
ಎ ಬ ಎ 


ಹಾಡಿದವರು : ಕಮಲ ಕುಳೂರು, ಪ್ರಾಯ : ೪೮ 
ಜಾತಿ : ನಲ್ಕೆ, ಕಾಸರಗೋಡು 
೧೨.೧೨.೨೦೦೬ 


ಬಬ್ಬು ಬಾರಗ ವೈದ್ಯನಾಥ 
ಪರಿಶಿಷ್ಟರ ಅನಾಥ ಹೆಣ್ಣನ್ನು ಕೊಡಂಗೆ ಬನ್ನಾರು ಎಂಬ ಜಮೀನ್ದಾರರ 
ಮಡದಿ ಸಿರಿಕೊಂಡೆ ಸಾಕುತ್ತಾರೆ. 

ರೂಢಿಯಲ್ಲಿ ತನಿಮಾನಿಗೆ ಎನ್ನುವ ಸ್ತ್ರೀ ಶಕ್ತಿಯನ್ನು ಈ ಪಾಡ್ದನದಲ್ಲಿ ಕುಂಜಿನಿ 
ಎಂದು ಕರೆಯಲಾಗಿದೆ. ತಂಗಿ ಮಾನಿಗುತಂಗಿ ಮಾನಿಗ ಎಂದು ರೂಢಿಯಲ್ಲಿ 
ಪ್ರಯೋಗವಾಗುತ್ತದೆ. "ಬಾಲೆ ಬಬ್ಬು ಬಾರಗ ವೈದ್ಯನಾಥ' ಎ೦ಬ ನಿರೂಪಣೆ ಬಂದಿದೆ. 
ಬೇರೆ ಬೇರೆ ವಂಶದ ಬೇರೆ ಬೇರೆ ಜಾತಿಯ ಗಂಡು ಹೆಣ್ಣು ಅಣ್ಣ ತಂಗಿಯರಾಗುವ 
ಆಶಯ ಬಾಂಧವ್ಯವನ್ನು ತನಿಮಾನಿಗ ಪಾಡ್ದನ ಉತ್ತೇಜಿಸುತ್ತದೆ. 

ಮುಂಡಾಲ ಜಾತಿಯ ಕೋಟೆಯ ಬಬ್ಬು ಮತ್ತು ಮುಗೇರ ಜಾತಿಯ ತನಿಮಾನಿಗ 
ಸಹೋದರ ಸಹೋದರಿಯರಿಗೆ ಒಟ್ಟಿಗೇ ಕೋಲ ನಡೆಯುತ್ತದೆ. ಈ ಸಹೋದರ 
ಶಕ್ತಿಗಳು ಒಂದೇ ಕ್ಷೇತ್ರದಲ್ಲಿ ನೆಲೆಸಿವೆ. 

ಪಾಳುಬಾವಿಯಲ್ಲಿ ಜೀವ ರಕ್ಷಣೆಗಾಗಿ ಬೇಡುತ್ತಿದ್ದ ಬಬ್ಬುವನ್ನು ಸೋದರ ಎಂದು 
ಸ್ವೀಕರಿಸುವ ತನಿಮಾನಿಗ “ಕೈ ಎತ್ತಿ ಬಾಯಿಯಿ೦ದ ಮೇಲೆ ಹಾಕಿದರೆ ನನಗೆ ಏನು 
ಕೊಡುವೆ” ಎಂದು ಕೇಳುತ್ತಾಳೆ ತಂಗಿ ಮಾನಿಗ. 

“ಮೊದಲ ವೀಳ್ಯ ಮೊದಲ ಪಟ್ಟಂಗ ನಿನಗೆ ಕೊಡಿಸುತ್ತೇನೆ” ಎಂದು ತನಿಮಾನಿಗಳಿಗೆ 
ಬಬ್ಬು ಉತ್ತರಿಸುತ್ತಾನೆ. ಅದರಂತೆ ಈಗಲೂ ಉಪಾಸನೆಯಲ್ಲಿ ಕೋಲದಲ್ಲಿ ಅವಳಿಗೆ 
ಪ್ರಥಮ ಆದ್ಯತೆ ಇದೆ. ಬಬ್ಬುವನ್ನು ರಕ್ಷಿಸುವ ಸಂದರ್ಭದಲ್ಲಿ ರಾವಣ ಗೆಜ್ಜೆ ಕತ್ತಿಯಿಂದ 
ಹಾಸುಕಲ್ಲಿಗೆ ಗೀರಿದಂತೆ ಆಚರಣೆಯೂ ಇದೆ. 

“ಜಯವುಳ್ಳ ಬೆರ್ಮೆರ್‌ ರಾಜ್ಯ ಉಂಟು ಅದನ್ನು ಮೀರಿ ನಡೆದರೆ ನಮ್ಮ ಅಬೆ 
ಕಚ್ಚಿರದ ಮಾಲ್ದಿಯ ಆಣೆ ಇದೆ” ಎಂಬಲ್ಲಿ ತಾಯಿಯು, ಕುಲ ದೈವ ಬೆರ್ಮರಿಗಿಂತಲೂ 
ಪೂಜನೀಯಳು ಎಂದು ಸಾರುತ್ತವೆ. 


೧೮೮  ಮೂಲತಾನದ ನಾಗಬ್ರಹ್ಮ ... 








"ಉಲ್ಲಾಯಗ್‌ ಮೂಲೊಗು ಕೋರಿ ಬುಡಿಯೆರೆ' ಎಂಬ ನಿರೂಪಣೆ ನಾಗ 
ಬೆರ್ಮರ ಕ್ಷೇತ್ರಕ್ಕೆ ಕೋಳಿ ಬಿಡುವ ಪದ್ಧತಿ ಇದೆ ಎನ್ನುವುದುನ್ನು ಖಚಿತಪಡಿಸುತ್ತದೆ. 
ನನ್ನ ಕ್ಷೇತ್ರ ಕಾರ್ಯ ಸಂದರ್ಭದಲ್ಲಿ ಹಿರಿಯಡ್ಕ ಆಲಡೆಗೆ ತರುವ ಹರಕೆ ಕೋಳಿಯನ್ನು 
ಅಲ್ಲಿಯೇ ಬಿಟ್ಟು ಹೋಗುತ್ತಿದ್ದರು ಎಂದು ಹೇಳುತ್ತಿದ್ದರು. 

ಇಕ್ಕೇರಿ ಕರ್ತ ಮತ್ತು ಮಂಗಳೂರ ಮಂತ್ರಿ ಎನ್ನುವ ಐತಿಹಾಸಿಕ ಮಾಹಿತಿ 
ಇಲ್ಲಿ ಇದೆ. 

ಈ ಪಾಡ್ದನಕಾರಳ ಮೇಲೆ ಇಂಗ್ಲೀಷ್‌ ಪದಗಳ ಆಕ್ರಮಣವಾಗಿವೆ. 


ಕೋಟ್ಟಬ್ಬು ಪಾಡ್ಬನ ೧೮೯ 





ತುಳು ಮೂಲ 


ಡನ್ನ ಡನ್ನನೋ ಡನ್ನನೋ ಡನ್ನ .ಡನ್ನಯೇ 

ಬಡಕಾಯಿ ಆದಿ ಕೊಂಡೆಲೆದ 

ಕೊಡಂಗೆ ಬನ್ನಾರೆ ಕುರುಡುಮಲೆಟಾ 

ಪುಲ್ಕನಾ ಕಾಂಡೆ ಲಕ್ಕಿಯೆರ್‌ ಕೊಡಂಗೆ ಬನ್ನಾರ್‌ 

ಸಾರ ಮುಡಿ ಕಂಡದ ಕರುನೀರ್‌ ಕಟ್ಟಿಯೆರೆ ಪಿದಡಿಯೆರ್‌ 


ಎರ್ಕಿನ ನೀರ್‌ ಸಿರ್ಕಾಯೆರ್‌ 

ಸಿದ್ಧಿನ ನೀರ್‌ ಎರ್ಯಾಯೆರ್‌ ಪೋನಗ 

ಅರೆನ ಒಕ್ಕೆಲ ಸಕ್ಕೆಲ್ಲ ಪಕ್ಕಿ ಕಿಲೆಂಜೆರ್‌ ಕಿಲೆವೊಂದು 
ಬಡಕಾಯಿಡ್ಜ್‌ ಡರ್ಬ್‌ದ ನಸ್ರನ್ನ ನರ್ಲಡ 

ಸಿಗ್‌ರ್‌ಂಡ್‌ ಸಿರಿ ಮಿರೆ 

ತಯ್ತ್‌ ಮುತ್ತುಂದು ಒರಿಯಲಪ್ಪೆ ಒ೦ಜಿ ಮಗಲ್‌ 


ಪಕ್ಕಿ ಕಿಲೆಕ್‌ ಕೀಲ್ನ ಎಂಚಿನ ತೂನಗ 
ತಯ್ತ ಪುನತ ಮಿತ್ತ್‌ ಬಾಲೆ ಬೂರ್ಗು 
ಮಿರೆ ತಿನೊಂದು ಉಂಡು. 


ಪಾರೊನು ಬೂರೊನು ಬರುವೆರ್‌ 

ಕೊಡಂಗ ಬನ್ನಾರೆ ನೆಲಕ್ಕೇ 

“ಯೇರ್‌ಯಾ ಸಿರಿಕೊಂಡೆ ಯೇರ್‌ಯಾ ಸಿರಿಕೊಂಡೆ 
ನಮ್ಮ ಒಕ್ಕೆಲ್‌ ಸಕ್ಕೆಲ್ಡ್‌ ತಯ್ತಿ ಪುನತ ಮಿತ್ತ್‌ 

ಬಾಲೆ ಮಿರೆ ತಿನೊ೦ದು ಉಂಡುಗೇ 

ಈಲ ಪೋದು ತೂದು ಬಲ' ಪನ್ನಗ 
ಸಿರಿಕೊಂಡಪ್ಪೆರ್‌ ಪೋದು ಬಾಲೆನ 

ಪತೊಂದು ಬರುವೆರ್‌ಗೆನಾ 


ತಿಪ್ಪಿಡ್‌ ಗಂಜಿ ಕಜಕ್ಕ್‌ಡ್‌ ಪೇರ್‌ 

ಕೊರ್ದು ಮಗಲೆನ್‌ ಅಂದ ಬಲ್ಶೆನ ಮಲ್ತೆರ್‌ 
ಕಚ್ಚಿರ ಮಾಲ್ಡಿ ಇಂದ್‌ ಪುದರ್‌ ದೀಯೆರ್‌ 
ಎಲ್ಯಾಲಾ ಪೋಯಲ್‌ ಮಲ್ಲಾಲ್‌ ಆಯಲೇ 
ಅವ್ವಾ ಸಮಯೊಡು ಪನ್ನಲಾ 


೧೯೦  ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಮೂಲ 


ಡನ್ನ ಡನ್ನನೋ ಡನ್ನನೋ ಡನ್ನ ..ಡನ್ನಯೇ 

ಬಡಗು ಆದಿ ಕೊಂಡೆಲಿನ 

ಕೊಡಂಗೆ ಬನ್ನಾರ ಕುರುಡು ಮಲೆಯಲ್ಲಿ 

ನಸುಕಿನಲ್ಲಿ ಎದ್ದರು ಕೊಡಂಗೆ ಬನ್ನಾರು 

ಸಾವಿರ ಮುಡಿ ಗದ್ದೆಯ ಕರುನೀರು ಕಟ್ಟಲು ಹೊರಟರು 


ತುಂಬಿದ ನೀರು ಇಳಿಸಿದರು 

ಕಮ್ಮಿ ಆದ ನೀರು ಏರಿಸಿದರು 

ಅವರ ಒಕ್ಕಲ ಸಕ್ಕಲ ಹಕ್ಕಿ ನೊಣಗಳು ಚೀರುವಾಗ 
ಬಡಗು ದರ್ಬದ ನಸ್ರನ್ನ ನರ್ರಡ 

ಚಿಗುರಿತು ಸಿರಿ ಮೊಲೆ 

ಸತ್ತು ನಾಶವಾದ ಒಬ್ಬ ತಾಯಿಯ ಒಬ್ಬಳೇ ಮಗಳು 


ಪಕ್ಷಿ ಚೀರುವುದು ಏನೆ೦ದು ನೋಡುವಾಗ 
ಸತ್ತ ಹೆಣದ ಮೇಲೆ ಮಗು ಬಿದ್ದು 
ಮೊಲೆ ಕುಡಿಯುತ್ತಿತ್ತು 


ಓಡುತ್ತಾ ಬೀಳುತ್ತಾ ಬರುವರು 

ಕೊಡಂಗ ಬನ್ನಾರರ ನೆಲೆಗೇ 

“ಯಾರದು ಸಿರಿ ಕೊಂಡೆ ಯಾರದು ಸಿರಿ ಕೊಂಡ 
ನಮ್ಮ ಒಕ್ಕಲು ಸಕ್ಕಲಲ್ಲಿ ಸತ್ತ ಹೆಣದ ಮೇಲೆ 
ಮಗು ಮೊಲೆ ಕುಡಿಯುತ್ತಿದೆಯಂತೆ 

ನೀನು ಹೋಗಿ ಮಗುವನ್ನು ನೋಡಿ ಬಾ " 

ಸಿರಿ ಕೊಂಡಬ್ಬೆಯವರು ಹೋಗಿ ಮಗುವನ್ನು 
ಹಿಡಿದು ಬರುತ್ತಾರಂತೆ 


ಚಿಪ್ಪಲ್ಲಿ ಗಂಜಿ, ಕಜಕ್‌(ಕಪ್ಪೆ ಚಿಪ್ಪು)ನಲ್ಲಿ ಹಾಲು 
ಕೊಟ್ಟು ಮಗಳನ್ನು ಪಾಲಿಸಿದರು 

ಕಚ್ಚಿರದ ಮಾಲ್ಟಿ ಎಂದು ಹೆಸರಿಟ್ಟರು 

ಬಾಲ್ಯ ಹೋಯಿತು ಹರೆಯದವಳಾದಳು 

ಆ ಸಮಯದಲ್ಲಿ ಹೇಳುತ್ತಾಳೆ 


ಕೋಟ್ಟಬ್ಬು ಪಾಡ್ಬನ ೧೯೧ 


ಯೇರ್ಯೇ ಅಪ್ಪೇರೆ ಕುಲುದು ತಿಂದ್‌೦ಡ 
ಕುಂಜ ಮುತ್ತುಂಡುಗೇ 6 
ಸನ್ನ ಕತ್ತಿ ಕಿನ್ಯ ಬಟ್ಟಿ ಕಾ 


A 


ಸನ್ನ ಕತ್ತಿ ಕಿನ್ಯ ಬಟ್ಟಿ ಪತ್ತಿಯಾಲ್‌ 

ನಾಗ ಬಿರ್ಮೆರೆ “ಪಜಿನ”' ಎದುರು 

ಬಟ್ಟಿ ಪಾಡ್ಸ್‌ ಕುಲುದು ಪಜಿರ್‌ ಪಿರೆನಗಾ 

ಪೊನ್ನು ಪೋಯೊಲು ಪೊಂಜೋವು ಆಯೊಲೇ 
ಪಿರಪಲಾ ಪಿಜಿರೊಂದು ಬರುವಲ್‌ 

ಕಿದೆ ಬಯಿಪನೆ ಪೊಗ್ಗಿ ಮಗಲ್‌ ತೋಜ್ಜಲ್‌ 

ತರೆ ಕಂತ ಪಾಡ್ಜ್‌ ಉಗುರು ತುಚ್ಚೊಂದು ಉಲ್ಲಾಲ್‌ 
ಮಗಲ್‌ ಒಡೆಗ್‌ "ಹೋಯಲ್‌ ಪಂಡ್‌ದ್‌ ಸಿರಿಕೊಂಡೆಪೆರ್‌ 
ಅಂಡೆನಾ ಗಿಂಡೆನಾ ಪತೊ೦ದು ಬನ್ನಗ 

ತರೆ ಕಂತ ಪಾಡ್ಜ್‌ ಉಗುರು ತುಚ್ಚೊಂದು ಉಲ್ಲಲೇ 


“ಯೇರ್ಯಾ ದಾಯೆ ಬುಲಿಪುವಾ 

ನಿಕಲೆ ಕಟ್ಟಡ್‌ ದಾನೆ ಆವೊಡುಂದು' ಪನ್ಹೇರ್‌ ಅಪ್ಪೆರ್‌ 
"ಯಂಕ್ಷೆ ಕಟ್ಟಡ್‌ ಯೇಲ್‌ ಇಲ್ಲಡೆ ಪನೊಡು 
ಯೇಲಪ್ಪೆ ಬಾಲೆಲು ಬರೊಡು 

ಯೇಲ್‌ ಕಲಸ ಕಟ್ಟೊಡು 

ಮದಿಮಲಾಯಿ ಮದಿಮೆ ದೆಪ್ಪೊಡೂ 

ಮದಿಲಾಯಿ ಮದಿಮೆ ದೆಪ್ಪೊಡು ಅಪ್ಪೇರೆ' ಪನ್ನಲಾ 


ಏಲ್‌ ಇಲ್ಲಡೇ ಪನ್ಹಾಯೆರ್‌ 

ಅಲೆನ ಮಾಮಗ ಮಾಮಿಗ್‌ ಪಂಡೇರ್‌ 
ಪಕಿರನ್ನ ಕೊಪ್ಪದ ಉಪ್ರ ಮಾಯಿಲೆಲಾ 

ಬೊಲ್ಯ “ಕ್ಷರತಿಲಾ ಬರುವೆರ್‌ 

ಏಲ್‌ "ಇಲ್ಲಡ್‌ ಪಂಡ್‌ ಏಲಪ್ಪೆ ಬಾಲೆಲು ಬತ್ತೇರ್‌ 

ಏಲ್‌ ಕಲಸಲಾ ದೀತ್‌೦ಡೇ 

ಮದಿಮಲಾಯಿ ಮದಿಮೆಲಾ ಕರಿತೆರ್‌ 

ಯೇರ್‌ ಉಲ್ಲಾಲ್ದಿಯೇ ಇನಿಮುಟ್ಟ ಈರ್‌ 

ಅಂದ್‌ ಬಲಿಮಾನ ಮಲ್ಲರ್‌ 

ಎಂಕ್ಷಿ ಲೆತೊಂದು ಪೋಪನೇ 


೧೯೨ ಮೂಲತಾನದ ನಾಗಬ್ರಹ್ಮ ... 


ಯಾರದು ಅಬ್ಬೆಯವರೇ ಕುಳಿತು ತಿಂದರೆ 
ಬೆಟ್ಟವೂ ಕರಗುತ್ತದೆಯಂತೆ". 
ಚಿಕ್ಕ ಕತ್ತಿ ಸಣ್ಣ ಬುಟ್ಟಿ ಕೊಡಿ 


ಚಿಕ್ಕ ಕತ್ತಿ ಸಣ್ಣ ಬುಟ್ಟಿ ಹಿಡಿದಳು 

ನಾಗ ಬೆರ್ಮೆರ ಹುತ್ತದ ಎದುರು 

ಭಟ್ಟಿ ಇಟ್ಟು ಕೂತು ಹುಲ್ಲು ಕೆರೆಯುವಾಗ 

ಹೆಣ್ಣು ಹೋಗಿ ಹೆಂಗುಸಾದಳು 

ಮರಳಿ ತಿರುಗಿ ಬರುವಳು 

ಹಟ್ಟಿಯ ಬಯಿಪನೆ ಹೋದ ಮಗಳು ಕಾಣಳೂ 
ತಲೆ ತಗ್ಗಿಸಿ ಉಗುರು ಕಡಿಯುತ್ತಾ ಇದ್ದಾಳೆ 
ಮಗಳ್‌ ಎಲ್ಲಿ ಹೋದಳೆಂದು ಸಿರಿಕೊಂಡೆಯವರು 
ಅಂಡೆಯಾ ಗಿಂಡೆಯಾ ಹಿಡಿದು ಬರುವಾಗ 

ತಲೆ ತಗ್ಗಿಸಿ ಉಗುರು ಕಚ್ಚುತ್ತಾ ಇದ್ದಾಳೆ 


"ಯಾರದು ಯಾಕೆ ಅಳ್ತಿಯೇ 

ನಿಮ್ಮ ಪದ್ಧತಿಯಲ್ಲಿ ಏನಾಗಬೇಕು?” ಎನ್ನುತ್ತಾರೆ ಅಬ್ಬೆಯವರು. 
“ನಮ್ಮ ಪದ್ಧತಿಯಲ್ಲಿ ಏಳು ಮನೆಗೆ ಹೇಳಬೇಕು. 

ಏಳು ಅಬ್ಬೆಯ ಮಕ್ಕಳು ಬರಬೇಕು 

ಏಳು ಕಲಶ ಕಟ್ಟಬೇಕು 

ಒಸಗೆ ಆಗಬೇಕು 

ಒಸಗೆ ಆಗಬೇಕು ಅಬ್ಬೆಯವರೇ' ಹೇಳುತ್ತಾಳೆ 


ಏಳು ಮನೆಯಲ್ಲಿ ಹೇಳಿಕೆ ನೀಡಿಸಿದರು 

ಅವಳ ಮಾವ(ಸೋದರ)ಮಾಮಿಗೆ ಹೇಳಿಸಿದರು 

ಪಕಿರನ ಕೊಪ್ಪದ ಉಪ್ರ ಮಾಯಿಲೆಯೂ 

ಬಿಳಿಯ ಕೊರತಿಯೂ ಬರುವರು 

ಏಳು ಮನೆಗೆ ಹೇಳಿ ಏಳು ತಾಯಿಯ ಮಕ್ಕಳು ಬಂದರು 

ಏಳು ಕಲಶಲಾ ಇಟ್ಟಿದೆ + 
ಮದಿಮಲಾದ ಮದುವೆ ಮುಗಿಸಿದರು 

“ಯಾರು ಉಲ್ಲಾಲ್ತಿಯೇ ಇಂದಿನವರೆಗೆ ನೀವು 

ಪಾಲಿಸಿ ಬೆಳೆಸಿದಿರ 

ನಾವು ಕರೆದೊಯ್ಯುತ್ತೇವೆ 


ಕೋಟ್ಟಬ್ಬು ಪಾಡ್ದನ ೧೯೩ 








ಪಕಿರನ್ನ ಕೊಪ್ಪೊಗು ಲೆತೊಂಧು ಬರ್ಬೆರ್‌ 
ಯೇರ್‌ ಮಗಲೇ ಯೆಂಕುಲು 

ಉಲ್ಲಾಯ ಜಾಲ್‌ಗ್‌ ಬೇಲೆಗ್‌. ಪೋಪನೇ 
ಯೆಂಕ್ಷೇ ಬಾಲೆನ್‌ ತೂವೊಂದು ಉಪ್ಪುಲಾ 


ಅಕುಲು ಪೋಪಿನಾ ತೂಯಲ್‌ 

ಬಾಲೆದ ಮಡೆಕುಂಟು ಅರ್ಟೆರಾ ಪೋಯಲ್‌ ಮಗಲ್‌ 
ಕಂಡದ ಕಡಿಕ್‌ ಸೂಡದುಲಿಕ್‌ ಪೋನಗ 

ಆಕಾಸೊಡು ಬಲ್ಲೆ ಗೆಂದೆ ತವಲೇ 

ಆಯೆನ ಕಾರ್‌ಡ್‌ ಉಂಡು ಕೋರಿದ ಕಿನ್ನಿ 

ಕಲ್ಲ್‌ಡ್‌ ದಕ್ಕಿಯಲ್‌ ಕಿನ್ನಿ ಬೂರ್ಟಿ 

ಬಾಲೆದ ಕುಂಟುನು ಬೀಜಿನಗಾ ಕಿನ್ನಿಲಾ ಬೂರುಂಡು. 


ಕಿನ್ನಿ ಕೊಂಡ ಬರುವಲ್‌ ಕಚ್ಚಿರದ ಮಾಲ್ಟಿ 

ಗಿಡಿ ಮುಟ್ಟಿ ದೋಸೊಗು ಉಪ್ಪ ಕರಿಯ ದೀಯಲ್‌ 
ಎಲ್ಯ ಪೋತುಂಡು ಕಿನ್ನಿ ಮಲ್ಲನೇ ಆತ್‌೦ಡ್‌ 
ಎಲ್ಯಲ ಪೋವು ಮಲ್ಲೆ ನಿರೆತ್‌ಂಡ್‌ 

ಪೂಂಜೆರ್ಲೆ ಬೆರಿಯ ಪೋಯರೇ ನಿರೆಂಡೇ 


ತೆತ್ತಿಗ್‌ ನರಕುಂಡು ಸುರುದೀನಿ ತೆತ್ತಿಗ್‌ 
ಸುರುದೀನಿ ತೆತ್ತಿಗ್‌ ತಾರೆದ ಒಟ್ಟು ಪಾಡಿಯಲ್‌ 
ಅಪಗಾ ಪನ್ಬಾಲ್‌ ವರ್ತೆದ ಕೊಡಿ ತೂದು 

ಕಾವು ಕಟ್ಟ್‌ದ್‌ ಕೊರ್ಬಲ್‌ 


ನೂಲ ಪೊರ್ಗುಗು ತೆತ್ತಿ ಉಡೆತ್‌ಂಡ್‌ 
ಎನ್ನ ಉಲ್ಲಾಯಗ್‌ ಸಾನೊಗು ತಾರಾಯಿ 
ಮೂಲೊಗು ಕೋರಿ ಬುಡುವೆ ಪನ್ನಲ್‌ 


ಅವ್ವ ಪೊರ್ಲು ಕಿನ್ನಿಲಾ ಉಡೆದ್‌ಂಡ್‌ 

ಅವ್ವಲಾ ಏರ್‌ ಮಾಮ ಮಾಮಿಯೇ 

ಆನಿ ಪಂಡಿ ಪಾತೆರೊಗು ಇನಿ ಪಂಡಿ ಕೇಲ್ತೆಗ್‌ 

ನಂಕ್‌ ಉಲ್ಲಾಯಗ್‌ ಮೂಲೊಗು ಕೋರಿ ಬುಡಿಯೆರೆ ಪೋವೊಡು 


೧೯೪ ಮೂಲತಾನದ ನಾಗಬ್ರಹ್ಮ .. 


es 


ಪಕಿರನ ಕೊಪ್ಪಗೆ ಕರೆ ತರುತ್ತಾರೆ 

ಯಾರು ಮಗಳೇ ನಾವು 

ಒಡೆಯರ ಅಂಗಳಕ್ಕೆ ಕೆಲಸಕ್ಕೆ ಹೋಗುತ್ತೇವೆ 
ನಮ್ಮ ಮಗುವನ್ನು ನೋಡುತ್ತಿರು 


ಅವರು ಹೋಗುವುದು ನೋಡಿದಳು 

ಮಗುವಿನ ಮೈಲಿಗೆ ಬಟ್ಟೆ ಒಗೆಯಲು ಹೋದಳು ಮಗಳು 
ಗದ್ದೆಯ ಬಾಗಿಲಿಗೆ ಸೂಡದುಲಿಗೆ ಹೋಗುವಾಗ 
ಆಕಾಶದಲ್ಲಿ ಬರುತ್ತಾನೆ ಕೆಂಪು ತೆವಲಾ 

ಅವನ ಕಾಲಲ್ಲಿ ಕೋಳಿಯ ಮರಿ 

ಕಲ್ಲನ್ನೆಸೆದಳು ಮರಿ ಬೀಳಲಿಲ್ಲ 

ಮಗುವಿನ ಬಟ್ಟೆಯನ್ನು ಬೀಸಿದಾಗ ಮರಿ ಬಿತ್ತು 


ಮರಿ ತರುತ್ತಾಳೆ ಕಚ್ಚಿರದ ಮಾಲ್ಟಿ 

ಗಿಡುಗ ಮುಟ್ಟಿದ ದೋಷಕ್ಕೆ ಉಪ್ಪ ಕರಿಯ ಇಟ್ಟಳು 
ಚಿಕ್ಕದು ಹೋಗಿದೆ ಮರಿ ಬೆಳೆಯಿತು 

ಚಿಕ್ಕದಿದ್ದ ಮರಿ ಬೆಳೆದು ಮುಲುಕಿತು 

ಹುಂಜಗಳ ಹಿಂದೆ ಹೋಗಲು ಮುಲುಕಿತು 


ಮೊಟ್ಟೆಗೆ ಮುಲುಕುತ್ತದೆ. ಮೊದಲಿಟ್ಟ ಮೊಟ್ಟೆಗೆ 
ಮೊದಲಿಟ್ಟ ಮೊಟ್ಟೆಗೆ ತೆಂಗಿನ ಹೊಟ್ಟು ಇಟ್ಟಳು 
ಆವಾಗ ಹೇಳುತ್ತಾಳೆ ವರ್ತೆ ಚಿಗುರು ನೋಡಿ 
ಕಾವು ಇಟ್ಟು ಕೊಡುತ್ತಾಳೆ 


ನೂಲ ಚಂದಕ್ಕೆ ಮೊಟ್ಟೆ ಒಡೆಯಿತು 
ನನ್ನ ಉಲ್ಲಾಯನ ಸ್ಥಾನಕ್ಕೆ ತೆಂಗಿನ ಕಾಯಿ 
ಮೂಲಕ್ಕೆ ಕೋಳಿ ಬಿಡುವೆ 


ಅದೆ ಚಂದದಲಿ ಮರಿ ಒಡೆಯಿತು 

ಅದು ಯಾರು ಮಾಮ ಮಾಮಿಯರೇ 

ಅಂದು ಹೇಳಿದ ಮಾತಿಗೆ ಇಂದು ನುಡಿದ ಕೇಳಿಕೆಗೆ 

ನಮ್ಮ ಉಲ್ಲಾಯನಿಗೆ ಮೂಲಕ್ಕೆ ಕೋಳಿ ಬಿಡಲು ಹೋಗಬೇಕು 


ಕೋಟ್ಟಬ್ಬು ಪಾಡ್ದನ ೧೯೫ 


ಮಾಮೆಲಾ ಮಾಮಿಲಾ ಕಚ್ಚಿರಾ ಮಾಲ್ಟಿಲಾ 

ಕೊಡಂಗೆ ಬನ್ನಾರೆ ನೆಲೆಕ್‌*ಫೋಪೆರ್‌ 

ಸಾಮಾನು ತಾರಾಯಿ ದೀಯೆರ್‌ ಕೋರಿ ಬುಡಿಯೆರ್‌ 
ಮಗಲವುಲು ಉಂತಿಯಲ್‌' 


ಅವುಲಾ ಕೊಡಂಗೆ ಬನ್ನಾರೆ ನಿಲೆಟ್‌ 

ಮಾಮೆಲಾ ಮಾಮಿಲಾ ಕಚ್ಚಿರಂದ ಇಲ್ಲಡೆ ಬರುವೆರ್‌ 
ಅವನ ದಿನ ಪೋತುಂಡು 

ಮಗ್‌ರ್‌ ದಿನೊಟು ಆರ್‌ ಸಿರಿ ಕೊಂಡಪೆರ್‌ 


ಬೂಡುಗು ದೂರ ಕರಿಯಗ್‌ ಮುಟ್ಟ ಕುಲ್ಲಿಯೆರ್‌ 
ಕಚ್ಚಿರದ ಮಾಲ್ಡಿಲಾ ತನ್ನ ಇಲ್ಲಗ್‌ ದೂರಾದ ಕುಲಿಯಾಲ್‌ 
ಒಂಜಿ ಕುಲ್ಲಿಯೆರ್‌ ರಡ್ಡ್‌ ಕುಲ್ಲಿಯೆರ್‌ 

ಮೂಜೆಟ್ಟ್‌ ಪನ್ನಲಾ ಆಲ್‌ 

ಅವ್ವೆಲಾ ಸಿರಿಕೊಂಡೆ ಅಪ್ಪೇರೆ 

ಅವ ಮೀಯೆರೆ ಪೋಪೆರ್‌ 

ಅವ ಕರಿಯಗ್‌ ಪೋನಗ 

ತಿರ ದಲದೀಡ್‌ ಮಾನೆದಿ ಮೀಯಲ್‌ 

ಮಿತ್ತ ದಲದೀಡ್‌ ಉಲ್ಲಾಲ್ತಿ ಮೀಯರ್‌ 


ಅಕಾಸೊಡೊ ಬರ್ಗುಂಡು ಕಾಮ ದೇವರೆ ರತನಾ 
ಈತ್‌ಲಾ ಚಂದ ಬಾಮದ ಮಗಲೆನ್‌ 

ಯಾನ್‌ ನಾಲ್‌ ಭೂಮಂಡಲೊಡೇ ತೂತುಜಿ ಪನ್ನೆರ್‌ 
ಕಾಮ ದೇವರೆನ ಒಂಜಿ ಬೊಟ್ಟು ಬೆಗರ್‌ ಅಲ್ಪ 

ನಡು ನೆತ್ತಿಗ್‌ ಬೂರುಂಡು 

ಅವ್ವೇ ನೀರ್‌ ನಿಲೆತ್‌ಂಡ್‌ 


ಸಿರಿ ಕೊಂಡಪೆರೆ ಬಂಜಿಗ್‌ ನಾಲ್‌ ತಿಂಗೊಲು ಆನಗ 

ಕಚ್ಚಿರ ಮಾಲಿನ ಬಂಜಿಗ್‌ 

ಮೂಜಿ ತಿಂಗೊಲು ಆವೊಂದು ಬಯಿದ್‌ಂಡ್‌ .... 

ಕಚ್ಚಿರ ಮಾಲ್ಟಿಗ್‌ ಐನ್‌ ತಿಂಗೊಲು ಆನಗ 

ಸಿರಿಕೊಂಡಪೆರೆಗ್‌ ಆಜಿ ತಿಂಗೊಲು ಆವೊಂದು ಬಯಿದ್‌ಂಡ್‌ 


೧೯೬ ಮೂಲತಾನದ ನಾಗಬ್ರಹ್ಮ ... 











ಮಾಮನೂ ಮಾಮಿಯೂ ಕಚ್ಚಿರದ ಮಾಲ್ದಿಯೂ 
ಕೊಡಂಗೆ ಬನ್ನಾರ ಕ್ಷೇತ್ರಕ್ಕೆ ಹೋಗುತ್ತಾರೆ 

ಸಾಮಾನು ತೆಂಗಿನಕಾಯನ್ನು ಇಟ್ಟರು ಕೋಳಿ ಬಿಟ್ಟರು 
ಮಗಳಲ್ಲಿ ನಿಂತಳು 


ಅಲ್ಲಿ ಕೊಡಂಗೆ ಬನ್ನಾರರ ನೆಲೆಯಲ್ಲಿ 

ಮಾಮನೂ ಮಾಮಿಯೂ ಕಚ್ಚಿರದ ಮನೆಗೆ ಬರುತ್ತಾರೆ 
ಆ ದಿನ ಹೋಗಿತ್ತು 

ಮರುದಿನ ಅವರು ಸಿರಿ ಕೊಂಡಪರು 


ಬೀಡಿಗೆ ದೂರ ನೀರಿಗೆ ಸಮೀಪ ಕುಳಿತರು 

ಕಚ್ಚಿರ ಮಾಲ್ಟಿಯೂ ತನ್ನ ಮನೆಗೆ ದೂರವಾಗಿ ಕುಳಿತಳು 
ಒಂದು ಕುಳಿತರು ಎರಡು ಕುಳಿತರು 

ಮೂರರಲ್ಲಿ ಹೇಳುತ್ತಾಳೆ ಅವಳು 

ಅದುವೆ ಸಿರಿಕೊಂಡೆ ತಾಯಿಯೇ 

ಅವರು ಮೀಯಲು ಹೋಗುತ್ತಾರೆ 

ಅವರು ಕರಿಯಗೆ ಹೋದಾಗ 

ಕೆಳಗಿನ ನೀರಲ್ಲಿ ಪರಿಶಿಷ್ಟೆ ಮಿಂದಳು 

ಮೇಲಿನ ನೀರಲ್ಲಿ ಒಡತಿ ಮಿಂದಳು 


ಆಕಾಶದಲ್ಲಿ ಬರುತ್ತದೆ ಕಾಮ ದೇವರ ರಥವೇ 
ಇಷ್ಟೊಂದು ಚಂದ ಮುದ್ದಾದ ಮಗಳನ್ನು 
ನಾಲ್ಕು ಭೂಮಂಡಲದಲ್ಲಿ ಕಂಡಿಲ್ಲ ಹೇಳುತ್ತಾರೆ 
ಕಾಮ ದೇವರ ಒಂದು ಬಿಂದು ಬೆವರು ಅಲ್ಲಿ 
ನಡು ನೆತ್ತಿಗೆ ಬೀಳುತ್ತದೆ 

ಅದೇ ನೀರು ನಿಂತಿತು(ಗರ್ಭ ಕಟ್ಟತು) 


ಸಿರಿಕೊ೦ಡಪರೆ ಬಸಿರಿಗೆ ನಾಲ್ಕು ತಿಂಗಳಾದಾಗ 

ಕಚ್ಚಿರ ಮಾಲ್ಟಿಯ ಬಸಿರಿಗೆ 

ಮೂರು ತಿಂಗಳು ಆಗುತ್ತಾ ಬಂತು ನ 
ಕಚ್ಚಿರ ಮಾಲ್ಲಿಗೆ ಐದು ತಿಂಗಳು ಆದಾಗ 

ಸಿರಿಕೊಂಡಪರಿಗೆ ಆರು ತಿಂಗಳು ಆಗುತ್ತಾ ಬಂದಿದೆ 


ಕೋಟ್ಟಬ್ಬು ಪಾಡ್ಬನ ೧೯೭ 


ಜಾತಿಲಾ ತೆಲಿಪುವೆರ್‌ ಊರು ಮದಿಪುವೆರ್‌ 
ಕೊಡಂಗೆ ಬನ್ನಾರೆ ಮೂಲದಾಲ್‌ ಬಂಜಿನಾಲ್‌ ಇಂದ್‌ 
ಕೊಡಂಗೆ ಬನ್ನಾರೆನ್‌ ಕೂಟೊಗು ಲೆಪ್ಪೊಡು 


ಅವೆಲಾ ಕೂಡ್ಬೇರ್‌ ಕೋಟೆ ಪೇಂಟೆ ಕೂಡು ಕಟ್ಟ್‌ ಉಲ್ಲೆರ್‌ 
ಇಕ್ಕೇರಿದ ಕರ್ತ್‌ ಮಂಗ್ಲೂದ್ದ ಬುದ್ಯಂತೆ 


“ಜಾತಿ ಕೆಟ್ಟಿ ಕೊಡಂಗೆ ಬನ್ನಾಯೆ ಬತ್ತೇ' ಪನ್ನೇರ್‌ 

ಕೂಟದ ಕಲಕ್‌ ಬರಿಯೆರೆ ಬಲ್ಲಿ ಪನ್ನಗ 

ತರೆ ಕಂತ ಪಾಡೊನು ಉಲ್ಲಾಯೆ 

“ಯೇರ್‌ ಯಾ ಸಿರಿಕೊಂಡೆ ಈ ಕೇಂಡನಾ 

ಅಪ್ಪೆ ತತ್ತಿ ಮಗಲೆನ್‌ ನಮ ಸಾಂಕಿಯಾ ಸಲಹಿಯಾನಾ 

ಇನಿ ಬಲುವೊಂದೊಲ್‌ ಕುಟುಮೊಗೊಂಜಿ ಕುಚ್ಚೊನೊ ಮಲ್ತಾಲ್‌ 
ಜಾತಿಲಾ ತೆಲಿಪುಂಡು ಊರುಲಾ ಮದಿಪುಂಡು 

ಈಲ ಪೊಣ್ಣು ಸಮನೇ ಅಲೆಡಾ ಬಾಮಿದೇ ಕೇನ್‌ಲಾ' 


ಅವಲಾ ಸಿರಿಕೊಂಡೆ ಅಪ್ಪೇರ್‌ “ಏರ್‌ ಮಗ ಮಾಲ್ದಿಯೇ 
ನಿನ್ನ ಉಲ್ಲಾಯನ್‌ ಕೂಟದ ಕಲಾಡ್ಬೇ ಜಪ್ಪಾಯೆರ್‌ 
ಕಂಡ್‌ದ್‌ ಬಂಜಿನಾಲ್‌ ಇಂದ್‌ 

ಜಾತಿ ತೆಲಿಪುಂಡು ಊರು ಮದಿಪುಂಡು 

ಸತ್ಯ ಪನ್‌ ಮಗಾ' ಪನ್ನಾಗಾ ಪನ್ಹಾಲ್‌ 


"ಅಯ್ಯೋ ಉಲ್ಲಾಲ್ದಿ ಕೇಂಡರಾ ಯಾನ್‌ಲಾ 

ಬಾನೊಗು ಬಂಜಿ ಕೊರ್ತಿಜಿ, ಬೂಮಿಗ್‌ ಬೆರಿ ಕೊರ್ರಿಜಿ 
ಇಡೆ ತಡ್ಕಡ್‌ ಕುಲ್ಲುಜಿ, ಕೋಳ್ಕೂರ ಬಚ್ಚಿರೆ ತಿಂತ್‌ಜಿ 
ಅಬ್ಬಗ ಪೂಲು ದರ್ತ್‌ದ್‌ಜಿ' ಸತ್ಯ ಪನ್ಹಾಲ್‌ 

ಪಂಚಲವಿನಾ ಕುಂಡಲಾ ಅಂಗಯಿಟ್‌ ದೀಪಲ್‌ 

“ತರೆ ಕಂತ ಪಾಡಿನ ಉಲ್ಲಾಯನ್‌ ಬವುಮಾನೊಡು 
ಯಾನ್‌ ಕೂಟದ ಕಲಾಡ್ಜ್‌ ಜಪುಡಾವೆಯೆ..ವೆಂ.....ಆ...... 


ನಾಲ್‌ ಕಯಿತ ಕೊಪ್ಪರಿಗೆಡ್‌ ಎಣ್ಣೆ ಕುಂದೆರೆ ದೀತೆರ್‌ 
ಎಣ್ಣೆಗ್‌ ಜತ್ತ್‌ ಮಿತ್ತ್‌ ಬತ್ತಲ್‌ 
ತರೆ ಕುಡ್ತು ಚಂಡಿ ನೂಲು ಪಾರಾನಗ 


೧೯೮ ಮೂಲತಾನದ ನಾಗಬ್ರಹ್ಮ ... 


ಜಾತಿಯವರು ನಗುತ್ತಾರೆ ಊರವರು ಆಡುತ್ತಾರೆ 
ಕೊಡಂಗೆ ಬನ್ನಾಃ ರರ ಜೀತ್ರದಾಳು ಬಸುರಿ ಎಂದು 
ಕೊಡಂಗೆ ಬನ್ನಾರರನ್ನು ಕಾಟಕ್ಕೆ ಕರೆಯಬೇಕು 


ಅವರೆಲ್ಲ ಕೂಡಿದರು ಕೋಟೆ ಪೇಟೆ ಕೂಡು ಕಟ್ಟ್‌ ಇದ್ದಾರೆ 
ಇಕ್ಕೇರಿ ಕರ್ತ ಮ೦ಗಳೂರ ಮಂತ್ರಿ 


ಜಾತಿ ಕೆಟ್ಟ ಕೊಡಂಗೆ ಬನ್ನಾಯೆ ಬಂದ ಎಂದರು 

ಕೂಟದ ಕಲಕ್ಕೆ ಬರಬಾರದು ಎಂದಾಗ 

ಕತ್ತು ತಗ್ಗಿಸಿಕೊಂಡು ಒಡೆಯ 

“ಯಾರದು ಸಿರಿಕೊಂಡೆ ನೀನು ಕೇಳಿದೆಯಾ? 

ತಾಯಿ ಇಲ್ಲದ ಮಗಳನ್ನು ನಾವು ಸಾಕಿದೆವು ಸಲಹಿದೆವು 
ಇಂದು ಬೆಳೆದವಳು ಕುಟುಂಬಕ್ಕೊಂದು ಮೂದಲಿಕೆ ಮಾಡಿದಳು 
ಜಾತಿಯವರು ನಗುತ್ತಾರೆ ಊರವರು ನುಡಿಯುತ್ತಾರೆ 

ನೀನು ಹೆಣ್ಣು ಸರಿಯೇ ಅವಳಲ್ಲಿ ಮುದ್ದಿಸಿ ಕೇಳು' 


ಆಗ ಸಿರಿಕೊಂಡೆ ಅಬ್ಬೆಯವರು “ಯಾರು ಮಗಾ ಮಾಲ್ದಿಯೇ 
ನಿನ್ನ ಒಡೆಯನನ್ನು ಕೂಟದ ಕಳದಿಂದ ಕೆಳಗೆ ಇಳಿಸಿದರು 
ಕಳ್ಳ ಬಸಿರು ಎಂದು 

ಜಾತಿ ನಗುತ್ತಿದೆ ಊರು ನುಡಿಯುತ್ತದೆ 

ನಿಜ ಹೇಳು ಮಗಾ' ಎಂದಾಗ 


"ಅಯ್ಯೋ ಒಡತಿ ಕೇಳಿದಿರಾ ನಾನು 

ಬಾನಿಗೆ ಹೊಟ್ಟಿ ಕೊಟ್ಟಿಲ್ಲ ಭೂಮಿಗೆ ಬೆನ್ನು ಕೊಟ್ಟಿಲ್ಲ 

ಸಂಧಿಯ ಹೊಸಿಲಲ್ಲಿ ಕುಳಿತಿಲ್ಲ ಕೊಳ್ಳೂರು ತಾಂಬೂಲ ತಿಂದಿಲ್ಲ 
ಅಬ್ಬಗ ಅಡಿಕೆ ಒಡೆದಿಲ್ಲ' ಸತ್ಯ ಹೇಳುತ್ತಾಳೆ 

ಪಂಚಲೋಹದ ಗುಂಡು ಅಂಗೈಯಲ್ಲಿ ಇಡುತ್ತಾಳೆ 

ತಲೆ ತಗ್ಗಿಸಿದ ಒಡೆಯನನ್ನು ಬಲು ಗೌರವದಿಂದ 

ನಾನು ಕೂಟದ ಕಲದಿಂದ ಇಳಿಸುವೆನು ಯೇ ...ಆ..... ; 


ನಾಲ್ಕು ಕೈ ಕೊಪ ಸ್ರರಿಗೆಯಲ್ಲಿ ಎಣ್ಣೆ ಕುದಿಯಲು ಇಟ್ಟರು 
ಎಣ್ಣೆಗೆ ಹ 'ಮೇಲೆ ಬಂದಳು 
ಕೂದಲು ಕೊಡವಿ ಒದ್ದೆ ಎಳೆ ಹಾರಿಸಿದಾಗ 


ಕೋಟ್ಟಬ್ಬು ಪಾಡ್ಬನ ೧೯೯ 


ಇಕ್ಕೇರಿದ ಕರ್ತ್‌ನ ಕಾರ್‌ಗ್‌ ಬೂರ್ದು 
ತಾರಾಯಿ ದಾತ್‌ ಪೋಕ್ಕುಲ ಬಯಿದ್‌ಂಡ್‌ 


ಪಂಚೊಲಿ ಬಚ್ಚಿರೆಡ್‌ ಪಂಚಲವಿನಾ ಕುಂಡಲಾ ಪತ್ತಿಯಲ್‌ 
"ಓಡೆ ದಕ್ಕೊಡು'೦ದು ಪನ್ನೊಲು 

ಮಾರಿ ಕಿದೆಕ್‌ ದಕ್ಕಿಯಲ್‌ 

ಸುಡು ಸೀಕರಿಯಾದ್‌ ಪೋತುಂಡು. 

ಸತ್ಯಲಾ ಗೆಲ್ತ್‌ಂಡ್‌ ಮಗಲೆನಾ 

ಬವುಮಾನೊಡು ಉಲ್ಲಾಯನ್‌ ಜಪುಡಿಯಾಲ್‌ 


ಭಾಗ ೩ 
ಪತ್ತ್‌ ತಿಂಗೊಲಾನಗ ಸಿರಿಕೊಂಡೆಪೆರ್‌ 
ಒಂಜಿ ಮಗನ್‌ ಪೆದ್ದ್‌ ತೆಲಿಯೆರ್‌ 
ಕಚ್ಚಿರ ಮಾಲ್ಡಿಲಾ ಒಂಜಿ ಮಗನ್‌ ಪೆದ್ದ್‌ ತೆಲಿಯಾಲ್‌ 
ಸಿರಿಕೊಂಡೆಪೆರ್‌ ಪೆದ್ದಿ ಮಗಕ್‌ 
“ಬೂಮಿ ಪುತ್ರೆ ಮಾದೇಸೆ'೦ದ್‌ ಪುದರ್‌ 
ಕಚ್ಚಿರ ಮಾಲ್ಟಿ ಪೆದ್ದಿ ಮಗಕ್‌ "ಬಬ್ಬು' 
ಇಂದೋ ಪುದರ್‌ ಪಾಡ್ಸ್‌ ಲೆತ್ತೊಂದು ಉಲ್ಲೆರ್‌ 


ಎಲ್ಯಾಲಾ ಪೋಯೆ ಮಲ್ಲ ಆಯೆನೇ 

ಕೊಡಂಗೆ ಬನ್ನಾರೆ ಜಾಲ್‌ಡ್‌ ಕೋರಿ ಕಕ್ಕೆ ದೇರಿಯರೆ 
ಕೊಂರ್ದುದ ಪಗರಿ ಮಲ್ತೆರ್‌ 

ಕೊತ್ತಲ್ಲೆದ ಬಿರುಲಾ ಮಲ್ತ್‌ ಕೊರಿಯೆರ್‌ 

ಸಾವಿರ ಕೋರಿನ್‌ "ಎಯ್ದ್‌' ಪಾಡಿಯೆ 

ಅಪಗಾಂಡ ಪನ್ಹೇರ್‌ ಕೇನೊಡು 


ಕೊಡಂಗೆ ಬನ್ನಾರೆ ತಾಂಕನೆದ ಮಗನ್‌ 
ಊರುಡು ದೀಂಡ ರಾಜ್ಯ ಪ್ರಜೆ ಒರಿಯಂದ್‌ 
ಕಂಚಿನಾ ಅಡ್ಕಡ್‌ ಮೆಂಚಿನಾ ಪದವುಗು 
ಸತ್ಯದ ಬಲ್ಮೆ ಪನಿಯರೆ ಲೆಪ್ಪೊಡೊಡು. 


ಉಲ್ಲಾಯಗೊಂಜಿ ಓಲೆ 
ಮಾನ್ಯಗೊಂಜಿ ಓಲೆ ಬಯಿದ್‌ಂ೦ಡ್‌ 


೨೦೦ ಮೂಲತಾನದ ನಾಗಬ್ರಹ್ಮ .. 





ಇಕ್ಕೇರಿಯ ಕರ್ತನ ಕಾಲಿಗೆ ಬಿತ್ತು 
ತೆಂಗಿನ ಕಾಯಿಯಷ್ಟು ಗುಳ್ಳೆ ಎಬ್ಬಿತು 


ಪಂಚೊಲಿ ವೀಳ್ಯದೆಯಲ್ಲಿ ಪಂಚಲೋಹದ ಗುಂಡು ಹಿಡಿದಳು 
“ಎಲ್ಲಿ ಬಿಸಾಕಲಿ?' ಕೇಳುತ್ತಾಳೆ. 

ಮಾರಿ ಗದ್ದೆಗೆ ಬಿಸಾಕಿದಳು 

ಸುಡು ಸೀಕರಿಯಾಗಿ ಹೋಯಿತು 

ಸತ್ಯ ಗೆಂದಿತು ಮಗಳ 

ಅಭಿಮಾನದಿಂದ ಒಡೆಯನನ್ನು ಇಳಿಸಿದಳು 


ಭಾಗ ೩ 
ಹತ್ತು ತಿ೦ಗಳಾಗುವಾಗ ಸಿರಿ ಕೊಂಡವರು 
ಒಂದು ಮಗನನ್ನು ಹೆತ್ತು ತೆರಳಿದರು 
ಕಚ್ಚಿರ ಮಾಲ್ಬಿಯೂ ಒಂದು ಮಗನನ್ನು ಹೆತ್ತು ತೆರಳಿದಳು 
ಸಿರಿ ಕೊಂಡವರು ಹೆತ್ತ ಮಗನಿಗೆ 
“ಭೂಮಿ ಪುತ್ರ ಮಾದೇಶ' ಎಂದು ಹೆಸರು 
ಕಚ್ಚಿರದ ಮಗ ಹೆತ್ತ ಮಗನಿಗೆ “ಬಬ್ಬು' 
ಎಂದು ಹೆಸರಿಟ್ಟು ಕರೆದರು 


ಎಳೆಯ ಹೋಯಿತು ಬೆಳವಣಿಗೆ ಆಯಿತು 

ಕೊಡಂಗೆ ಬನ್ನಾರರ ಅ೦ಗಳದಲ್ಲಿ ಕೋಳಿ ಕಾಗೆ ಓಡಿಸಲು 
ಪೊರಕೆ ಕಡ್ಡಿಯ ಬಾಣ ಮಾಡಿದರು 

ಕೊತ್ತಲಿಗೆಯ ಬಿಲ್ಲು ಮಾಡಿ ಕೊಟ್ಟರು 

ಸಾವಿತ ಕೋಳಿಯನ್ನು ಕೊಂದು ಹಾಕಿದ 

ಆವಗಾದರೆ ಹೇಳುತ್ತಾರೆ ಕೇಳಿ 


ಕೊಡಂಗೆ ಬನ್ನಾರೆ ಸಾಕಿದ ಮಗನಿಗೆ 

ಊರಲ್ಲಿ ಇಟ್ಟರೆ ರಾಜ್ಯ ಪ್ರಜೆ ಉಳಿಯದು 

ಕಂಚಿನಾ ಅಡ್ಕದ ಮೆಂಚಿನ ಪದವಿಗೆ ಫಿ 
ಸತ್ಯದ ಜ್ಯೋತಿಷ ಹೇಳಲು ಕರೆಸಬೇಕು 


ಒಡೆಯನಿಗೊಂದು ಓಲೆ 
ಮಾನ್ಯಗೊಂದು ಓಲೆ ಬಂದಿದೆ 


ಕೋಟ್ಟಬ್ಬು ಪಾಡ್ದನ ೨೦೧ 





ಏರ್‌ ಮಗಾ ....ಕೇಂಡನಾ 
ನಂಕ್‌ ಕಂಚಿನಡ್ಕಗ್‌ ಮೆಂಚಿ ಪದವುಗು ಪೋವುಡುಗೇ 


ಅರೆನಾ ಪನ್‌ಂಡಾ ಮಾಸಾಡಿ ಮೇಲಾಯಿ 
ಪುದವರನದ ಉಲ್ಲಾಯೆ ತಂಬಿ ಕಟ್ಟೆ ಜೋತುರೋ 
ಪೀಲಿದ ಬಡು ಪತ್ತಿಯೆರ್‌ ಉಲ್ಲಾಯೆ. 

ಅಂಗೈ ಸರಪೊಲಿ ಮುಂಗೈ ಬಲೆ ದೀತೆರ್‌ 

ಆವಲಾ ಪದಿನಾಜಿ ಮುಟ್ಟಿಕಲ್ಲ್‌ ಜತ್ತೆರ್‌ 

ಕೊಡಂಗೆ ಬನ್ನಾರೆ ನೆಲೆಡ್ಸ್‌ 


"ಅಯ್ಯೊಯ್ಯೋ ಉಲ್ಲಾಯ ಕೇಂಡರೋ 
ಎನ್ನ ಕವುಡಿಗೆದ ಕಾಯಿ 
ಮಾಮನ ಕೇಲ್‌ಡ್‌ ಒರಿಂಡ್‌' 


“ಒರಿ೦ಡ್‌ ಒರಿಯಡ್‌ ಮಗಾ ನಮ ಪೋಯಿ ಪನ್ನೆರ್‌' 
ಕ೦ಚಿನಡ್ಕಡ್‌ ಕೂಡ್ಬೆರ್‌ "ಬೆರ್ಮ ಸಭೆ' 


ಉಲ್ಲಾಯೆ ಏರ್‌ ಮಾನೆ ಏರ್‌ ಇಂದ್‌ ಗುರ್ತಲಾ ತಿಕ್ಕುಜಿ 
ಉಲ್ಲಾಯಗ್‌ ಬಯಿದ್‌೦ಡ್‌ ಮೂಜಿಕಾರ್‌ ಮುಕ್ಕಲಿಗೆ 
ಮಾನ್ಯಗ್‌ ಬಯಿದ್‌ಂಡ್‌ ನಾಲ್‌ ಕಾರ್‌ ಇಚ್ಚಾರ್‌ 


ಎಂಕ್‌ ದಾಯೆ ನಾಲ್‌ ಕಾರ ಇಚ್ಚಾರ್‌ 
ಪಜ್ಜಿ ಮಡಲ್‌ ಕೊರ್ಲೆಂದ್‌ ಜೋಗ್ಯಟ್ಟೆ ಪೊಯಿದ್‌ ಕುಲಿಯೆನಾ 
ಕಂಚಿನಾ ತಡ್ಜೆಗ್‌ ಮುತ್ತಿನಾ ಪರೆಲ್‌ ಪಾಡ್ಜ್‌ ಕೊರಿಯೆರ್‌ 


“ಎಂಕ್‌ ದಾಯೆಗ್‌ ಕಂಚಿನಾ ತಡ್ಡೆಗ್‌ 
ಮುತ್ತಿನಾ ಪರೆಲ್‌ ಪಾಡ್ಜ್‌ ಕೊರಿಯರ್‌ 
ಊರ ತಡ್ಡೆಗ್‌ ಅರಿ ಪಾಡ್ಜ್‌ ಕೊರ್ದೆಯೇ' 


ಅನಿತ್ತ್‌ ಗುಣಿತ್ತ್‌ ದೀಪೆನೇ 

ಕೇಪುಲಜೆ ಮಲೆಟ್‌ ಕೆಮ್ಮಲೆ ಕರಿಯಡ್‌ 
ಜಯವುಲ್ಲ ಬಿರ್ಮೆರೆನ್‌' ಎನ್ನಿಯೇ 

ಮಿತ್ತ ಸ್ವಾಮಿನ್‌ ತಿರ್ತ ಬೂಮಿನ್‌ ಎನ್ನಿಯೆನೇ 


೨೦೨ ಮೂಲತಾನದ ನಾಗಬ್ರಹ್ಮ ... 


ಯಾರು ಮಗನೇ.. ಕೇಳಿದೆಯಾ 
ನಮಗೆ ಕಂಚಿನಡ್ಕದ ಮೆಂಚಿ ಪದವಿಗೆ ಹೋಗಬೇಕಂತೆ 


ಅವರನ್ನು ಹೇಳಿದರೆ ಮಾಸಾದಿಗರಲ್ಲಿ(ಬ೦ಟ)ಮೇಲಾದ 
ಪುದ ವರ್ಣದ ಒಡೆಯ ತಂಬಿ ಕಟ್ಟಿದ ಧೋತರ 
ಪೀಲಿಯ ಬೆತ್ತ ಹಿಡಿದರು 

ಅಂಗೈ ಸರಪಳಿ ಮುಂಗೈ ಬಳೆ ಇಟ್ಟರು 

ಆಗಲೇ ಹದಿನಾರು ಮೆಟ್ಟಲು ಇಳಿದರು 

ಕೊಡಂಗೆ ಬನ್ನಾರರ ನೆಲೆಯಿಂದ 


“ಅಯ್ಯೊಯ್ಯೋ ಒಡೆಯ ಕೇಳಿದರಾ 
ಎನ್ನ ಕವಡೆಯ ಕಾಯಿ 
ಮಾಮನ ಕೇರಿಯಲ್ಲಿ ಉಳಿಯಿತು 


“ಉಳಿದರೆ ಉಳಿಯಲಿ ಮಗಾ ನಾವು ಹೋಗೋಣ 
ಕಂಚಿನಡ್ಕದಲ್ಲಿ ಕೂಡಿದ್ದಾರೆ ದೊಡ್ಡ ಸಭೆ 

ಒಡೆಯ ಯಾರು ಜೀತದವ ಯಾರು ಎಂದು ಗುರುತಾಗದು 
ಒಡೆಯನಿಗೆ ಬಂದಿದೆ ಮೂರು ಕಾಲಿನ ಮುಕ್ಕಳಿಗೆ 
ಜೀತದಾಳಿಗೆ ಬಂದಿದೆ ನಾಲ್ಕು ಕಾಲಿನ ಆರಾಮ ಕುರ್ಚಿ 


ನನಗೇಕೆ ನಾಲ್ಕು ಕಾಲ ಆರಾಮ ಕುರ್ಚಿ 
ಹಸಿ ಮಡಲು ಕೊಡಿ ಎಂದು ಸುಲಭಾಸನ ಹಾಕಿ ಕುಳಿತನೇ* 
ಕಂಚಿಯ ಮೊರಕ್ಕೆ ಮುತ್ತಿನ ಹರಳು ಹಾಕಿ ನೀಡಿದರು 


ನನಗೇಕೆ ಕಂಚಿಯ ಮೊರಕ್ಕೆ 
ಮುತ್ತಿನ ಹರಳು ಹಾಕಿ ನೀಡಿದಿರಿ 
ಊರ ಮೊರಕ್ಕೆ ಅಕ್ಕಿ ಹಾಕಿ ನೀಡಿರಿ 


ಅನಿತ್ತ್‌ ಗುಣಿಸಿ ಇಟ್ಟನೇ ಫಿ 
ಕೇಪುಲಜೆ ಮಲೆಯಲ್ಲಿ ಕೆಮ್ಮಡೆ ಕರಿಯದಲ್ಲಿ 

ಜಯ ನೀಡುವ ಬಿರ್ಮರನ್ನು ನೆನೆದ 

ಮೇಲಿನ ಸ್ವಾಮಿಯನ್ನು ಕೆಳಗಿನ ಭೂಮಿಯನ್ನು ನೆನೆದನು 


ಕೋಟ್ಟಬ್ಬು ಪಾಡ್ದನ ೨೦೩ 


ಕೋಡೆದಾ ರಾತ್ರಿಡ್‌ ವನಸ್‌ ಬಲ್ಮನೊಗು 
ಅಡಿ ಅಡ್ಡೆ ತುಡಿ ಪುದರ್‌ ಪನೊಡು ಪನ್ನನೋ 


ಅಡಿ ಅಟ್ಟಡ್‌ ಕುಂಬ್ಲು ಮಾಸ ಪೆನ್ನೆನೇ 
ಲತ್ತ್‌ಲಾ ಪದ್ದೆ ಕುಂಬ್ಲೋ ಮಾಸ 
ತುಡಿ ಅಡ್ಕದ ಪುದರ್‌ ಪನ್ನಗ 

ಓಡು ಪಾಲೆ ರುಟ್ಟಿ ಇಂದ್‌ ಪನ್ಹೆನೇ 


ಇಂಚಿತ್ತಿ ಮಲ್ಲ ಬಾರಗನ್‌ ಮಿತ್ತ್‌ ಉಂತೊಂದೋ 

ಮಿತ್ತ್‌ ಮಿತ್ತ್‌ ಉಂತುದು ನೀರಳತೆ ಪಂಡ ಇಯಾವಂದ್‌ 
ಪದಿನಾಜಿ ಕಟ್ಟಣದ ಗೂವೆಲ್ಲ್‌ ಜಪ್ಪೊಡು 

ತಿರ್‌ದ ನೀರಳತೆ ಪನೊಡುಂದು ಪನ್ಹೆರ್‌ 


ಪದಿನಾಜಿ ಕಟ್ಟಣದ ಗೂವೆಲ್ಲ್‌ 
ಪದಿನಾಜಿ ಕಾರ್‌ದ ಗೂವೆಲ್‌ ದೀತೆರ್‌ 
ಒಂಜಿ ಮುಟ್ಟುಗು ಕಾರ್‌ ದೀನಗ 
ಕನ್ನ್‌ಡ್‌ ಕನನೀರ್‌ ದೆಪ್ಪುವೆನೇ 


“ಇನಿಕ್‌ ಕೊಡಂಗೆ ಬನ್ನಾರೆ ನೆಲೆತ 
ಪೇರ್‌ ನೀರ್‌ ಸಂದ್‌ಂಡ್‌ ಎಂಕ್‌ 
ಬನ್ನಗ ಇದ್ವೆರ್‌ ಬತ್ತ ಪೋನಗ 
ಒರಿಯಾದ್‌ ಪೋವರೆ ಆಂಡ್‌ಯೇ' 


ಮೂಜಿನೇ ಮುಟ್ಟುಗು ಕಾರ್‌ ದೀನಗ ಪನ್ನೇ 

“ಎನ್ನ ಅಪ್ಪೆ ಕಚ್ಚಿರ ಮಾಲಿನ ಮಿರೆ ಪೇರ್‌ ಸಂದ್‌ಂಡ್‌” 
ಸತ ಪಾತಾಲೊಗು ಎರಗ್‌ಯೇ 

ಲೆಂಚಿ ಒಯಿತೆರ್‌ ಹಾಸಿಕಲ್ಲ್‌ ಮುಚ್ಚಿಯೆರ್‌ 


ಅವ್ವಗ ಸಮಯೊಡು ಇರ್ದೆರ್‌ ಬೈದೆದ್ದೆಗ್‌ಲಾ 


ಅಕಲೆ ಮೂಲದ ಮಾನೆರೆಗಲಾ ತೋಜುಂಡು 
ತೋಜುನಾ ಬೋಂಟೆ ಒವೊರೋ 


೨೦೪  ಮೂಲತಾನದ ನಾಗಬ್ರಹ್ಮ ... 


ನಿನ್ನೆಯ ರಾತ್ರಿ ಊಟ ಸಮ್ಮಾನಕ್ಕೆ 
ಅಡಿ ಅಡ್ಕೆ ತುಡಿ ಹೆಸರು ಹೇಳಬೇಕು 


ಅಡಿ ಅಟ್ಟಲದಲ್ಲಿ ಕುಂಬ್ಲು ಮಾಂಸ ತಿಳಿದನೆ 
ಎಳೆಯ ಹರಿವೆ ಕುಂಬ್ಲು ಮಾಂಸ 

ತುಡಿ ಅಡ್ಯ ಹೆಸರು ಹೇಳುವಾಗ 

ಓಡು ಪಾಲೆರೊಟ್ಟಿ ಎಂದು ಹೇಳುತ್ತಾನೆ 


ಇಂತಹ ದೊಡ್ಡ ಬಾರಗನನ್ನು ಮೇಲೆ ನಿಂತೇ 

ಮೇಲೆ ಮೇಲೆ ನಿಂತು ನೀರಳತೆ ಮಾಡಿದರೆ ಸಾಲದು 
ಹದಿನಾರು ಅಂಕಣದ ಬಾವಿಗೆ ಇಳಿಯಬೇಕು 
ಕೆಳಗಿನ ನೀರಳತೆ ಹೇಳಬೇಕು ಎಂದರು 


ಹದಿನಾರು ಅಂಕಣದ ಬಾವಿಯಲ್ಲಿ 

ಹದಿನಾರು ಕಾಲಿನ ಬಾವಿ ಇಟ್ಟರು 

ಒಂದು ಮೆಟ್ಟಲು ಕಾಲು ಇಡುವಾಗ 
ಕಣ್ಣಲ್ಲಿ ಕಣ್ಣ ನೀರು ಬಿಡುವನೇ 


"ಇಂದಿಗೆ ಕೊಡಂಗೆ ಬನ್ನಾರರ ನೆಲೆಯ 
ಹಾಲು ನೀರು ಸಂದಿತು ನನಗೆ 
ಬರುವಾಗ ಇಬ್ಬರು ಬಂದೆವು 

ಒಬ್ಬರೇ ಹೋಗುವಂತಾಯಿತಲ್ಲ 


ಮೂರನೇ ಮೆಟ್ಟಲು ಕಾಲು ಇಡುವಾಗ 

“ನನ್ನ ಅಬ್ಬೆ ಕಚ್ಚಿರದ ಮಾಲ್ದಿಯ ಮೊಲೆ ಹಾಲು ಸಂದಿತು' 
ಶತ ಪಾತಾಳಕ್ಕೆ ಬಿದ್ದ 

ಏಣಿ ಎಳೆದರು ಹಾಸುಕಲ್ಲು ಮುಚ್ಚಿದರು 


ಆ ಸಮಯದಲ್ಲಿ ಇಬ್ಬರು ಬೈದ್ಯರಿಗೂ 


ಅವರ ಮೂಲದ ಜೀತದಾಳುಗಳಿಗೂ ಕಾಣುತ್ತದೆ [3 
ಕಾಣುವ ಬೇಟೆ ಯಾವುದು 


ಕೋಟ್ಟಬ್ಬು ಪಾಡ್ದನ ೨೦೫ 


ಅಕಲೆ ತಂಗಡಿ ಪನ್ನಗ ಉಲ್ಲಲ್‌ ಕುಂಜಿನಿಗಾ 
ಎಂಕ್ಷೆಗ್‌ ಅನ್ನೆರೆಗ್‌ ದೆತ್ತ್‌ ಪತ್ತಿಯಲ್‌ 

ಉಪ್ಪಿದ ಪಿಂಗಾರೋ ಅಲೆ ಉಲ್ಲಾಕ್ಷೆಗ್‌ 

ರಾಜನ ಬಜಿಲ್‌ ಪೂಬಾರೆದ ಪಂರ್ಡ್‌ಗೇ 

ಕಂಚಿನಾ ಅಡ್ಕಡ್‌ ಮೆಂಚಿ ಪದವುಡು ಬನ್ನಗಾ 

ಪಕ್ಕಿ ಕೀಲ್ನಗ ಕೀಲಿ ಭೂಮಿದ ಅಡಿಡ್ಜ್‌ ಸರ ಕೊರ್ದೆನೇ 


“ಅವು ಏರಪ್ಪ ಎನ್ನ ತರೆ ಮಿತ್ತ್‌ ಪೋಷಿನಿ 
ಪೊಣ್ಣು ಪೊಂಜೋವು ಎನ್ನ ತಂಗಡಿ ಆವಡ್‌ 
ಎನನೊರ ಕೈ ದೆರ್ಟ್‌ ಮಿತ್ತ್‌ ಪಾಡ್‌ ಲೇ' ಪನ್ನೆ 


ಕೈ ದೆತ್ತ್‌ ಮಿತ್ತ್‌ ಪಾಂಡ ಎಂಕ್‌ ದಾನೆ'೦ದ ಕೇನುವಲ್‌ 
“ದುಂಬುದ ಬೂಲ್ಯ ದುಂಬುದ ಪಟ್ಟಂಗ ನಿಕ್ಕ್‌ ಕೊರ್ದಾವೆ.' 


ಪದಿನಾಜೆ ಮೊರಂಗೆದ ತಾಲೆ ಮಗ್ಗದ ಕುಂಟು ತುತುದಾಲ್‌ 
ಇರ್ವಾರ ತುತ್ತಿ ಕುಂಟುನು ಒರ್ವಾರ್‌ ತುತ್ತಿಯಾಲ್‌ 


ಕಯಿಟ್ಲಾ ಪತ್‌ದಾಲ್‌ ರಾವಣ ಗೆಜ್ಜೆಕತ್ತಿ 
ಹಾಸಿ ಕಲ್ಲ್‌ಗ್‌ ಗೀರ್ವಲ್‌ 
ಪದಿನಾಜಿ ಪೀಸಾದ್‌ ರಟ್ಟುಂಡು 


“ಭೂಮಿ ತೂವೊಂದು ಬತ್ತರಾ ಬಬ್ಬು 
ಅಕಾಸ ತೋವೊಂದು ಬತ್ತರಾ' ಪನ್ನೊಲು 
ಬಬ್ಬುನ ಕೈ ದೆತ್ತ್‌ ಮಿತ್ತ್‌ ಪಾಡಿಯಾಲ್‌ 


“ಅವೇ ಮುಟ್ಟಿನಾ ನನ ಮುಟ್ಟರೇ ಬಲ್ಲಿ 
ಕೇಪುಲಜೆ ಮಲೆಟ್‌ ಕೆಮ್ಮಲೆ ಕರಿಯಡ್‌ 
ಜಯವುಲ್ಲ ಬಿರ್ಮೆರೆ ರಾಜ್ಯ ಉಂಡೋ' 


ಅಪಗಾನಾ ಪನ್ಚೆ "ನಿನ್ನ ಬರಿ ದಾಯಿದಾ' 
“ಎನ್ನಾಂಡ ಮುಚ್ಚಿರ್‌ದನ್ನಾಲ್‌' 
“ಎನ್ನಾಂಡ ಪರೈದನ್ನಾಯೆ' ಪಂಡೇ ಆಯೆ 


೨೦೬ ಮೂಲತಾನದ ನಾಗಬ್ರಹ್ಮ ... 


ಅವರ ತಂಗಿ ಎಂದರೆ ಇದ್ದಾಲೆ ಕುಂಜಿನಿಗಾ 
ನಮ್ಮ ಅಣ್ಣನವರನ್ನು ಎತ್ತಿ ಓಡಿದಳು 


ಉಪ್ಪಿನ ಪಿಂಗಾರ ಅವಳ ಒಡೆಯನಿಗೆ 

ರಾಜನ ಅವಲಕ್ಕಿ ಹೂಬಾಳೆಯ ಹಣ್ಣಂತೆ 

ಕಂಚಿನಾ ಅಡ್ಕದ ಮೆಂಚಿ ಪದವಿನಲ್ಲಿ ಬರುವಾಗ 

ಪಕ್ಷಿ ಚೀರುವಾಗ ಚೀರಿ ಭೂಮಿಯ ಅಡಿಯಲ್ಲಿ ಸ್ಪರ ಹೊರಡಿಸುತ್ತಾನೆ 


“ಅದು ಯಾರಬ್ಬೆ ನನ್ನ ತಲೆಯ ಮೇಲೆ ನಡೆದು ಹೋಗುವುದು 
ಹೆಣ್ಣು ಹೆಂಗುಸು ನನ್ನ ತಂಗಿ ಆಗಲಿ 
ನನ್ನನ್ನೊಮ್ಮೆ ಕೈಎತ್ತಿ ಮೇಲೆ ಹಾಕಿ ಹೇಳುತ್ತಾನೆ 


ಳ್ಳ ಎತ್ತಿ ಮೇಲೆ ಹಾಕಿದರೆ ನನಗೆ ಏನು' ಎಂದು ಕೇಳುತ್ತಾಳೆ 
ಮೊದಲ ವೀಳ್ಯ ಮೊದಲ ಪಟ್ಟಂಗ ನಿನಗೆ ಕೊಡಿಸುತ್ತೇನೆ 


ಹದಿನಾರು ಮೋಳದ ದೇವಾಂಗದ ಮಗ್ಗದ ಬಟ್ಟೆ ಉಟ್ಟಿದ್ದಾಳೆ 
ಎರಡು ಸುತ್ತು ಉಟ್ಟ ಬಟ್ಟೆಯನ್ನು ಒಂದು ಸುತ್ತು ಉಟ್ಟಳು 


ಕೈಯಲ್ಲಿ ಹಿಡಿದು ರಾವಣ ಗೆಜ್ಜೆ ಕತ್ತಿ 
ಹಾಸುಕಲ್ಲಿಗೆ ಗೀರಿದಳು 
ಹದಿನಾರು ಫೀಸಾಗಿ ಹಾರುತ್ತದೆ 


“ಭೂಮಿ ನೋಡುತ್ತ ಬಂದಿರೇ ಬಬ್ಬು 
ಆಕಾಶ ನೋಡುತ್ತಾ ಬಂದಿರೇ' ಹೇಳುತ್ತಾಳೆ 
ಬಬ್ಬುನ ಕ್ಸ ಹಿಡಿದು ಮೇಲೆ ಹಾಕಿದಳು 


"ಅದುವೇ ಮುಟ್ಟಿದ್ದು ಇನ್ನು ಮುಟ್ಟಲು ಬಾರದು 
ಕೇಪುಲಜೆ ಮಲೆಯಲ್ಲಿ ಕೆಮ್ಮಲೆ ಕರಿಯದಲ್ಲಿ 
ಜಯವುಳ್ಳ ಬೆರ್ಮೆರ್‌ ರಾಜ್ಯ ಉಂಟೋ" [4 


ಆವಗಾದರೆ ಹೇಳುತ್ತಾನೆ ನಿನ್ನ ಬಳಿ/ವಂಶ ಯಾವುದು?” 
ನನ್ನದಾದರೆ ಮುಚ್ಚಿರದ ಬನ್ನಾಲ್‌ 
ನನ್ನದಾದರೆ ಪರೈದ ಬನ್ನಾಯ' ಹೇಳಿದ ಅವನು 


೫೫3 
ಕೋಟ್ಟಬ್ಬು ಪಾಡ್ದನ ೨೦೭ 





ಕಂಬುಲ ಜೋಡಿ ಪೂಕರೆ (ಬಂಡಿ ಪೂಕರೆ) 
ಒಂದು ಗಂಡು, ಒಂದು ಹೆಣ್ಣು 
ಕಡಂದಲೆ, ಪರಾಡಿ ಕಾರ್ಕಳ 


೨೦೮ ಮೂಲತಾನದ ನಾಗಬ್ರಹ್ಮ ... 





೨೦ 


ಕಡಂದಲೆ ಪರಾಡಿ ಕಂಬುಲ ಮದಿಪು 


ಕಡಂದಲೆ ಪರಾಡಿ ಕಾರ್ಕಳ ತಾಲೂಕಿನಲ್ಲಿದೆ. ಪರ ಅಡಿ ಎಂದರೆ ಹಳೆಯ 
ಅಡಿ. ಹಳೆ ಅರಮನೆಯ ಅಡಿ. ಜಾರ್ಲೆ ಕಟ್ಟೆಯಿಂದ ಪುತ್ತಿಗೆ ಮೂಡಬಿದ್ರೆ ಮಾರ್ಗದಲ್ಲಿ 
ಹೋದಾಗ ಕಡಂದಲೆ ಪರಾಡಿ ಸಿಗುತ್ತದೆ. 

ಕಡ೦ದಲೆ ಪರಾಡಿಯ ಕುಟುಂಬ ಪುತ್ತೆ ಗುತ್ತಿನ ಮೂಲದವರು. ಪಾಡ್ದನದಲ್ಲಿ 
ಬುನ್ನಾಣ ವಂಶದ ನಿರೂಪಣೆ ಇದೆ. ಈಗಿರುವ ಬುನ್ನಾಣ ವಂಶದವರು ಪುತ್ತಿಗೆ 
ಗುತ್ತಿನ ಶಾಖೆ. ಆ ಕಾಲದಲ್ಲಿ ಉಲ್ಲಾಳ ಗುತ್ತಿನಲ್ಲೂ "ಬುನ್ನಾಣ ವಂಶ'ದವರು ಇದ್ದ 
ಬಗ್ಗೆ ಶಾಸನಾಧಾರ ಇದೆ. 

ಕಡಂದಲೆಯಲ್ಲಿ ಮ೦ಜಲ್‌ ಜುಮಾದಿ ಪ್ರಧಾನ ದೈವ. ಆದರೆ ಕಂಬುಲ ಆದ 
ಕೂಡಲೇ ನಡೆಯುವುದು ಉಲ್ಲಾಯ ಕೋಲ. ಉಲ್ಲಾಯ "ನಾಗಮುಡಿ' ಧರಿಸುತ್ತಾನೆ. 
ಕಂಬುಲದ ಆರಂಭ 

ಹಿಂದೆ ಕಂಬುಲದ ಮರುದಿನ ರಾತ್ರಿ ಕಂಬುಲ ಪ್ರಯುಕ್ತ ಉಲ್ಲಾಯ ಕೋಲ 
ಇರುತ್ತಿತ್ತು. ಇತ್ತೀಚಿನ ಬದಲಾವಣೆಯಲ್ಲಿ ಹಗಲು ಉಲ್ಲಾಯ ಕೋಲ ಮಾಡಿ ಸೇರಿದ 
ಭಕ್ತರಿಗೆ ಭೂರಿ ಭೋಜನ ನೀಡುತ್ತಾರೆ. ಮ೦ಜಲ್‌ ಜುಮಾದಿಯ ವಿಜೃಂಭಣೆಯ 
ಕೋಲ ರಾತ್ರಿ ನಡೆಯುತ್ತದೆ. 

ಕಂಬುಲದ ದಿನ ಬೆಳಿಗ್ಗೆ ಪರಾಡಿಯ ಮನೆಯ ಒಳಗೆ ಇರುವ ಚಾವಡಿ ದೈವ 
ಮಂಜಲ್‌ ಜುಮಾದಿ ಮತ್ತು ಉಲ್ಲಾಯನ ಭಂಡಾರ(ದೈವದ ಸಾಮಗಿ) ಪಲ್ಲಕ್ಕಿಯಲ್ಲಿ 
ಬ್ಯಾಂಡ್‌ ಓಲಗ, ಬಿರುದು ಬಾವಲಿ, ಡೋಲು ವಾದನದೊಂದಿಗೆ ಇಳಿದು ಬರುತ್ತದೆ. 
ಬಂಟ ಜಾತಿಯ "ಮುಕ್ಕಾಲ್ಲಿ' ದರ್ಶನ ಪಾತ್ರಿಯಾಗುತ್ತಾನೆ. 

ನಾಗ ಮುಡಿಹೊತ್ತ "ಬಂಟ'ಹಾಗೂ "ಮೈಸಂದಾಯನ'(ಕೋಣನ ಪಾತ್ರು ಜೋಗಿ 
ಪುರುಷನ ನೃತ್ಯದೊಂದಿಗೆ ಕೋಲ ನಡೆಯುವ ಜಾಗಕ್ಕೆ ಎಲ್ಲರೂ ಬರುತ್ತಾರೆ. 'ಭಂಡಾರ' 
ಕೇತ್ರದ ಗುಡಿಯ ಒಳಗೆ ಹೋಗುತ್ತದೆ. "ಬಂಟ' ಮತ್ತು ಮೈಸಂದಾಯ ಪಾತ್ರಿಗಳು 
ಸುಮಾರು ಹೊತ್ತು ನೃತ್ಯ ಮಾಡುತ್ತಾರೆ. 


ಕಡಂದಲೆ ಪರಾಡಿ ಕಂಬುಲ ಮದಿಪು ೨೦೯ 


ತುಳು ಮೂಲ 
ಐತು ನಲ್ಕೆ ೫/೩/೨೮೦೭ 


“ವಿಜಯನಗರ ಸಾಮ್ರಾಜ್ಯದ ಪುತ್ತೆ ಗುತ್ತುದು ಬನ್ನ ಬುನ್ನಾಲೆ ಅದೆಕ್ಕಿ 
ಬನ್ನ ಬನ್ನಾಲೆ ಅದೆಕ್ಕಿ 

ಬನ್ನ ಬನ್ನಾಲೆ ಅದೆಕ್ಕಿಡ್ಜ್‌ ಮಮ್ಮಾಯಿ 

ಹನುಮಂತ ದೇವೆರೆನ್‌ ಬೆದ್ರಡ್‌ ನಂಬಿಯೆರ್‌ 

ವಿಜಯನಗರದ ಅರಸು ಬಂಟನ್‌ ಪರಾಡಿಡ್‌ ನಂಬಿಯೆರ್‌ 

ಸ್ವಾಮಿ ಚಿತ್ತ ಆ ಮಮ್ಮಾಯಿ ದೇವೆರೆ ಚಿತ್ತ ತೆಲಿಂಡ್‌ 

ಹನುಮಂತ ದೇವೆರೆ ಚಿತ್ತ ತೆಲಿಂಡ್‌ 

ಉಲ್ಲಾಯ ಉಲ್ಲಾಲ್ತಿಯ ಚಿತ್ತ ತೆಲಿಂಡ್‌ 

ಸೋಮನಾಥ ದೇವೆರೆ ಚಿತ್ತ ತೆಲಿಂಡ್‌ 

ಉಲ್ಲಾಯ ಉಲ್ಲಾಲ್ತಿಯ ಚಿತ್ತ ತೆಲಿದ್‌ ಕಡಂದಲೆ ಇಂರ್ದಾಳೆ 
ಕಲದಲ್ಲಿ ಸುಬ್ರಾಯ ಚಿತ್ತ ತೆಲಿಂಡ್‌ 

ಉಮೆ ಗುಂಡಿ ಬೆರ್ಮೆರೆ ಚಿತ್ತ ತೆಲಿಂಡ್‌ 

ಕೂಡಿ ಕೂಟ ಕೇಂಡಿ ಏಲ್ಯ ದೀ ದಿನ. 

ತಾನೊಡು ಜಪುಡಾಯಿ ಬಾಲ್‌ ಭಂಡಾರ 

ಕಟ್ಟದ ನೀರ್‌ ಕುದುರೆ ಆದ ಬಲಿಪಡ್‌ 

ಜತ್ತಿ ಎರು-ಜನ ಕೋರಿ ಕಂಬುಲ 

ಪೆರ್ನೆ ಕಲಶ ಆಡ್‌ ಏರಿ ಸತ್ಯ 

ತುಂಬುದಿ ಪಲ್ಲಕ್ಕಿಡ್‌ ಶಕ್ತಿದ ಜೀಟಿಗೆಡ್‌ ಒರಿಪಾವೆ. 

ಒಂಭತ್ತು ಮಾಗಣೆ ಕೈತ ಖಡ್ಗ ಕಡಂದಲೆ ಇಂರ್ದಲೆ ತಲೊಟು....”. 


« 


೨೧೦  ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 


“ವಿಜಯನಗರ ಸಾಮ್ರಾಜ್ಯದ ಪುತ್ತಿಗೆ ಗುತ್ತಿನ 

ಬನ್ನ ಬುನ್ನಾಲೆ ಸಂತಾನ 

ಬನ್ನ ಬನ್ನಾಲೆ ಸಂತಾನದಿಂದ ಮಮ್ಮಾಯಿ(ಮಾರಿ) 
ಹನುಮಂತ ದೇವರನ್ನು ಬಿದಿರೆಯಲ್ಲಿ ನ೦ಬಿದರು. 
ವಿಜಯನಗರದ ಅರಸು ಬ೦ಟನನ್ನು ಪರಾಡಿಯಲ್ಲಿ ನಂಬಿದರು 
ಸ್ವಾಮಿ ಚಿತ್ತ ಆ ಮಮ್ಮಾಯಿ ದೇವರ ಚಿತ್ತ ತಿಳಿಯಾಯಿತು 
ಹನುಮಂತ ದೇವರ ಚಿತ್ತ ತಿಳಿಯಾಯಿತು 

ಉಲ್ಲಾಯ ಉಲ್ಲಾಳ್ಲಿಯ ಚಿತ್ತ ತಿಳಿಯಾಯಿತು 

ಸೋಮನಾಥ ದೇವರ ಚಿತ್ತ ತಿಳಿಯಾಯಿತು 

ಉಲ್ಲಾಯ ಉಲ್ಲಾಳ್ಲಿಯ ಚಿತ್ತ ತಿಳಿಯಾಗಿ ಕಡಂದಲೆ ಇಂರ್ದಾಲೆ 
ಕ್ಷೇತ್ರದ ಸುಬ್ರಾಯ ಚಿತ್ತ ತಿಳಿಯಾಯಿತು 

ಉಮೆ ಗುಂಡಿ ಬೆರ್ಮೆರೆ ಚಿತ್ತ ತಿಳಿಯಾಯಿತು 

ಕೂಡಿದ ಕೂಟ ಕೇಳಿದ ವೇಳೆ ಇಟ್ಟ ದಿನ 

ಕ್ಷೇತ್ರದಲ್ಲಿ ಇಳಿಸಿದ ಬಾಳ್‌ ಭಂಡಾರ 

ಕಟ್ಟದ ನೀರು, ಕುದುರೆ ಆಗಿ ಓಡಲಿ 

ಇಳಿಸಿದ ಕೋಣ-ಜನ ಕೋರಿದ ಕಂಬುಲ 

ದೊಡ್ಡ ಕಲಶ ಆಗಲಿ. ಏರಿದ ಶಕ್ತಿ(ದೈವ) 

ಹೊತ್ತ ಪಲ್ಲಕ್ಕಿಯಲ್ಲಿ ಶಕ್ತಿಯ ದೀವಟಿಗೆ ಉಳಿಸುತ್ತೇನೆ. 

ಒಂಭತ್ತು ಮಾಗಣೆ, ಕೈಯ ಖಡ್ಗ, ಕಡಂದಲೆ ಇಂರ್ದಲೆ ಕ್ಷೇತ್ರದಲ್ಲಿ 


ಸಂಜೆ ಕಂಬುಲ ಗದ್ದೆಯ ಓಟ ನಡೆಯುತ್ತದೆ. ಎಲ್ಲಿ ಎರಡು ಕಂಬುಲ ಗದ್ದೆ 
ಇದೆ. ರಾತ್ರಿಯಲ್ಲಿ ಒಂದು ಗದ್ದೆಯಲ್ಲಿ ಜೋಡಿ ಪೂಕರೆ ಹಾಕುತ್ತಾರೆ. ಒಂದು ಹೆಣ್ಣು 
ಪೂಕರೆ ಮತ್ತೊಂದು ಗಂಡು ಪೂಕರೆ. ಗಂಡು ಪೂಕರೆಗೆ ಬರೇ ಕಂಬ ತುದಿಯಲ್ಲಿ 
ಕಲಶ ಇದೆ. ಅದಕ್ಕೆ ಬಿಳಿಯ ಧ್ವಜ (ಬಟ್ಟೆ) ಸಿಕ್ಕಿಸುತ್ತಾರೆ. ಹೆಣ್ಣು ಪೂಕರೆಗೆ ಅಂಕಣಗಳಲ್ಲಿ 


ಅಲಂಕಾರಗಳಿವೆ. ಇಲ್ಲಿ ಒಂಬತ್ತು ನೆಲೆಯ ಪೂಕರೆ. 


ಗಂಡು ಪೂಕರೆ ೧೦ ಕೋಲು(ಒಂದು ಕೋಲು ಅಂದರೆ ೨ ಅಡಿ ೨ ಇಂಚು)ಉದ್ದ 


ಇದೆ. ಹೆಣ್ಣು ಪೂಕರೆ ೧೧ ಕೋಲು ಉದ್ದ. 


ಕಡಂದಲೆ ಪರಾಡಿ ಕಂಬುಲ ಮದಿಪು 


ಇಲ್ಲಿ ನಾಲ್ಕು ಚಕ್ರಗಳ ಬಂಡಿಯ ಮಧ್ಯದಲ್ಲಿ ೧೧ ಕೋಲು ಉದ್ದದ ಪೂಕರೆ 
ಕಂಬವನ್ನು ನೆಡುತ್ತಾರೆ. ರಾತ್ರಿಯ ಹೊತ್ತಲ್ಲಿ ಕೊಡಿ ಮರ(ಗರಡ ಕಂಬ)ಏರಿಸಿದ 
ರೀತಿಯಲ್ಲಿ ಬಂಡಿಗೆ ಪೂಕರೆ ಕಂಬ ಏರಿಸುತ್ತಾರೆ. ಗಂಡು ಪೂಕರೆ. ಅಲಂಕಾರ 
ರಹಿತ ಅಡಕೆಯ ಮರದ -ಕ೦ಬ. ತುದಿಯಲ್ಲಿ ಕಲಶ ಇದೆ. ಹೆಣ್ಣು ಪೂಕರೆಗೆ 
ಒಂದರ ಮೇಲೊಂದರಂತೆ ಪೋಣಿಸಿದ ತ್ರಿಕೋನಾಕೃತಿಯ ಬಿದಿರಿನ ಅಂಕಣ ಮತ್ತು 
ಅಲಂಕಾರ ಇದೆ. ಈ ಸಂದರ್ಭದಲ್ಲಿ ವಾದ್ಯ, ಬ್ಯಾಂಡು, ನಾದದೊಂದಿಗೆ ಕೊರಗರು 
ಮತ್ತು ಇತರರು ನರ್ತಿಸುತ್ತಾರೆ. ಜಾನಪದ ಹಬ್ಬದ ಸ೦ಭ್ರಮ ಸಡಗರ ಇಲ್ಲಿ ಕಾಣುತ್ತದೆ. 

ಜೋಡು ಪೂಕರೆ ಬಂಡಿಯನ್ನು ಎಳೆಯುತ್ತಾ ಸಕಲ ವಾದ್ಯ ಪರಿಕರಗಳ 
ನಾದದೊಂದಿಗೆ ಎಲ್ಲರೂ ' ಕಂಬುಲ ಗದ್ದೆಯತ್ತ ಸಾಗುತ್ತಾರೆ. ಆಗ ನಾಗ ಮುಡಿ 
ಹೊತ್ತ(ನಾಗಬರ್ಮೆರ್‌ ಪಾತ್ರಿಜೋಡಿ ಬಂಟ, ಮೈಸಂದಾಯ ನರ್ತಿಸುತ್ತಾರೆ. ಗದ್ದೆಯ 
ಕೆಸರಲ್ಲಿ ಎಳೆಯುತ್ತಾ ಎದುರು ಬದುವಿನ ಮೇಲೆ ಬಂಡಿಯನ್ನು ಹತ್ತಿಸಿ ಅಲ್ಲಿ 
ಕಟ್ಟೆಯ ಮೇಲೆ ಬಂಡಿ ನಿಲ್ಲಿಸುತ್ತಾರೆ. ಅಲ್ಲಿಗೆ ಸಾಗುವ ಯಜಮಾನ ಪೂಕರೆ ಕಂಬದ 
ಬುಡಕ್ಕೆ ಹಾಲು ಸುರಿಯುತ್ತಾರೆ(ಹಾಲು ಸುರಿಯುವುದು ಭೂಮಿಗೆ, ಸೃಷ್ಟಿಗೆ, ಸಿರಿಗೆ, 
ನಾಗನಿಗೆ). 

ಪೂಕರೆ ಕಂಬ ಹಾಕಿದ ಮೇಲೆ ನಾಗ ಮುಡಿ ಹೊತ್ತ ನಾಗ ಬಿರ್ಮೆರ(ಬಂಟ) 
ಪಾತ್ರಿ, ನಂದಿಗೋನ, ಜೋಗಿ ಪುರುಷ ಪರಾಡಿಯ ಮನೆಗೆ ಬರುತ್ತಾರೆ. ಬಂಟ 
ಪಾತ್ರಿ(ದಲಿತ) ಆ ದಿನ ಮಾತ್ರ ಪರಾಡಿಯ ಮನೆಯ ಒಳ ಜಗಲಿಗೆ ಬರುತ್ತಾನೆ. 
ಮನೆಯ ಮಹಿಳೆಗೆ ಪಿಂಗಾರದ ಬೂಲ್ಯ ನೀಡಿ ಮನೆಗೆ ಸಮೃದ್ಧಿಯನ್ನು ತಂದು 
ಕೊಡುವುದಾಗಿ ಬಂಟ(ನಾಗ ಬಿರ್ಮೆ) ನ೦ಬುಗೆ(ಅಭಯ) ನೀಡುತ್ತಾನೆ. ಆಗ “ಬಂಟಗ್‌ 
ಬಲಸುನ'(ಸಹಾಯಕ ದೈವಕ್ಕೆ ಆಹಾರ ನೀಡುವುದು) ಪದ್ಧತಿ ಇದೆ. ಆ ದಿನ ಮಾಡಿದ 
ಭೂರಿ ಭೋಜನವನ್ನು ದೊಡ್ಡ ಮೊರದಲ್ಲಿ ತುಂಬಾ ಬಡಿಸಿ ನಂಬುಗೆ ನೀಡುವ 
ಬಂಟ ಪಾತ್ರಿಯ ಮುಂದೆ ಇಡುತ್ತಾರೆ. 


೨೧೨ ಮೂಲತಾನದ ನಾಗಬ್ರಹ್ಮ ... 








ಕಂಬುಲದ ಕೋರಿಯಲ್ಲಿ ಹೆಣ್ಣು ಪೂಕರೆ ಕಂಬ 
ಕುಂಬ್ಲಾಜೆ ಮನೆ, ಕಾಸರಗೋಡು 


ಕಡಂದಲೆ ಪರಾಡಿ ಕಂಬುಲ ಮದಿಪು 


ತುಳು ಮೂಲ 


ಸ್ವಾಮಿ ದೇವೆರೆ ಚಿತ್ತ ತೆಲಿಂಡ್‌ ಪೊ೦ಜೊವೇ 

ಪುತ್ತೆದ ದೈವದ ಚಿತ್ತ ತೆಲಿಂಡ್‌ ಪೊ೦ಜೊವೇ 
ಉಲ್ಲಾಯ ಉಲ್ಲಾಲ್ಲಿನ ಚಿತ್ತ ತೆಲಿಂಡ್‌ ಪೊಂಜೊವೇ 
ಸೋಮನಾಥ ದೇವರೆ ಚಿತ್ತ ತೆಲಿಂಡ್‌ ಪೊಂಜೊವೇ 
ಹನುಮಂತ ದೇವರೆ ಚಿತ್ತ ತೆಲಿಂಡ್‌ ಪೊಂಜೊವೇ 
ಮಮ್ಮಾಯಿ ದೇವರೆ ಚಿತ್ತ ತೆಲಿಂಡ್‌ ಪೊಂಜೊವೇ 
ಪುತ್ತೆ ಮೂರು ಸಾವಿರ ಆಳ ಪಟ್ಟ ಬುಡಿಯ ಪೊಂಜೊವೇ 
ಕಡಂದಲೆ ಪರಾಡಿಗ್‌ ಬತ್ತೆ ಪೊಂಜೊವೆ 

ದೇವರ ಕಂಬುಲೊಡು ಉಂತಿಯ ಪೊಂಜೊವೆ 
ದೇವರ ಪರಾಡಿಗ್‌ ಬತ್ಯ ಪೊಂಜೊವೆ 

ಸುಬ್ರಾಯ ದೇವೆರೆ ಚಿತ್ತ ತೆಲಿಂಡ್‌ ಪೊಂಜೊವೆ 
ಉಮೆಗುಂಡಿ ದೇವೆರೆ ಚಿತ್ತ ತೆಲಿಂಡ್‌ ಪೊಂಜೊವೆ 
ಗುಂಟದ ಕಂಜಿ ತೊಟ್ಟಿಲ್ದ ಬಾಲೆ 

ಕ೦ಟೆಲ್ಡ್‌ ಕರಿಯಣಿ ಮೂಂಕುದ ಮುತ್ತೇಸನ 

ಒರ್ತು ಕೊರ್ಲೆ ಪೊಂಜೊವೆ 

ಕಾಲೋಡ್ಡು ಕಾಲೊಗು ನಿಕಲೆ ಕುಟುಂಬ ಸಂಸಾರೊನು 
ಒರ್ತು ಪತ್ತುವೆ ಪೊ೦ಜೊವೆ 


೨೧೪  ಮೂಲತಾನದ ನಾಗಬ್ರಹ್ಮ ... 





ಕನ್ನಡ ಅನುವಾದ 


“ಸ್ವಾಮಿ ದೇವರ ಚಿತ್ತ ತಿಳಿಯಾಯಿತು ಹೆಂಗುಸರೇ, 

ಪುತ್ತೆ ಮನೆಯ ದೈವದ ಚಿತ್ತ ತಿಳಿಯಾಯಿತು ಹೆಂಗುಸರೇ, 
ಉಲ್ಲಾಯ ಉಲ್ಲಾಲ್ತಿಯ ಚಿತ್ತ ತಿಳಿಯಾಯಿತು ಹೆಂಗುಸರೇ, 
ಸೋಮನಾಥ ದೇವರ ಚಿತ್ತ ತಿಳಿಯಾಯಿತು ಹೆಂಗುಸರೇ 
ಹನುಮಂತ ದೇವರ ಚಿತ್ತ ತಿಳಿಯಾಯಿತು ಹೆಂಗುಸರೇ, 
ಮಮ್ಮಾಯಿ ದೇವರ ಚಿತ್ತ ತಿಳಿಯಾಯಿತು ಹೆಂಗುಸರೇ, 
ಪುತ್ತೆ ಮೂರು ಸಾವಿರ ಆಳ ಪಟ್ಟ ಬಿಟ್ಟೆ ಹೆ೦ಗುಸರೇ 
ಕಡಂದಲೆ ಪರಾಡಿಗೆ ಬಂದೆ ಹೆಂಗುಸರೇ, 

ದೇವರ ಕಂಬುಲದಲ್ಲಿ ನಿಂತೆ ಹೆಂಗುಸರೇ, 

ದೇವರ ಪರಾಡಿಗೆ ಬಂದೆ ಹೆಂಗುಸರೇ, 

ಸುಬ್ರಾಯ ದೇವರ ಚಿತ್ತ ತಿಳಿಯಾಗಿಸಿದೆ ಹೆ೦ಗುಸರೇ, 
ಉಮೆಗುಂಡಿ ದೇವರ ಚಿತ್ತ ತಿಳಿಯಾಗಿಸಿದೆ ಹೆಂಗುಸರೇ, 
ಗೂಟದ ಕರು, ತೊಟ್ಟಿಲ ಮಗುವನ್ನು 

ಕತ್ತಿನ ಕರಿಮಣಿಯನ್ನು ಮೂಗಿನ ಮುತ್ತೈದೆತನವನ್ನು 
ಉಳಿಸಿ ಹಿಡಿದೆ ಹೆಂಗುಸೇ, ವರ್ಷದಿಂದ ವರ್ಷಕ್ಕೆ 
ಕಾಲದಿಂದ ಕಾಲಕ್ಕೆ ನಿಮ್ಮ ಕುಟುಂಬ, 

ಸಂಸಾರವನ್ನು ಉಳಿಸಿ ಹಿಡಿಯುವೆ ಹೆಂಗುಸರೇ.” 


ಹೀಗೆ ನಂಬುಗೆ ನೀಡುವುದನ್ನು ಪಟ್ಟಾವು(ಪಟ್ಟ)ಕರೆಯುವುದು ಎಂದು ಹೇಳುತ್ತಾರೆ. 


ನಂಬುಗೆ(ಅಭಯ) ನೀಡಿದ ಮೇಲೆ ನಾಗಬಿರ್ಮೆರ-ಬ೦ಟ ಪಾತ್ರಿ ಮರಳಿ ನಾಗ 
ಬಿರ್ಮೆರ ಕ್ಷೇತ್ರಕ್ಕೆ ಹೋಗಿ ಸಿರಿ ಗರಿಯನ್ನು ಬಿಚ್ಚಿ ಸ್ಥಾನದಲ್ಲಿ ಹಾಕುತ್ತಾನೆ. 

ಕಂಬುಲದ ನಾಗ ಬಿರ್ಮೆರ್‌ ನೀಡುವ ನಂಬುಗೆಯಲ್ಲಿ ಕೆಲವು ಐತಿಹಾಸಿಕ 
ಮಾಹಿತಿಗಳಿವೆ. | 

ಈ ಪಟ್ಟಾವಿನಲ್ಲಿ ಕಡಂದಲೆ ಪರಾಡಿಯವರನ್ನು ಪುತ್ತೆಯ ಸಂತಾನ ಎಂದು 
ಸ್ಪಷ್ಟವಾಗಿ ಹೇಳಲಾಗಿದೆ. ಪುತ್ತಿಗೆಯ ಚವುಟರಾದ ೨ನೆಯ ಭೋಜರಾಯನುೋಕ್ರಿಶ. 
೧೪೭೦-೧೫೧೦)ವಿಜಯನಗರಕ್ಕೆ ಹೋದ ಇತಿಹಾಸಿಕ ದಾಖಲೆಯನ್ನು ಐಗಳು 
ನೀಡುತ್ತಾರೆ(ಐಗಳು: ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ, ೧೯೨೩). 

ವಿಜಯನಗರದಿ೦ದ ಮರಳುವಾಗ ಕೃಷ್ಣದೇವರಾಯ ನೀಡಿದ ಸುಬ್ರಾಯ ದೇವರ 
ಪ್ರತಿಮೆಯನ್ನು ಪರಾಡಿಯ ಬಳಿ ಸ್ಥಾಪಿಸಿ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ. ಜೊತೆಗೆ 


ಕಡಂದಲೆ ಪರಾಡಿ ಕಂಬುಲ ಮದಿಪು ೨೧೫ 


ಅನೇಕ ಬಿರು ಬಾವಲಿ, ರಾಜ ಪರಿವಾರದ ವಸ್ತು ಕುದುರೆ, ನರ್ತಕಿಯರನ್ನೂ 
ಕಳುಹಿಸುತ್ತಾರೆ. ಹೀಗೆ, ಚೌಟರ ಜೊತೆಗೆ ಬಂದ ಬೋವಿಗಳು ಬಿದಿರೆಯಲ್ಲಿ 
ಮಹಮ್ಮಾಯಿ/ಮಾರಿಯನ್ನು ದೇವರನ್ನು ಸ್ಥಾಪಿಸಿ ಗುಡಿ ಕಟ್ಟಲು ಚೌಟರು ನೆರವು 
ನೀಡುತ್ತಾರೆ. ಈ ಎಲ್ಲಾ ಮಾಹಿತಿಗಳು ಕಂಬುಲದ ನಂಬುಗೆಯಲ್ಲಿ ಬರುತ್ತದೆ. ಈ 
ಪರಿಸರದಲ್ಲಿ ಬೋವುಗಳು ಮತ್ತು ನರ್ತಕಿಯರ ವಂಶಸ್ಥರು ಈಗಲೂ ಇದ್ದಾರೆ. 

ತುಳುನಾಡಿನಲ್ಲಿ ತುಳು ಜನಪದರಲ್ಲಿ ಹನುಮಂತನನ್ನು ದೇವರಾಗಿ ಪೂಜಿಸುವ 
ಪದ್ಧತಿ ಇಲ್ಲ. ಹನುಮ೦ತ ಮಾರಿಯಂತೆ ಗಟ್ಟದ ಮೇಲಿನಿಂದ ತುಳುನಾಡಿಗೆ ಬಂದ 
ದೈವ ಎಂದು ಇಲ್ಲಿ ಮಾಹಿತಿ ಇದೆ. ಪರಾಡಿಯಲ್ಲಿ ನಂಬಿದ ವಿಜಯನಗರದ 
ಅರಸು ಬಂಟ ಯಾರು? ಸುಬ್ರಹ್ಮಣ್ಯ ಇರಬಹುದೆ ಎನ್ನುವ ಅನುಮಾನ. 

ಪರಾಡಿಯ ಚಾವಡಿಯಲ್ಲಿ "ಮ೦ಜಲ್‌ ಜುಮಾದಿ” ಮತ್ತು ಉಲ್ಲಾಯ(ನಾಗ 
ಬೆರ್ಮ) ಸಾನಿಧ್ಯ ಇದೆ. 


೨೧೬ ಮೂಲತಾನದ ನಾಗಬ್ರಹ್ಮ ... 


೨೧ 


ಕುಂಬ್ಹಾಜೆ ಬೀಡು ಕಂಬುಲದ ಮದಿಪು 


೨೫ ಡಿಸೆಂಬರ್‌ ೨೦೦೭ 


ಕಾಸರಗೋಡಿನ ಕುಂಬಳೆಯ ಸಮೀಪದ ಬದಿಯಡ್ಕದಿಂದ ಸುಮಾರು ಪೂರ್ವಕ್ಕೆ 
ಕಾರಿನಲ್ಲಿ ಅರ್ಧ ಗಂಟೆ ಪ್ರಯಾಣ ಮಾಡಿದರೆ ಹರಿವ ಹೊಳೆಗೆ ಎದುರಾಗಿ 
ಸುಂದರವಾದ ಬೀಡು ಕಾಣುತ್ತದೆ. ಇದು ಈಗಲೂ ತನ್ನ ಭವ್ಯತೆಯನ್ನು ಕಳೆದು 
ಕೊಂಡಿಲ್ಲ. ಚೀರುಂಟಿ ಭಗವತಿ ಈ ಮನೆಯ ದೈವ. 

ಈ ಮನೆಯಲ್ಲಿ ಹಿಂದೆ ಹಿಂದೂ ಸಾಮ೦ತರಸ ಬಲ್ಲಾಳರು(ಜೈನರಲ್ಲ) ಇದ್ದರು. 
ಈಗ ಇರುವವರು ಬಂಬ್ರಾಣದ ಮನೆಯ ನಟ್ಟನ್ನ ಬಳಿಯವರು. 

ಈ ಮನೆಯನ್ನು ಶೇಕರಂಕೋಡಿ(ಸೇಕರ ಕೋಡಿ) ಎಂದು ಕರೆಯುತ್ತಾರೆ. ಇದರ 
ಹಿನ್ನೆಲೆ ಗೊತ್ತಾಗಿಲ್ಲ. ಕ 

ಕಂಬುಲ: ಇಲ್ಲಿ ಬಿತ್ತನೆ ಆದ ಹಸಿರು ಸಸಿ(ನೇಜಿ) ಇರುವ ಕಂಬುಲ ಗದ್ದೆಯಲ್ಲಿ 
ಪೂಕರೆ ಕಂಬ ಹಾಕುವ ಪದ್ಧತಿ ಇದೆ. ಉತ್ತು ನಂತರ ಕಂಬುಲ ಗದ್ದೆಗೆ ಪೂಕರೆ 
ಕಂಬ ಹಾಕುವುದನ್ನು “ಕಂಡದ ಕೋರಿ” ಎ೦ದೂ ಕಂಬುಲ ಮಾಡಿ ಬಿತ್ತನೆ ಅಥವಾ 
ನಾಟಿ ಮಾಡುವುದನ್ನು “ಕ೦ಬುಲದ ಕೋರಿ” ಎಂದೂ ಈ ಭಾಗದಲ್ಲಿ ಹೇಳುತ್ತಾರೆ. 

ಹಿಂದೆ ಈ ಕಂಬುಲ ಗದ್ದೆ ಕೋರಲು(ಕೊನೆಯ ಉಳುಮೆ) ಸುಮಾರು ೩೦ 
ಜೊತೆ ಕೋಣ ಮತ್ತು ಹೋರಿಗಳು ಬರುತ್ತಿದ್ದುವು. ಈಗ ಸುತ್ತಮುತ್ತ ಅಡಿಕೆ ತೋಟ 
ಬೆಳೆದಿದೆ. 

ಕಂಬುಲದ ಪವಿತ್ರ ಆಚರಣೆಗಾಗಿ ಅದರ ಧಾರ್ಮಿಕ ಮಹತ್ವಕ್ಕಾಗಿ ಈ ಗದ್ದೆಯಲ್ಲಿ 
ಅಡಿಕೆ ಬೆಳೆದಿಲ್ಲ. ಈ ಕ೦ಬುಲ ಗದ್ದೆಯಲ್ಲಿ “ಸತ್ಯದ ಬುಲೆ” ಎಂದು ನಂಬಲಾದ 
“ಸುಗ್ಗಿ ಬಿದೆ(ಬೀಜ)'ವನ್ನು ಬಿತ್ತುತ್ತಿದ್ದಾರೆ. 

ಕಂಬುಲದ ನೇಜಿ ಹಾಕುವಾಗ ಕಂಬುಲದ ಗದ್ದೆಯಲ್ಲಿ ಸ್ವಲ್ಪಭಾಗದಲ್ಲಿ ಬಿತ್ತದೆ 
ಉಳಿಸುತ್ತಾರೆ. 

ಕಂಡದ ಕೋರಿಯ ದಿನ ಬಿತ್ತದೆ ಉಳಿಸಿದ ಜಾಗದಲ್ಲಿ ಎರಡು ಹೋರಿಗಳು 
ಇಳಿದು ಉಳುವ ಶಾಸ್ತ್ರ ಮಾಡುತ್ತವೆ. 


ಕುಂಬ್ಲಾಜೆ ಬೀಡು ಕಂಬುಲ ಮದಿಪು ೨೧೭ 


ಪೂಕರೆ ಕಂಬ ಹಾಕಿದ ಮೇಲೆ ನಲ್ಕೆಯ ಮಾಧ್ಯಮರು, ಪಿಲಿಚಂಡಿ (ಹುಲಿ 
ಚಾಮುಂಡಿ) ಮೈಸಂದಾಯ, ಜೋಗಿ ಪುರುಷ ಕೋಲದ ನರ್ತನ ವೇಷದಲ್ಲಿ 
ಕ೦ಬುಲದ ಗದ್ದೆಯ ಕಟ್ಟಪುಣಿಯ ಮೇಲೆ ನಿಂತು ನೋಡುತ್ತಾರೆ. ಪೂಕರೆ ಕಂಬ 
ಏರಿದ ಮೇಲೆ ಈ ರೀತಿ ಮದಿಪು ಹೇಳುತ್ತವೆ : 
. ಸುರೂತ ಮಾಡ ಮರಮಲೆ ಮಾಡ 
. ಆರ್ಲಪದವು ಮಾಡ 
ಬೆಳಿಂಜ ಮಾಡ 
- ಪೈಕತ ಮಾಡ 
. ಬೆದ್ರಡ್ಕ ಮಾಡ 
ಉಂಬಿಡ್ಕ ಮಾಡ 
- ಆತ್ಯೆ ಪುತ್ಯೆ ಆದಿ ಮೆರುಮಲೆ 

ಉಲ್ಲಾಗ್ಲೆ(ಒಡೆಯರ)ಚಿತ್ತವನ್ನು ಸ೦ತೋಷಗೊಳಿಸುತ್ತೇನೆ. ಮೇಲಿನ ಎಲ್ಲಾ 

ಮಾಡ(ಶಕ್ತಿ ಆಲಯಗಳ) ಆದಿ ಪೆರುಮಲೆಯ ಒಡೆಯ ಒಡತಿಯರ ಚಿತ್ತವನ್ನು 
ಸಂತೋಷಗೊಳಿಸುತ್ತೇನೆ 

ಆಮೇಲೆ ಕಂಬುಲದ ಗದ್ದೆಯ ಬದಿಯಿಂದ ಬೀಡಿಗೆ ಬಂದು ನರ್ತಿಸುತ್ತಾರೆ. 
ಕೊನೆಗೆ ಮೇಲಿನಂತೆ ಸಿರಿ ಸಮೃದ್ಧಿಯ ಮದಿಪು ಪಿಲಿಚಂಡಿ ದೈವ ನೀಡುತ್ತದೆ. 

ಇಲ್ಲಿಯ ಕಂಬುಲದಲ್ಲಿ ಕಂಬುಲದ ಉಪವಾಸ ಕೋಣಗಳಿಗೆ ದರ್ಶನ ಬರುತ್ತದೆ. 
ಈ ಸಂದರ್ಭದಲ್ಲಿ ಡೋಲು, ಕೊಳಲು ಸಂಗೀತ ಪ್ರಿಯರಿಗೆ ಮುದ ನೀಡುತ್ತದೆ. 
ಆಚರಣೆ ಮುಗಿದ ಮೇಲೆ ಕಲಾವಿದರಿಗೆ ಭತ್ತ ಹಂಚುವ ಕೆಲಸ ಇದೆ. ಬಳ್ಳ(ಮೂರು 
ಪಾವು)ದಲ್ಲಿ ಭತ್ತವನ್ನು ಹಂಚುತ್ತಾರೆ. ಒಬ್ಬ ಕಲಾವಿದ ಹಂಚಿದ ಭತ್ತದ ಒಂದೊಂದು 
ಹಿಡಿ ತೆಗೆದು ತನ್ನ ಗೋಣಿ ಚೀಲಕ್ಕೆ ತುಂಬಿಸಿಕೊಳ್ಳುತ್ತಾನೆ. ಆತನೂ ಒಬ್ಬ ಪಾತ್ರಧಾರಿ. 
ಆತ ಮುಷ್ಟಿಯಲ್ಲಿ ಭತ್ತವನ್ನು ಎತ್ತಿ ತನ್ನ ಚೀಲ ತುಂಬಿಸಬೇಕೆಂಬ ಪದ್ಧತಿ 
ಮುಂದುವರಿಯುತ್ತಿದೆ. 

ಕಂಬುಲದ ಎಲ್ಲಾ ಆಚರಣೆ ಮುಗಿದ ಮೇಲೆ ಯಜಮಾನ ಹಾಗೂ ಉಪವಾಸ 
ಕುಳಿತವರು ಊಟ ಮಾಡುತ್ತಾರೆ. ಮನೆಯ ಉಪವಾಸದ ಕೋಣಗಳಿಗೂ ಊಟ 
ನೀಡುತ್ತಾರೆ. 


೧೧. % ಅಆ೫ ಐ ಲಿ 


೨೧೮  ಮೂಲತಾನದ ನಾಗಬ್ರಹ್ಮ .. 





ದೆಯ್ಯೊಲೆ ನಲ್ಕೆ ಅವಳಿ ಸಿರಿಗಳನ್ನು ಸಂಕೇತಿಸುವ ಅತಿಕಾರೆ ಭತ್ತದ ಅವಳಿ 
ಹೆಡಿಗೆಗಳು : ಉಪಾಸನೆಯ ಸಂದರ್ಭ : ಸಿರಿ ಮೈಲಾಜೆ, ಕಾರ್ಕಳ 


ಕುಂಬ್ದಾಜೆ ಬೀಡು ಕಂಬುಲ ಮದಿಪು ೨೧೯ 











ತುಳು ಮೂಲ 

“ಆಡೂರು ದೇವರೆಚಿತ್ತ ತಿಳಿಯಾಂಡೋ 
ಮಧೂರು ದೇವರೆ ಚಿತ್ತ ತಿಳಿಯಾಂಡೋ 

ಕಾವು ದೇವರೆ ಚಿತ್ತ ತಿಳಿಯಾಂಡೋ 

ಕಣಿಪುರ ದೇವರೆ ಚಿತ್ತ ತಿಳಿಯಾಂಡೋ 
ಇರುವೆರ್‌ ಉಲ್ಲಾಗ್ಲೆನ ಚಿತ್ತ ತಿಳಿಯಾಂಡೋ 
ಮೂವೆರ್‌ ಜುಮಾದಿಲ್ಲ ಚಿತ್ತ ತಿಳಿಯಾಂಡೋ 
ಮೂಡಾಯಿ ನಾಗೆ ಪಡ್ಡಯಿ ಬೆರ್ಮೆ 

ನಾಗ ತಂಬಿಲ ನಡತ್ತ್‌ ಬರೊಡು 

ಮೂಡಾಯಿ ಪಡ್ಡೊಯಿ ಪೂಕರೆ ಬೆಳಗ್‌ದ್‌ ಬರಡ್‌ 
ತೆನ್ಯಾಯಿ ಕಳೆಲತ ಆಯ ಬೆಳಗೊಡು 

ಬಡಕಾಯಿ ಮಂಜ ಕೊಟ್ಕದ ಆಯ ಬೆಳಗೊಡು. 
ಬೂಡುದ ನಂದಾದೀಪ ಬೆಳಗ್‌ದ್‌ ಬರೊಡು 
ಬೂಡುದ ಪೇರ್‌ ನುಪ್ಪು ಎಚ್ಚಿದ್‌ ಬರೊಡು, 
ಬುಲೆ ಭಾಗ್ಯ ಎಚ್ಚಿದ್‌ ಬರೊಡು 

ದಾನ ಧರ್ಮ ಎಚ್ಚೆದ್‌ ಬರೊಡು 

ಪತ್ತ್‌ ಒಕ್ಕೆಲ್‌ ಎಚ್ಚಿದ್‌ ಬರೊಡು 

ಪಣವು ಬಂಗಾರ ಎಚ್ಚಿದ್‌ ಬರೊಡು 
ಮೂಡುಟ್ಟು ವರ್ಷರ್ದೊ ವರ್ಷೊಗು ಒಂಜೆಕ್ಕ್‌ 
ಪತ್ತ್‌ ಪತ್ತೆಕ್ಕೆ ಸಾರ ಎಚ್ಚಿದೇ ಬರೊಡು.” 


೨೨೦ ಮೂಲತಾನದ ನಾಗಬ್ರಹ್ಮ ... 


ಕನ್ನಡ ಅನುವಾದ 

“ಆಡೂರು ದೇವರ ಚಿತ್ತ ತಿಳಿಯಾಯಿತೋ 
ಮಧೂರು ದೇವರ ಚಿತ್ತ ತಿಳಿಯಾಯಿತೋ 

ಕಾವು ದೇವರ ಚಿತ್ತ ತಿಳಿಯಾಯಿತೋ 

ಕಣಿಪುರ ದೇವರ ಚಿತ್ತ ತಿಳಿಯಾಯಿತೋ, 

ಇಬ್ಬರು ಉಲ್ಲಾಗ್ಲು ಚಿತ್ತ ತಿಳಿಯಾಯಿತೋ, 
ಮೂವರು ಧೂಮಾವತಿಗಳ ಚಿತ್ತ ತಿಳಿಯಾಯಿತೋ, 
ಮೂಡಲ ನಾಗ, ಪಡುವಲ ಬೆರ್ಮ 

ನಾಗ ತಂಬಿಲ, ನಡೆದು ಬರಬೇಕು, 

ಮೂಡಲಲ್ಲಿ ಪಡುವಲಲ್ಲಿ ಪೂಕರೆ ಬೆಳಗಿಬರಲಿ, 
ತೆ೦ಕಲಲ್ಲಿ ಕಳಲೆಯ ಆಯ ಬೆಳಗ ಬೇಕು 

ಬಡಗು ಮಂಜ ಕೊಟ್ಕದ ಆಯ ಬೆಳಗಬೇಕು 
ಬೀಡಿನ ನಂದಾದೀಪ ಬೆಳಗಿ ಬರಲಿ, 

ಬೀಡಿನ ಹಾಲನ್ನ ಉಕ್ಕಿ ಬರಲಿ, 

ಬೆಳೆ ಭಾಗ್ಯ ಹೆಚ್ಚಿ ಬರಲಿ, 

ದಾನ ಧರ್ಮ ಹೆಚ್ಚಿ ಬರಲಿ 

ಹತ್ತು ಒಕ್ಕಲು ಹೆಚ್ಚಾಗಿ ಬರಲಿ, 

ಪಣವು ಬಂಗಾರ ಹೆಚ್ಚಿ ಬರಲಿ 

ಮೂಡುಟ್ಟು ವರ್ಷದಿಂದ ವರ್ಷಕ್ಕೆ, ಒಂದಕ್ಕೆ ಹತ್ತು, 
ಹತ್ತಕ್ಕೆ ಸಾವಿರ ಹೆಚ್ಚಾಗಿಯೇ ಬರಲಿ.” 


ಮದಿಪು ಒದಗಿಸಿದವರು : ಕುಂಬ್ದಾಜೆ ಬೀಡು ತಿಮ್ಮಪ್ಪ ರೈ, ಕಾಸರಗೋಡು 


ಕುಂಬ್ದಾಜೆ ಬೀಡು ಕಂಬುಲ ಮದಿಪು ೨೨೧ 





ಕೋಲದಲ್ಲಿ ನಾಗಬಿರ್ಮೆರ್‌ ಪಾತ್ರದಲ್ಲಿ ತನಿಯಪ್ಪ 
ಜಾಲಾಟ, ಬೈಲಂಗಡಿ - ಬೆಳ್ತಂಗಡಿ 


೨೨೨ ಮೂಲತಾನದ ನಾಗಬ್ರಹ್ಮ ... 


೨೨ 


ಅನಂತಾಡಿ ಕಂಬುಲದ ಕೊರಗ ಸಂಧಿ 


ಹಾಡಿದವರು : ವಿಶ್ವನಾಥ ಪ್ರಾಯ ೩೫, ಜಾತಿ : ನಲ್ಕೆ 
ಅನಂತಾಡಿ ೧೩.೧೧.೨೦೦೬ 


ಬ೦ಟ್ವಾಳ ತಾಲೂಕಿನಲ್ಲಿ ಅನಂತಾಡಿಯಲ್ಲಿ ಉಲ್ಲಾಲ್ತಿಯ ಕ್ಷೇತ್ರ ಇದೆ. ಪ್ರತಿವರ್ಷ 
ಉಲ್ಲಾಲ್ತಿ ಕೋಲ ಹಾಗೂ ೧೨ ವರ್ಷಕ್ಕೆ ಒಮ್ಮೆ ಧರ್ಮ ಮೆಚ್ಚಿ ನಡೆಯುತ್ತಿದೆ. ಈ 
ಉಲ್ಲಾಲ್ವಿಗೆ ನಾಲ್ಕು ಕಂಬುಲಗಳು ನಡೆಯುತ್ತಿವೆ. ಮೂಲ ಬನ ಬಾಕಿಲಿತ್ತಿಮಾರ್‌ 
(ಬಾಕಿಲ್ದ್‌ ಇತ್ತಿ ಮಾರ್‌/ಬಾಗಿಲಲ್ಲಿ ಇರುವ ಗದ್ದೆ) 

ಕಂಬುಲದ ಕುದಿ(ದಿನ ಇಟ್ಟ ಮೇಲೆ) ಆದ ಮೇಲೆ ನಲ್ಕೆಯವರು ತೆಂಬೆರೆ 
ಹಿಡಿದು ಹೋಗಬೇಕು. ಮನ್ಸ ಜಾತಿಯವರೂ ಪ್ರತಿ ಮನೆಗೂ ಹೋಗಬೇಕು. ಊರ 
ಕೃಷಿಕರನ್ನು ಕರೆಯಬೇಕು. ಅನಂತಾಡಿ ಬಾಕಿಲಿತ್ತಿಮಾರ್‌ ಮನ್ನರ ಮೂಲ ತಾನ. 
ನೇಲ್ಯ ಮನೆಯಲ್ಲಿ ಇದ್ದ ಪೂರ್ವದ ಬಂಟರಿಗೂ ಮೂಲ ತಾನ. ದೀಪಾವಳಿಗೆ 
ಕಂಬುಲದ ಕುದಿ ಇಡುತ್ತಾರೆ 

ಕಂಬುಲದ ದಿನ ಅನಂತಾಡಿ ಕಂಬುಲದಲ್ಲಿ ಕೊರಗನ ವೇಷ ಹಾಕುವವರು 
ನಲ್ಕೆಯವರು. ಇವರು ಅಂತಾಡಿ ಗ್ರಾಮದ ಕೃಷಿಕರ ಮನೆಗಳಿಗೆ ಹೋಗಿ ಹಾಡುವ 
ಸಂಧಿ ಪಾಡ್ದನ. ನೇಲ್ದೊಟ್ಟು ಮನೆಯಲ್ಲಿ ಇಡಿ ಸಂಧಿ ಹಾಡುತ್ತಾರೆ. 


ಅನಂತಾಡಿ ಕಂಬುಲದ ಕೊರಗ ಸಂಧಿ ೨೨೩ 


POET 


ಕಾಂತಾರೊಡು ತನಿಯೆ ಪುಟ್ಟಿಯೆಗೇ.... 
ಕದ್ರಡ್‌ ತನಿಯೇ ಬಲತೇ.... 

ಅಪ್ಪೆ ಪನ್ನಗ ಉಲ್ಲಾಲ್ಲೇನಾ 

ಕೊಪ್ಪಡ್‌ ಕೋರೆ ಮೈರೇ 

ಅಮ್ಮೆ ಪನ್ನಗಾ ಉಲ್ಲೆಗೆ 

ಅವುಲು ಕೊಪ್ಪೊಡು ಕೋರ ಕೊರಗು ಯೇ... 
ಒಂಜಿ ಕಾಲೊಡು ಅಪ್ಪೆ ತತ್ತ್‌ಂಡ್‌ 

ಒಂಜಿ ಕಾಲೊಡು ಅಮ್ಮೆ ತತ್ತ್‌ಂಡ್‌ 

ಸಮ್ಮಲೆನ ಪುಂಡಿ ನುಪ್ಪು ತಿಂನಾನ ಕಾಲೊಡು 
ಸಮ್ಮಲೆಗ್‌ ಅಳಿಯಂತ್ರ ಬತ್ತಂಡ್‌ ಯೇ... 


ಏಲ್‌ ಕೊಪ್ಪದ ದೋಲು ಕರಂಡೆನ್‌..... 
ಒಂಜಿ ಕೊಪ್ಪೊಗೂ ಪಾಡಿಯೇ.... 
ಕೊಪ್ಪೊಗೂ ಮುಲಗಟ್ಟ ಪಾಡಿಯೇ ತನಿಯೇ. 
ಸಾರ ಜನ ಪೋಷೀ ತಾದಿಡ್‌ ತನಿಯೇ 
ಕರ್ಗಲ್ಲ ಕಾಣಿಕೇ ದೀತೆಯೇ.... 

ಕರ್ಗಲ್ಲ ಕಾಣಿಕೆ ಬೊಲಗಲ್ಲ ಸುತ್ಯ 

ಪೊಯ್ಯ ಪಸ್ರಾನಿ ಪಾಡಿಯೇ.. 


ಕದ್ರ ತಾನದ ಮೂಲ ಬರ್ಕೆಡ್‌ 

ಅಪ್ಯ ಬೀರಗೆ ಬರುವೆರ್‌ಗೇ.... 

ಅಪ್ಪೆ ಬೀರಗೆ ಮಗಲ್‌ ಮಂಜಗೇ 

ಮೆಗ್ಯೆ ಚೆನ್ನಗೇ ಬೈದೆರ್‌ಗೇ ಜಿ 

ಅಕೆಲ್ಲ ಮೋನೆ ತೂಯೆನಾ ತನಿಯೆ 

ಕಣ್ಣಡ್‌ ಕನ್‌ ದುಃಖ ಬುಡ್ಬೆ.... 

“ದ್ಯಾಮಗ ಬುಲಿಪುವಾ ದ್ಯಾ ಮಗ ತೆಲಿಪುವಾ' 
ಅಪ್ಯ ಬೀರಗೆ ಕೇಂಡೆರ್‌ಯೇ... 


೨೨೪ ಮೂಲತಾನದ ನಾಗಬ್ರಹ್ಮ .... 








ಕನ್ನಡ ಅನುವಾದ 


% 
+ 


ನ... 


ಕಾಡಿನಲ್ಲಿ ತನಿಯ ಹುಟ್ಟಿದನಂತೆ : 
ಕದ್ರಿಯಲ್ಲಿ ತನಿಯ ಬೆಳೆದ 

ಅಬ್ಬೆ ಎಂದರೆ ಇದ್ದಳಂತೆ 

ಕೊಪ್ಪದಲ್ಲಿ ಕೋರ ಮೈರೆ 

ಅಪ್ಪ ಎಂದರೆ ಇದ್ದಾನಂತೆ 

ಅಲ್ಲಿ ಕೊಪ್ಪದಲ್ಲಿ ಕೋರ ಕೊರಗು ಯೇ* 
ಒಂದು ಕಾಲದಲ್ಲಿ ಅಬ್ಬೆ ಹೋದರು 
ಒಂದು ಕಾಲದಲ್ಲಿ ಅಪ್ಪ ಹೋದರು 
ಸಮ್ಮಲೆಯ ಹಿಡಿ ಅನ್ನ ತಿನ್ನುವ ಕಾಲಕ್ಕೆ 
ಸಮ್ಮಲೆಗೆ ಅಳಿಯಂತ್ರ ಬಂತು ಯೇ 


ಏಳು ಕೊಪ್ಪದ ಡೋಲು ಕರಂಡೆಯನ್ನು 
ಒಂದು ಕೊಪ್ಪೊಕ್ಕೆ ಹಾಕಿದ 

ಕೊಪ್ಪಕ್ಕೆ ಮುಲಗಟ್ಟ ಹಾಕಿದ ತನಿಯ 
ಸಾವಿರ ಜನ ಹೋಗುವ ದಾರಿಯಲ್ಲಿ 
ಕಪ್ಪು ಕಲ್ಲಿನ(ಶಿಲೆ)ಯ ಕಾಣಿಕೆ ಇಟ್ಟವನೇ* 
ಕಪ್ಪು ಕಲ್ಲಿನ ಕಾಣಿಕೆ ಬಿಳಿಕಲ್ಲಿನ ಸುತ್ಯ 
ಹೊಯಿಗೆಯ ಪಸರಣೆ ಹಾಕಿದ 


ಕದ್ರಿ ಸ್ಥಾನದ ಮೂಲ ಬರ್ಕೆಗೆ 

ಅಬ್ಬೆ ಬೀರಗೆ ಬರುವರು 

ಅಬ್ಬೆ ಬೀರಗೆ ಮಗಳು ಮಂಜಗೆ 

ತಮ್ಮ ಚೆನ್ನಗೆ ಬೈದ್ಯರು 

ಅವರ ಮೊಗ ನೋಡಿದನಾ ತನಿಯಾ 

ಕಣ್ಣಲ್ಲಿ ಕಣ್ಣ ದುಃಖ ಬಿಡುತ್ತಾನೆ 

“ಯಾಕೆ ಮಗಾ ಅಳುವಿಯಾ ಯಾಕೆ ಮಗಾ ನಗುವಿಯಾ' 
ಅಬ್ಬೆ ಬೀರಗೆ ಕೇಳಿದರು ಯೇ * 


ಅನಂತಾಡಿ ಕಂಬುಲದ ಕೊರಗ ಸಂಧಿ ೨೨೫ 


“ಈರೆನ ಮೋನೆ ತೂನಗ ಅಪ್ಪೇರೆ 

ಎನ್ನಪ್ಪೆ ಲೆಕ್ಕಂದ್‌ ತೋಜುಂಡುಯೇ.. 
ಅಪ್ಯೆ ತತ್ತಂಡ್‌ ಅಮ್ಮೆ ಮುತ್ತುಂಡು 

ಕೇಲ್‌ ಪೀಲಿಗೇ ಮುತ್ತುಂಡುಯೇ... 

ಕೇಲ್‌ ಪೀಲಿಗೆ ಮುತ್ತುಂಡು ಉಲ್ಲಾಯ 
ದಿಕ್ಕ್‌ ಬುಡ್ಡು ದೇಶಾಂತರ ಪೋಪೇಯೇ..' 


"ಅಂಚ ಪೋಷಿನಾ ಬಾಲೆ ಅಂದ್‌ಡ 
ಎಂಕಾಲೆ ಬೆರೆಪತ್ತ್‌ ಬರುವನಾ' 


“ಇರೆ ಬೆರಿ ಪತ್ತಿ ಬರುಬೆನೆ ಉಲ್ಲಾಯ 
ಅಂಡ್‌ಗ್‌ ಅರುವೆ ಇದ್ದಿಯೇ..' 


ಕಡ್ಕದ ತೆರಿಯ ದೆತ್ತೇರ್‌ಗವುಲು 

ಅಂಡ್‌ಗ್‌ ಅರುವೆಂದ್‌ ಕೊರಿಯೆರ್‌ಯೇ.. 
ಪೊದಿಕೆದ ಪಾಲೆನ್‌ ದೆತ್ತೇರ್‌ ಅವುಲು 
ತರೇಕ್‌ ಗೋಂಪಾರ್‌ ಕೊರಿಯೇರ್‌ಗೇ.. 
ತನಿಯನ್‌ ಲೆತ್ತೊಂದು ಪೋಯೇರ್‌ 
ಅವುಲು ದೇರಾಜೆ ಮೂಲ ಬರ್ಕೆಗ್‌ಯೇ 
ದೇರಾಜೆ ಮೂಲ ಬರ್ಕೆಗ್‌ ಕೊಂಡೊಂದು 
ತಾರೆದ ಮುದೆಲ್ಲ್‌ ಕುಲ್ಲಾದೆರ್‌... 


“"ಏರಮ್ಮ ತನಿಯಾ ಬಾಲೆ ಕೇಂಡನಾ 

ನಿನ್ನ ಮೂಲ ಒವುಂದು ಕೇಂಡೆರ್‌ದೇ..' 

ಎನ್ನ ಮೂಲಂದ್‌ ಬಾಗೆಟ್ಟು ಬನ್ನಾಲೆ 
ಮೂಲಂದ್‌ ಪಂಡೆಯೇ.... 

ಎನ್ನ ಬರಿ ಬಾಂದ್ರ ಸೋಮಣ್ಣ ಬರಿ ಇಂದೆಯೇ.. 


ಬಾರೆದ ಮುದೆಲ್‌ಡ್‌ ಕುಲ್ಲಾದ್‌ ಅವುಲು 
ಮುಪ್ಪ ಬಂಗುಡೇ ಮೂಜಿ ಕುಜಿಲ್‌ 
ಪಲಯಿಡ್‌ ತೆಲಿ ಮುಟ್ಟಲೆಡ್‌ ಕಲಿ ಕೊರ್ದು 
ಒಂಜಿ ವರ್ಷ ಆಜಿ ತಿಂಗೊಲು ಸಾಂಕಿಯೆರ್‌ 


೨೨೬ ಮೂಲತಾನದ ನಾಗಬ್ರಹ್ಮ ... 


ನಿಮ್ಮ ಮೊಗ ನೋಡುವಾಗ ಅಬ್ಬೆಯವರೇ 
ನನ್ನಬ್ಬೆಯಂತೆ ಕಾಣುತ್ತದೆಯೇ: 

ಅಬ್ಬೆ ಸತ್ರು ಅಪ್ಪ ಮುತ್ತಿದರು. . 

ಕೇರಿಯ ಪೀಳಿಗೆ ಮುತ್ತಿತು ಯೇ 

ಕೇರಿಯ ಪೀಳಿಗೆ ಮುತ್ತಿತು ಒಡೆಯಾ 
ದಿಕ್ಕು ತಪ್ಪಿ ದೇಶಾ೦ತರ ಹೋಗುವೆ ಯೇ* 


ಹಾಗೆ ಹೋಗುವ ಮಗು ಹೌದಾದರೆ 
ನಮ್ಮ ಬೆನ್ನು ಹಿಡಿದು ಬರುವೆ ಯಾ* 


"ನಿಮ್ಮ ಬೆನ್ನು ಹಿಡಿದು ಬರುವೆನೆ ಒಡೆಯಾ 
ಮೈಯಲ್ಲಿ ಬಟ್ಟೆ ಇಲ್ಲವೇ' 


ಕಡ್ಯ ಒಡೆದು ಸಿಂಬಿ ತೆಗೆದರು 

ಮೈಗೆ ಬಟ್ಟೆ ಎಂದು ಕೊಟ್ಟರು ಯೇ* 

ಸುತ್ತುವ ಪಾಲೆಯನ್ನು ತೆಗೆದರು ಅಲ್ಲಿ 

ತಲೆಗೆ ಗೋಂಪಾರ್‌ ಎಂದು ಕೊಟ್ಟರು 
ತನಿಯನನ್ನು ಕರೆದುಕೊಂಡು ಹೋದರು 

ಅಲ್ಲಿ ದೇರಾಜೆಯ ಮೂಲ ಬರ್ಕೆಯಂತೆ ಯೇ* 
ದೇರಾಜೆಯ ಮೂಲ ಬರ್ಕೆಗೆ ಕೊಂಡು ಹೋಗಿ 
ತೆಂಗಿನ ಮರದ ಬುಡದಲ್ಲಿ ಕೂರಿಸಿದರು 


ಯಾರಮ್ಮಾ ತನಿಯಾ ಮಗು ಕೇಳಿದೆಯಾ 
ನಿನ್ನ ಮೂಲ ಯಾವುದೆಂದು ಕೇಳಿದರು ದೇ 
ನನ್ನ ಮೂಲಎಂದರೆ ಬಾಗೊಟ್ಟು ಬನ್ನಾಲೆ 
ಮೂಲ ಎಂದು ಹೇಳಿದರು ಯೇ 

ನನ್ನ ವಂಶ "ಸೋಮ ವಂಶ” ಎಂದು ಯೇ* 


ಬಾಳೆಯ ಬುಡದಲ್ಲಿ ಕೂರಿಸಿ ಅಲ್ಲಿ 

ಮೂವತ್ತು ಬಂಗುಡೆ ಮೂರು ಮುರುಳಿ 

ಹಲಗೆಯಲ್ಲಿ ಕಳ್ಳು ನೀಡಿ ಮುಟ್ಟಾಲೆಯಲ್ಲಿ ಕಳ್ಳು ಕೊಟ್ಟು 
ಒಂದು ವರ್ಷ ಆರು ತಿಂಗಳು ಸಾಕಿದರು 


ಅನಂತಾಡಿ ಕಂಬುಲದ ಕೊರಗ ಸಂಧಿ ೨೨೭ 


ತನಿಯೆ ಬತ್ತಿನಾ ಎಡ್ಡೆ ಪ್ಲೊಲ್ಲುಡೂ 
ಅರಿ ಬಾರ್‌ ಇಲ್ಲಡ್‌ ಎಚ್ಚಿಂಡ್‌ ಯೇ* 


ಕದ್ರ ಕಾಂತು ಮಂಜುನಾಥ ಸ್ಥಾಮಿಗ್‌ 
ಕಂಚಿನಾ ದೀಪಾಲೆ ದೀಪಾವೊಡೂ 

ಕಂಚಿನಾ ದೀಪಾಲೆ ದೀಪಾವೊಡು ತನಿಯಾ 
ಸಿರಿ ಬಾರೆ ಕೊಂಡೊಂದು ಬರುವನಾ 

ನಮ ನಂಬಿ ಧರ್ಮ ದೈವೊಗು 

ಸಿರಿಬಾರೆ ಕೊಂಡೊಂದು ಪೋವನಾಗ 

ಕವುಡ ಮರ್ಲ್‌ ಬೂತ ಮೈಸಂದಾಯ 
ಪಿಲಿಬೂತ ಪಿಲಿಚಂಡಿ ಕಿನ್ನಿ ಕೊಡಂಗೆಂದಾಯೆ 
ಮಾಲ ದುರ್ಗದಾಯೆ, ಮರ್ಲ್‌ ಮಾಯ ಮಲ್ತೆರ್‌ಗೇ.... 
ಕಾಂತಾರದ ಪದವುಡು ಏಲ್‌ ಗುಡ್ಡೇಡ್‌ 
ಏಲ್‌ ಕಲ್ಲ್‌ ಪದ ನಾಡಾಯೆರ್‌ 


೨೨೮ ಮೂಲತಾನದ ನಾಗಬ್ರಹ್ಮ ... 


ತನಿಯ ಬಂದ ಲಕ್ಷಣ ಒಳ್ಳೆಯದು 
ಅಕ್ಕಿ ಭತ್ತ ಮನೆಯಲಿ ಹೆಚ್ಚಿತ್ತು, 


ಕದ್ರ ಕಾಂತು ಮಂಜುನಾಥ ಸ್ವಾಮಿಗೆ 

ಕಂಚು ದೀಪಾಲೆ ಇಡಿಸಬೇಕು 

ಕಂಚು ದೀಪಾಲೆ ಇಡಿಸಬೇಕು ತನಿಯಾ 

ಸಿರಿ ಬಾಳೆ(ಗಿಡ)ತೆಗೊಂಡು ಬರುವೆಯಾ 

ನಾವು ನಂಬಿದ ಧರ್ಮ ದೈವಗೆ 

ಸಿರಿ ಬಾಳೆ ಕೊಂಡು ಹೋಗುವಾಗ 

ಕವುಡ ಹುಚ್ಚು ಭೂತ ಮೈಸಂದಾಯ 

ಹುಲಿ ಬೂತ, ಪಿಲಿಚಂಡಿ, ಕೊನ್ನಿಕೊಡಂಗಾಯವ 
ಮಲ ದುರ್ಗದವ, ಹುಚ್ಚು ಮಾಯ ಮಾಡಿದರಂತೇ* 
ಕಾಡಿನ ಬಯಲಲ್ಲಿ ಏಳು ಗುಡ್ಡೆಯಲ್ಲಿ 

ಏಳು ಕಲ್ಲು ಪದ ನೆಟ್ಟರು 


(ಹೀಗೆ ಮಾಯವಾದ ಕೊರಗನನ್ನು ನಂಬಿದರು, ಕೊರಗ ತನಿಯ ದೈವತ್ವಕ್ಕೆ ಏರಿದನು) 


ಅನಂತಾಡಿ ಕಂಬುಲದ ಕೊರಗ ಸಂಧಿ ೨೨೯ 





ಅಂಗೈ ಅರಸಿನ ಗೆರೆ ಮಾಸಿಲ್ಲ 


ಅಂಗೈ ಸರಪಳಿ ಮುಂಗೈ ಬಳೆ 


ಅಂಡೆ 

ಅಂಬಿದ ವರಸರಿ 
ಅಗಿನ 

ಅಡಿ ಅಟ್ಟಡ್‌ 
ತುಡಿ ಪುದರ್‌ 
ಅಡಿ ಅಡ್ಕೆ 
ಅಡ್ಕೆ 


ಅಣಿ 


ಅನಿತ್ತ್‌ ಗುನಿತ್ತ್‌ 
ಅಬ್ಬಗ ಪೂಲು 
ಅಮೆ 
ಅರದ್ದೆರ್‌ 

ಅರೆ ಮರೆ 


೨೩೦  ಮೂಲತಾನದ ನಾಗಬ್ರಹ್ಮ .. 








ಸಾಂಸ್ಕೃತಿಕ ಪದಕೋಶ 


ಬಾಣಂತಿ ಮಗುವಿಗೆ ಅರಸಿನ ತಿಕ್ಕಿ 
ಸ್ನಾನ ಮಾಡಿದರೆ ಸೂತಕದ ವಾಸನೆ 
ಹೋಗುತ್ತದೆ. ಹಾಗೆ ಸೂತಕದ ವಾಸನೆ 
ಕಳೆಯಲು ಹಚ್ಚಿದ ಅರಶಿನದ ಬಣ್ಣ 
ಮಾಸುವ ಮೊದಲೇ ಎಂಬರ್ಥ 


= ಪಾಳೆಯಗಾರಿಕೆಯ ಮನೆಗಳ 


ಯಜಮಾನಿಕೆಯ ಸಂಕೇತವಾಗಿ ' 
ವಿಧಿವತ್ತಾಗಿ ಕೈಗೆ ತೊಡಿಸುವೆ ಚಿನ್ನದ 
ಸರಪಳಿ ಮತ್ತು ಬಳೆ 

ಗುಡಾಣ 

ಸೆಗಣಿಯ ಶುದ್ಧ 

ತಿನ್ನುವ ತುಡಿತ 

೧ ಅಡುಗೆಯ ಅಡ್ಕಳ. ೨ ಅಡುವ ಕಲ 
ಸುಟ್ಟ ಹೆಸರು 

ಬೇಯಿಸಿದ ಅಡ್ಕೆ, ಮಾಡಿದ ಅಡುಗೆ 
ಅಕ್ಕಿಯಿಂದ ಮಾಡಿದ ದೋಸೆ, ಕಡುಬು 
ಓಡುಪಾಲೆ ಇತ್ಯಾದಿ 

೧ ಮುಡಿ ೨ ಹೆಡೆ ೩ ಹೆಡೆಗಳ 
ಅಲಂಕರಣದ ತೆಂಗಿನ ಎಳೆಗರಿಗಳು 
ಕಿರೀಟ ೪ ಕ೦ಗಿನ. ಹಾಳೆಯಿಂದ 
ರಚಿಸಿದ ಪ್ರಭಾವಳಿ 

ಗುಣಿಸಿ ಪದದ ಕೂಡು: ನುಡಿ 

ಅಬ್ಬಗ ಜಾತಿಯ ಅಡಿಕೆ ಹೋಲು 


= ಹೆತ್ತ ಸೂತಕ 


ಅರಬ್ಬರ್‌, ವ್ಯಾಪಾರಿಗಳು 
ಬಯಕೆ 


ಅರೆಟ್‌ ಅರೆ ಪುಂಚ 

ಅರೆಯು 4 
ಅಸಿಗೆ 

ಕಂಠ 

ಆನ್‌ಜೋವು 

ಇಡಿ ಪಿಂಗಾರದಲ್ಲಿ ಮಡಿಯಾಗು 


ಇದ್ರಡಿ ಕುದ್ಧರೆ ತೀರ 
ಇನಿಪ ಪುಂಚ 


ಉರು 
ಉರ್ಮಿ ಕಳ 


ಉರ್ಮಿ ಕಟ್ಟ 


ಉರ್ಮಿ 
ಉಲ್ಲಾಕುಲು 


ಎಯ್ಜ್‌ ಪಾಡಿಯೆ 


= ಮೃದು ಮಣ್ಣಿನ ಮೃದು ಹುತ್ತ 
= ಹರಿತಗೊಳಿಸು 


ಅಸಿಕೆ/ಸಣ್ಣ ಕತ್ತಿ 

ಲೇಖನಿ 

ಗಂಡಸು 

(ನಾಗ ಪಾತ್ರಿಗಳು) ಪಿಂಗಾರದ ಪೂರ್ಣ 
ಹಾಳೆಯಲ್ಲಿ ಮಡಿ ಮೀಯುವುದು 
ಸ್ಥಳನಾಮ 

ಸುಯ್ದು ಹೊಮ್ಮುವ ಹುತ್ತ ಇನಿಪುಉನಿಪ್ಪು 
ಸುಯಿಂಪುಇನಿಪನ ಸುಯ್ಲು (ಸರ್ಪ) 
ಇದ್ದಂಗೆ 

ಉಗುರಿನ ತುದಿ ಕೊಳೆತು ಕರಗುವ 
ಕಾಯಿಲೆ 

ಬೋಧ ತಪ್ಪಿದ ಕೋಳಿಯ ಮೇಲೆ 
ಮಡಕೆ ಕವಚಿ ಹಾಕಿ ಅದರ ಮೇಲೆ 
ತೆಂಗಿನ ಗೆರೆಟೆಯಿಂದ ಒಂದು ನಿಮಿಷ 
ಕೆರೆಯುವ ತಂತ್ರ 

ಒರು, ರೂಪ, ಪ್ರತಿಮೆ 

ನಾಗ ಕ್ಷೇತ್ರ. ಕಾಸರಗೋಡಿನ ಕುಂಬ್ದಾಜೆ 
ಮೂಲದ ನಾಗ ಕ್ಷೇತ್ರ ಹೆಸರು 
"ಉರ್ಮಿ ಬನ.' ಕುಂಬ್ಲಾಜೆ ಬೀಡಿನ 
ಮಹಿಳೆಯನ್ನು ಉರ್ಮಿತ್ತಾಯಿ ಎಂದು 
ಕರೆಯುವ ರೂಢಿ ಇದೆ. 

ನೀರಾವರಿ ಅನುಕೂಲಕ್ಕಾಗಿ ಉರ್ಮಿ 
ಹೊಳೆಗೆ ಹಾಕಿದ ತಡೆ 

ನಾಗ ಕನ್ನಿಕೆ + 


= ೧ ಅವಳಿ ನಾಗ ಶಕ್ತಿಗಳು. ೨ ಅವಳಿ 


ಅರಸು ದೈವಗಳು ೩ ಅಸ್ಪ] ಶ್ಯರು 
ಒಡೆಯರನ್ನು ಸಂಬೋಧಿಸುತ್ತಿರುವ ಪದ 
ಕೊಂದು ಹಾಕಿದ 


ಸಾಂಸ್ಕೃತಿಕ ಪದಕೋಶ ೨೩೧ 


ಎರ್ಮೆಲಾ ಬಿರ್ಮೆರ್‌ಲಾ 


[3 
+ 


ಒಕ್ಯಒಕ್ಕೊ 

ಒಕ್ಕ ಸುತ್ತು, ಅಮೆಸುತ್ತು. ಅಣಿಸುತ್ತು, 
ಪಿಂಗಾರಪಾಪು, ಪುಂಚಪಾಪು, 
ಅಂಗೈಸುತ್ತು, ಕುರೈಬಾಪು 

ಒಕ 

ಒಕ್ಕೆತ್ರಿ ವಂಶ 

ಒರಟು 


ಒರೊಕ್ಕ 
ಒರ್ಮೆ ಬೂರುನಿ 
ಒರ್ಮೆ = 


ಒಲ್ಲೆ = 


೧೨ 


ಓಡುಪಾಲೆ ರೊಟ್ಟಿ = 


ಕಂಗು ನ್‌ 
ಕಂಚಿನಾ ಅಡ್ಕ 
ಕಂತಿತು 

ಕಂಟ 

ಕಜಕ್‌ 
ಕಟ್ಟಂಕಣ 

ಕಡು 


ಸ್ಯಾ 


೨೩೨ ಮೂಲತಾನದ ನಾಗಬ್ರಹ್ಮ ... 


ಬೆರ್ಮೆರ್‌(ನಾಗಬ್ರಹೃಹೆಸರಿನ ಕೂಡು 
ಪದ 

ಉಡಿ, ಉಡಿ ಉಡಿದಾರ ಧರಿಸುವ 
ಬಾಗ, 


ಇವೆಲ್ಲ ಸರ್ಪ ರೋಗಗಳು 


= ಬಂಟ ಹೆಂಗುಸು 
= ಒಕ್ಕಲಿಗ ವಂಶ, ಬಂಟ 


ಉರ್ಡುನು, ಪೀಡಿಸು, ರಂಪಮಾಡು 
(ಹೋರಾಡು) 
ಉತ್ತಮ 


= ಹೊಂದಾಣಿಕೆಯಾಗು 


೧ ಸಾಮರಸ್ಯ 

೨ ಎಲ್ಲಾ ಭಾಗ ಹರಡು(ಉದಾ: 
ಮೈಯೊರ್ಮೆ ಇ ಮೈ ಇಡೀ 
ಇಲ್ಲೊರ್ಮೆ ಮನೆಯಿಡೀ) 
ವಿಷರಹಿತ ಹಾವು. ಇವು ನೀರಲ್ಲಿ 
ಹೆಚ್ಚಾಗಿ ಇರುತ್ತವೆ 

ಕಪ್ಪರುಟ್ಟಿ (ನೆನೆದ ಅಕ್ಕಿ, ಬೆಂದ ಅನ್ನ, 
ಹಸಿ ತೆಂಗಿನಕಾಯಿ, ಹಾಕಿ ರುಬ್ಬಿ 
ಕೂಡಲೆ ಮಣ್ಣಿನ ಕಾವಲಿಯಲ್ಲಿ 
ಕಾಯಿಸುವ ದೋಸೆ) 

ಅಡಿಕೆ ಮರ 


= ಮಣ್ಣಿನ ಅಡ್ಕ ಹುತ್ತ. ಸ್ಥಳನಾಮ 
= ಮುಳುಗಿತು 


ಲೇಖನಿ, ಬರೆಯುವ ಸಾಧನ 

ಕಪ್ಪೆ ಚಿಪ್ಪು + 

ಬಾವಿಯ ಗೋಡೆಗೆ ಕಟ್ಟಿದ ಅಂಕಣ 
ಸಸ್ಯಗಳಿಂದ ತಯಾರಿಸಲಾದ ವಿಷ 
ಉಂಗುರಾಕಾರದ ಕಾಲಿರುವ ಮಣ್ಣಿನ 
ಕೊಡ 


ಕನ್ನಡಿ ಕಲಸು ಮಗ 
ಕನ್ನಿಲ್ಲ್‌ 

ಕಯ್ಯ್‌ ನಂಬೆದವುಲು 
ಕರಂಡೆ 

ಕರಿಕ ತೆಲಿ 


ಕರಿಯ ಸಂಕಮಾಲೆ 
ಕರಿಯ 


ಕರುನೀರು 
ಕರೆ 


ಕರೆಂಕಿ 
ಕರ್ಕೆಡ್‌ 
ಕಲಂಕ್‌ 


ಕಲಿ 
ಕಲೆಂಬಿ 
ಕಲೆಂಬಿ 


ಕಲ್ಯಾನ 
ಕಲ್ಪ 
ಕಲ್ಯ ಮೊರೆ ತೆಲಿ 


ಕಲ್ಲನ ಕಬಕೆನ ಜನನಂದ ಬೂಡು 
ಕಲ್ಲೆಂದ ಕಬಕೆಂದ ಬೂಡು 


= ಭಂಡಾರಿ, ಕೌರಿಕ 


ನೈರುತ್ಯ ಮೂಲೆ 


= ಕೈನಂಬಿದಲ್ಲಿ(ಅನುಮಾನಿತ ಸತ್ಯ) 


ಡೋಲಿನಂತಿರುವ ಚರ್ಮವಾದ್ಯ 
ಗಂಜಿ ಬೇಯಿಸಿದ ನೀರು(ಕರತ ತೆಲಿ?) 
ಕರಿಯ ಸಂಕಮಾಲೆ ಮತ್ತು ಬಿಳಿಯ 
ಸಂಕಮಾಲೆ 


= ಇವು ಅಣ್ಣ ತಮ್ಮ ನಾಗ ಶಕ್ತಿಗಳು 


೧ ಕಡವು, ಹೊಳೆ ನದಿಗಳನ್ನು 
ದಾಟುವ ಭಾಗ ೨ ನೀರಿನ ಗುಂಡಿ 
ಬಿತ್ತನೆ ಮಾಡಿದ ಮರುದಿನ ಹರಿಯ 
ಬಿಡುವ ನೀರು 

ಆಡಳಿತ ವ್ಯವಸ್ಥೆಯ ಪ್ರಾದೇಶಿಕತೆ 
ಗುರುತಿಸುವಿಕೆ 

ಕರುಗಳನ್ನು ಕಟ್ಟುವ ಸ್ಥಳ 

೧ ಕಠಿಣ ೨ ಕಡು 

ಕೆರೆ, ಹೊಳೆಗಳ ರಾಡಿ ನೀರು, ಕೆಸರು 
ನೀರು 

ಬೇನೆ, ನೋವು 

ಅನಿಷ್ಟ 

ಪತ್ತಾಸ್‌ 

ಸುಮಾರು ೬ ಅಡಿ ಉದ್ದ ೩ ಅಡಿ 
ಅಗಲ ೩ ಅಡಿ ಆಳದ ಮರದ ದೊಡ್ಡ 
ಪೆಟ್ಟಿಗೆ ಪತ್ತಾಸು 

ವಿಪರೀತ ಬೇನೆ 

ಕಪಟ | 
ಮಡಕೆಯ ಅಡಿಯಲ್ಲಿ ಇರುವ ಅನ್ನ 
ಬೆಂದು ಆದ ಗಂಜಿ ನೀರು 

ಜನನದ ಬೀಡಿನ ಸ್ಥಳನಾಮ 


= ಬೀಡಿನ ಸ್ಥಳನಾಮ 


ಸಾಂಸ್ಕೃತಿಕ ಪದಕೋಶ ೨೩೩ 


ಕವುಡಿಗೆ ಈ 


ಕಾಯಿ ಕರ್ಕ್‌ ಕ = 
ಕಿನ್ನಿ | = 
ಕುಕ್ಕಿನ ಕುಡಿ ತಂಬಿಲ = 


ಕುಡುವೆ = 
ಕುದಿ/ಕುರಿ ನೀರು 
ಕುದ್‌೦ಬುಲು/ಕುಡುಂಬುಲು KN 


ಕುಪುಲು ಈ 


ಕೆಂಪುಲಜೆ ಮಲೆ = 
ಕೇಪುಲಾಜೆ ಎ 
ಕೇಲ್‌ 
ಕೇಲ್ತೆಗ್‌ = 
ಕೈ ಕೊತ್ತು ಕಾಯರ್‌ = 
ಕೊಂಬರ ಗಟ್ಟ 
ಕೊಡಿಮರ = 


ಕೊಡೆಲ್‌ ಮುಡಂಜಲ, 

ಐಲ ಕುದಿಂಪಿಲ್‌, ಮುಟ್ಟ ಬರೆಂಕಿಲ್‌= 
ಕೊಪ್ಪ = 
ಕೋಟೆ = 
ಗಂಡ ನೂಲತ್ತಾಯ ಪತ್ತಾಯ ಈ 


೨೩೪ ಮೂಲತಾನದ ನಾಗಬ್ರಹ್ಮ ... 


ಜ್ಯೋತಿಷದ ಕವಡೆ. ಇದು ಯೋನಿ 
ಸೃಷ್ಟಿಯ ಸಂಕೇತ 

ತಿರುಳು ಹುಟ್ಟದ ಕಾಯಿ 
ಕೋಳಿಯ ಮರಿ 

ಮಾವಿನ ಚಿಗುರು ಇಟ್ಟು ತುದಿಗೆ 
ಪಿಂಗಾರ ಕಟ್ಟಿದ ನೆಡಿಲ್ಲ್‌ ಎಂಬ 
ಜಾತಿಯ ಪೊದೆ ಮರದ ಕೋಲು 
ರೈತ 


= ಓಕುಳಿ ನೀರು 


ಕವುಜುಗ ಜಾತಿಗೆ ಸೇರಿದ ಸಿಳ್ಳು ಹಾಕುವ 
ಹಕ್ಕ 

ಕೆಂಬೂತ ಹಕ್ಕಿಯ ಬಣ್ಣದ 
ಗರಿಗಳಿರುವ ಹಕ್ಕಿ 

ಪಾಡ್ದನದಲ್ಲಿ ಬರುವ ಮಲೆಯ ಹೆಸರು 
ಓಕುಳಿ ನೀರು 


= ಕೇರಿ, ದಲಿತರ ಮನೆಗಳಿರುವ ಸ್ಥಳ. 


ಕೇಳಿಕೆಗೆ 
ತಾಂಬೂಲ 


= ಸ್ಥಳನಾಮ 


ಕೊಡಿ/ಚಿಗುರು ತುದಿ ಇರುವ ಕಂಬ. 
ಕೊಡಿ/ಚಿಗುರು ಇರುವ ಕಂಬ. 
ಗರಿಗಳಿಂದ ಕೂಡಿದ ಕಂಗು/ಅಡಿಕೆ 
ಮರವನ್ನು ಉತ್ಸವದ ಭಾಗವಾಗಿ 
ಭೂಮಿಗೆ ನೆಟ್ಟು ಅದರ ತುದಿಯಲ್ಲಿ 
ಬಿಳಿ ಪತಾಕೆ ಹಾರಿಸುವುದನ್ನು "ಕೊಡಿ 
ಏರಾವುನು' ಎನ್ನುತ್ತಿದ್ದರು. 


ಸ್ಥಳ ನಾಮಗಳು | 

ಪರಿಶಿಷ್ಟ ಪಂಗಡ ವಾಸಿಸುವ ಕೇರಿ 
ಬನ, ಕಾಡು 

ವಿವಾಹವಾಗಲಾರೆವು 


ಗಗ್ಗರ 


ಗಟ್ಟ ಗಟ್ಟ ಇದೆಯೇ 
ಹದಿನಾರು ಗಟ್ಟವೋ 
ಗಾವುದ 

ಗಾವರಿಸು 

ಗಿಂಡಿ ಕೋಪ 
ಗಿಂಡೆ 


ಗೆಂದ ತೆವಲಾ 
ಗೋಂಪಾರ್‌ 


ಚವಲ 
ಚವುಡಿದ ನೀರು 
ಚಾಮುಂಡಿ 


ಜಂತ್ರಿತೆ ಮಂತ್ರಿತೆ ಮಂತ್ರಿಪುನಲಾ 
ಜಯವಾಗುವ ನಾಲಗೆ 

ಜೀಕೆ 

ಜೆಲ್ಲಿ 


ಭೂತ ಪಾತ್ರಿಗಳು ಕಾಲಿಗೆ ಕಟ್ಟುವ 
ದೋಣಿಯಾಕಾರದ ಕಡಗ. 
ಇದರೊಳಗೆ ಇರುವ ವಸ್ತುಗಳು 
ಗೆಜ್ಜೆಯ ನಾದ ಹೊಮ್ಮಿಸುತ್ತದೆ 
ಹದಿನಾಲ್ಕು ಗಟ್ಟಗಳ ಪ್ರಸ್ತಾಪ 
ಶಾಸನಗಳಲ್ಲೂ ಇದೆ. 


= (ದೂರವನ್ನು ಹೇಳುವ) ಮಾರು 
= ಆವರಿಸು 


ಅತಿಯಾದ ಕೋಪ, ತಾಳಲಾಗದ ಕೋಪ 
ನಡು ಸಣ್ಣದಾದ ಹೊರ ತಳದಲ್ಲಿ 
ಉಂಗುರಾಕಾರ ಇರುವ ಪಾತ್ರೆ 

ಕೆಂಪು ಗಿಡುಗ 


= ಅಡಕೆ ಹಾಳೆಯಿಂದ ರಚಿಸಿದ 


ಸುಮಾರು ಒಂದಡಿ ಉದ್ದದ ರಚನೆ, 
ಇದನ್ನು ತಲೆಯ ಮೇಲೆ ಇಟ್ಟರೆ 
ಮುಖಿಕ್ಕೆ ಬಿಸಿಲಿನಿಂದ ಮತ್ತು ಮಳೆಯಿಂದ 
ರಕ್ಷಣೆ ಸಿಗುತ್ತದೆ. ಒದ್ದೆ ವಸ್ತುಗಳ ಭಾರ 
(ಹಟ್ಟಿಯ ಗಂಜಲದಿಂದ ಕೂಡಿದ 
ಗೊಬ್ಬರ, ನೀರು ಗದ್ದೆಯಿಂದ ಕಿತ್ತ ನೇಜಿ 
ಇತ್ಯಾದಿ) ಹೊರುವ ಪುರುಷರು ತಲೆಯ 
ಮೇಲೆ ಗೋಂಪಾರು ಇಡುತ್ತಾರೆ. 


= ಕೂದಲು 

= ಕುಳಿ ನೀರು 

= ಸೀ ದೈವ. ದುರ್ಗೆ ಶಿರಾಡಿ ಗಟ್ಟದ ಕರ್ತ 
ಮ 


ಶಿರಾಡಿ ದೈವ. ಶಿರಾಡಿ ದೈವ ಉಭಯ 
ಲಿಂಗಿ. ಆದುದರಿಂದ ಆ ಶಕ್ತಿಯನ್ನು ಇಲ್ಲೂ 
“ಚಾಮುಂಡಿ” ಎಂದು ಕರೆದಿದ್ದಾರೆ. 


= ಜ೦ತ್ರಿಯು ಮಂತ್ರಿಸುವಾಗ 


ಆಡಿದ್ದು ಮಾಡುವ ನಾಲಗೆ 


= ಬೂದಿ 
= ತಲೆತುಂಬಾ ಹೂವಿನ ಅಲಂಕಾರ 


ಸಾಂಸ್ಕೃತಿಕ ಪದಕೋಶ ೨೩೫ 


ಜೋಗಟ್ಟೆ 
ಜೋವು 
ಜ್ಯೋತಿಕೋಲು 


ತಂಗಡಿ 
ತಂಬಿಲ ಕಟ್ಟುವುದು 


ತನ್ನ ಬೀಡಿಗೆ ತಾನು ದೂರವಾದರು 
ತಮೆರಿ 


ತಮಲೆ 
ತವುಡು ಪುಡೆ 


ತಾತಾಯಿ ಮುಂಚೆ 


ತಿಂಗಳಾಗುತ್ತಾ ಸ್ನಾನ ಮಾಡುತ್ತಾರೆ 
ತೆರಿಯ 

ತೆಲಿಯೆರ್‌ 

ತುಡಿ 


ದೈಯ್ಯಾರು 

ದೋಸ -ಪೊರ್ಗುಂಡು 
ನರಕು 

ನರಯನ 

ನಾಗರ ಜೋವು 


೨೩೬ ಮೂಲತಾನದ ನಾಗಬ್ರಹ್ಮ ... 


ಸುಲಭಾಸನ 

ಮಕ್ಕಳು 

ನಾಗಬೆರ್ಮರ ಮಾಧ್ಯಮ (ಉಲ್ಲಾಯ) 
ಉಪಾಸನೆಯ ಸಂದರ್ಭದಲ್ಲಿ ಎಡದ 
ಕೈಯಲ್ಲಿ ಹಿಡಿಯುವ ಕಪ್ಪು ಕಬ್ಬು. 
ಅದರ ತುದಿಗೆ ಹಿಂಗಾರದ ಅಲಂಕಾರ 
ಇರುತ್ತದೆ. 

ಪುರುಷರ ಸಹೋದರಿ ತಂಗಡಿ. 
ಎಳನೀರು, ಹರಳು, ಅಕ್ಕಿ, ಒಂದು 
ತುಂಡು ಬೆಲ್ಲ ಇಟ್ಟು ನಾಗನಿಗೆ 
ಅರ್ಪಿಸುವುದು 
ಹೊರಗಾದರು/ಮುಟ್ಟಾದರು 
ಮಹಿಳೆಯರ ಸೋದರ ಸಂಬಂಧಿ 
(ರಕ್ಷಕ) 

ಸೋದರಮಾವ 

ತವುಡು ಹಾವು. ಕೆಂಪು ಬಣ್ಣದ ವಿಷ 
-ರಹಿತ ಪುಟ್ಟ ಹಾವು. 

ಸೀಮಂತ ಮುಗಿದು ಬಸುರಿ ತವರಿಗೆ 
ಹೋಗುವಾಗ ಕೊಡುವ ಬಾಣಂತಿ 
ಪಥ್ಯ 

ಮುಟ್ಟಾಗುತ್ತಾರೆ 

ಬಟ್ಟೆಯ ಅಥವಾ ಬೈಹುಲ್ಲಿನ ಸಿಂಬಿ. 
ತೆರಳಿದರು 

ಮೈಮೇಲಿನ ಸುಟ್ಟ ಗಾಯ 

(ತುಳು ನಿಘಂಟು) 

ಒಡತಿ ” 

ದೋಷ ತಟ್ಟುತ್ತದೆ 


= ಸೂರಿ: ಮಯಿ 


೧ ಸೂರ್ಯ ೨ ಸರ್ಪ 
ನಾಗರ ಮಗು. ಜೋವು ಎನ್ನುವುದು 
ಕನ್ಯೆಯೂ ಆಗುತ್ತದೆ. ಜೋವು 


ನೀರ್‌ ಕಂದಡಿ | ಹ 
ನೀರ್‌ ನಿಲೆತ್‌ಂಡ್‌ = 
ನೀರ್‌ ನಿಲ್ಲುವುದಿಲ್ಲ = 
ನೂಲ ಪೊರ್ಲುಗು ತೆತ್ತಿ ಉಡೆದ್‌೦ಂಡ್‌ ಇ 
ನೆನಿರೆತ್‌ಂಡ್‌ = 


ನೆಕ್ಕರೆ ಜ 


ನೆಗಪುಲ್ಲ = 
ನೇಮ = 


ಪಂಚರಂಬಿಲ ಕಟ್ಟಿಯೆರ್‌ = 
ಪಂಚಲ = 


ಪಕ್ಕಿ ಕೆಲೆಂಕಿ = 
ಪಕ್ಕಿ ಕೀಲ್ನಗ 


ಪಜಿತ್ತ ಪರಕೆಡ್‌ ಬಯಿತ್ತ ಕೋಲು ಇ. 


ಪಡಿ ಬಾವನೆ = 


ಏಕವಚನ, ಜೋವುಲು/ಜೋಕುಲು 
ಬಹುವಚನ 

ನೀರಿನೊಳಗೆ ಇರುವ ಕನ್ನಡಿ ಹಾವು 
ಗರ್ಭ ಕಟ್ಟಿತು. 

ಗರ್ಭ ಕಟ್ಟುವುದಿಲ್ಲ. 

ಒಂದೇ ಚಂದಲ್ಲಿ ಮೊಟ್ಟೆ ಒಡೆಯು 
ಕೋಳಿಯು ಫಲವತಿಯಾಗಲು, ಮೊಟ್ಟೆ 
ಇಡಲು ಸಿದ್ಧ ಆದಾಗ ಒಂದು ಸ್ವರ 
ಹೊರಡಿಸುತ್ತದೆ. ಆ ಸ್ವರ ಕೇಳಿದಾಗ 
ಕೋಳಿ ಕರೆಯು/ನೆರೆಯು ಎನ್ನುತ್ತಾರೆ. 
೧ ಒಂದು ಭೂತ. ೨ ಭೂತ ನರ್ತಕರ 
ಒಂದು ಪಂಗಡ 

ನೀರಿನಿಂದ ಮೇಲೆದ್ದ 

ತೇಲುವ ಕಲ್ಲು 

ನಿಯಮ, ತುಳುನಾಡಿನಲ್ಲಿ ರಾಜನ್‌, 
ಅರಸು ಶಕ್ತಿ ದೈವಗಳಿಗೆ ಜರಗುವ 
ನರ್ತನ ಸೇವೆ, ದ್ರಾವಿಡ/ನೆಲದ 
ಸಂಪ್ರದಾಯದ ಉಪಾಸನೆ. 

ಐದು ತಂಬಿಲ ಕಟ್ಟಿದರು(9) 

೧ ಪಂಚ ಅಲವು, ಪಂಚಲೋಹ ೨ 
ಪಂಚಲೋಹದ ಕತ್ರಿ, 

ಹಕ್ಕಿ ಕಿರುಚಿ 

ಪಕ್ಷಿಗಳು ಚೀರುವಾಗ 

೧ ಹಸಿ ಹರಕೆಗೆ (ಬೆಪ್ಪು ಭಸ್ಮಬೈಹುಲ್ಲಿನ 
ಬಡಿಗೆ(ಇದು ಅನುಮಾನಿತ ಅರ್ಥ) 
ಪಡಿ ಗೌರವ(ಒಂದು. ಹೊತ್ತಿನ ಅಥವಾ 
ಒಂದು ದಿನದ ಊಟಕ್ಕಾಗುವಷ್ಟು ಅಕ್ಕಿ 
ಮತ್ತು ಇತರೆ ವಸ್ತು) * 

ಒಳಕೋಣೆ ಅಥವಾ ಚಾವಡಿಯ 
ಅಂಚಿನ ಮರದ ಹಲಗೆ ಪಟ್ಟಿ 

ಒಡವೆ. 


ಸಾಂಸ್ಕೃತಿಕ ಪದಕೋಶ ೨೩೭ 


ಪನಿಯರ್ದನ 
ಪನೆ ತತ್ರ 


SRS ಜಿ ಶೌಿಶ್ನಿಶ್ರಿಶ್ತಿ ಕ್ರ 

8೬ ಟ್ರೇಲ್‌ ಶ್ಚ 
ಗ್ದ ಲ್ಪ 
೭೩೬ 


ಪಾಪೆ 
ಪಾಲೆ ಮರ 
ಪಾಲೆ 


ಪಾಲೆಗ್‌ ನಿರೆತ್ತೆರ್‌ 


ಪಾವೊರಿ 


ಪಾಸಾಡಿ 
ಹಿ೦ಜನಿ 


ಪುಕುಳಿ ಸರ 


೨೩೮ ಮೂಲತಾನದ ನಾಗಬ್ರಹ್ಮ ... 


= ಶುದ್ಧ ಮಾಡಲು 


ಪನೆ ಮರದ ಎಲೆಯಿಂದ ಸಿದ್ಧಪಡಿಸಿದ 
ಸಾಂಪ್ರದಾಯಿಕ ಕೊಡೆ 


= ಮಕ್ಕಳು 

= ಪರ ಅಡಿ, ಹಳೆಯ ಅಡಿ. 

= ಹರಿವು, ದಾರಿ 

= ೧ ಕೆಟ್ಟದ್ದು, ಹಾಳು ೨ ಮೂತ್ರ 

ಹ ಶುದ್ಧ 

= ದೈವ ಭೂತಗಳಿಗೆ ಅರ್ಪಿಸುವ ಆಹಾರ, 


ನೈವೇದ್ಯ 

ಹಾಕು 

ಕಾಲುವೆ, ತೋಡು ದಾಟಲು ಹಾಕುವ 
ಮರದ, ಅಥವಾ ಕಲ್ಲಿನ ಸಾಧನ 


= ಪ್ರತಿರೂಪ, ಬೊಂಬೆ, ರೂಪ 
= ಹಾಲುವಾನ ಮರ. 


ಅಡಕೆಯ ಮರದ ಗರಿಯಲ್ಲಿ ಬರುವ 
ಹಾಳೆ 

ಹಾಳೆಗಾದರು. ಎಳೆ ಕೂಸನ್ನು ಅಡಿಕೆ 
ಹಾಳೆಯಲ್ಲಿ ಮಲಗಿಸು. 

ಇಂಬಳ 


= ೧ ಮೂಲದಾಳು, ೨ ಜೊತೆಗೆ 


ಹೋಗುವ ವ್ಯಕ್ತಿ 


= ಚೇನೀ ಕಪ್‌ 
= ಸುಟ್ಟ ಶವದ ಬೂದಿ, ಎಲುಬು ಇತ್ಯಾದಿ 


ಕುಂಡೆಯಡಿ ನೀರು ಬರುವ ಒಂದು 
ಕಾಯಿಲೆ. 
ಹೊಗಳು 


= ಪುದ ಬಣ್ಣದ(ಪುದ ಒಂದು ಸುಂದರ 


ವಾದ ಪಕ್ಷಿ) 


On 


= ಜಗಿಯಬೇಕೆಂಬ ಚಪಲ (9) 
= ಹುಟ್ಟು ಹೆಸರು 


Ak MA 


ಪುಲ ಪಾರಾವುನು 
ಪುಲ 


ಪೂಕರೆ ಕಂಬುಲ 
ಪೂಕರೆನ ಕಂಬುಲ ಸೀಮೆ 


6 


ಲು 
ದ್ದ್‌ | 
ಣ್ಣು ಜೋವು 
ರಿ 


ಪ 


ob 


ಪೊಲ್ಸು 

ಬಂದ್‌ ಬಂದೊಳಿಗೆ 
ಬಗ ಬಗ ಬೆವರು 
ಬತ್ತಡ 

ಬಯಿಪನೆ 


ಬರ 
ಬರಿಂಕ 
ಬರೆಂಕೆ 
ಬಕ್ಕೆ 
ಬಲ 


ಬಲಿ 


ಬಲಿಪ 
ಬಲ್ಯಾಯ 


= ಹೆತ್ತ ಸೂತಕ ಕಳೆಯುವುದು 


ಹೆತ್ತ ಕಳ (ತುಳು ನಿಘಂಟು) (ಆದರೆ 
ನನ್ನ ಪಾಡ್ದನಕಾರರು ಕೊಟ್ಟ ವಿವರಣೆಯ 
ಪ್ರಕಾರ ನಾನು ಅನುವಾದಿಸಿದ್ದೇನೆ) 
ಪೂಕರೆ ಹಾಕುವ ಕಂಬುಲ 


= ಅರಸ್ತಾನ ಸೂಚಿಸುವ ಕಂಬುಲ ಗದ್ದೆಗೆ 


ಹಾಕುವ ಪೂಕರೆ. 

ಹೋಲು, ಅಡಿಕೆ. ಹೋಲು 

ಹೆತ್ತು (ದಾತ-ಹುಪ) 

ಹೆಂಗುಸು 

೧ ಚೆನ್ನೆಯಾಟದ ಸೋಲು ೨ ಅವಲಕ್ಕಿ 
ಅರಳು ಬೆಲ್ಲ ಹಾಕಿ ಬೆರೆಸಿದ ತಿನಿಸು 
ಲಕ್ಷಣ 


ಇ ಅಲ್ಲಾಡದಂತೆ ಮಾಡು, ಮೊಹರು ಹಾಕು 


ಆತಂಕದ ವಿಪರೀತ ಬೆವರು 

ಬಸದಿ 

ಹಟ್ಟಿಯಲ್ಲಿ ಹಸುಗಳು ನಿಂತು ಹುಲ್ಲು 
ತಿನ್ನಲು ಇರುವ ಕಟ್ಟೆ. 

ವಿಚ್ಛೇದನ, ಬಿಡುಗಡೆ 

ಸಣ್ಣ ಜಾತಿಯ ಜಿಂಕೆ 

ಬಾಳಿಕೆ ಮನೆ 

ಗಟ್ಟಿ ತೊಳೆ ಇರುವ ಹಲಸು 

ಅಡುಗೆ ಮಾಡಿಟ್ಟ ಪಾತ್ರೆಗಳನ್ನು ಅಟ್ಟದಲ್ಲಿ 
ತೂಗುಹಾಕಲು ಮೂರು ಎಳೆ ಹಗ್ಗದಿಂದ 
ರಚಿಸಿರುವ ತೂಗು ಹಗ್ಗ 

೧ ಅರ್ಪಣೆ ೨ ಪ್ರದಕ್ಷಿಣೆ, ೩ ಸಂಚಾರ 
ಹೋಗುವುದು 

ಹೆಬ್ಬುಲಿ * 

ಅಪೇಕ್ಷಿತರ ಮನೆಗೆ ಹೋಗಿ ಜ್ಯೋತಿಷ 
ಹೇಳುವ ವರ್ಗ. ಇವರು ಬ್ರಾಹ್ಮಣರಲ್ಲ 
ಮಾಂಸಾಹಾರಿಗಳು. ಉತ್ತರ ಭಾರತದ 


ಸಾಂಸ್ಕೃತಿಕ ಪದಕೋಶ ೨೩೯ 








ಬುಲೆಕರಿ 
ಬೆಂದ್ರ್‌ 
ಬೆಡಿ 
ಬೆಪ್ಪು ತೆಗೆ 
ಬೆಪ್ಪು 
ಬೇಷ 
ಬೋನ 
ಬಟಿ(ಬರಿ) 


ಭಂಡಾರಿ 
ಮಂಗಿ 

ಮಂಜ ಕೊಟ್ಯ 
ಮಜಲು 


ಮಡಿವೊಡಾಂಡ 
ಮದುಮಗ 
ಮದುವೆ ಮಯಿಸ್‌ರ 


ಮಧು 
ಮನಿಪನ 
ಮನಿಪನಾ 
ಮಯನ 


ಒಂದು ಜಾತಿಯ ಹಾವು 

ಸ್ನಾನಕ್ಕಾಗಿ ಅಂಡೆಯಲ್ಲಿ ಕಾಯಿಸಿದ ನೀರು. 
೧ ಸ್ಥಳೀಯ ಸಿಡಿಮದ್ದು ೨ ಕೋವಿ 
ಹದವಾದ ಬಿಸಿನೀರು ಸ್ನಾನ 

ಅಲ್ಪ ಬಿಸಿ 

ವೃಷಭ ಮಾಸ 

ಊಟ, ಆಹಾರ 

ವಂಶ. ತುಳುವಿನಲ್ಲಿ ಬಜೆ ಎಂದು 
ಪ್ರಯೋಗದಲ್ಲಿದೆ. ಹೀಗಾಗಿ "ಬಣೌಗಟ್ಟ' 
ಅಂದರೆ ವಂಶ ಎಂದು ನಾನು 
ಅರ್ಥೈಸಿದೆ. ಬರಿ ಎಂದರೆ ಪಕ್ಕದ್ದು 
ನೆರೆಯದ್ದು ಆಗುತ್ತದೆಯಾದರೂ ಇಲ್ಲಿ 
ಆ ಅರ್ಥ ಸರಿ ಹೊಂದುವುದಿಲ್ಲ 

ಕ್ಲೌರಿಕ 

ಮಂಗಳ, ಸಂಸ್ಕಾರ-ಮದುವೆ 

ದೈವ ಗುಡಿ 

ಬೆಟ್ಟು ಬಯಲು ಗದ್ದೆಯ ನಡುವೆ ಇರುವ 
ದ್ದೆ 

ಮಡಿಸುವ ಮೊದಲು ಮುಗಿಯಬೇಕಾದರೆ 
ಗಂಡ 

ಮದುವೆಯ ಕೂಡು ನುಡಿ, ಮದುವೆ 
ಸೌಭಾಗ್ಯ 

ಮದಿಪು, ನುಡಿ 

ದೈವ 

ಮನಿನಾಗ 

ಮರದಿಂದ, ಹಣ್ಣಿನಿಂದ ಒಸರುವ 
ಅ೦ಟು ದ್ರವ್ಯ 

ಅರಸು ದೈವಗಳ ಆಲಯ ಉದಾ: 
ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನ 
ಮಾಡ. 


ಸಾಂಸ್ಕೃತಿಕ ಪದಕೋಶ ೨೪೧ 


ಮಾನಿ ಮನಿವುಲು = ಮನುಷ್ಯರು ಮಾತನಾಡುವಲ್ಲಿ 


ಮಾನೆದಿ ಹ್ಮ = ೧ ಜೀತದ ಹೆಣ್ಣು ೨ ಒಂದು ಪರಿಶಿಷ್ಟ 
ವರ್ಗದ ಹೆಣ್ಣು 

ಮಾನೆರ್‌ ' = ಜೀತದಾಳು, ಮೂಲದಾಳು, ದಲಿತವರ್ಗ 

ಮಾನ್ಯ = ೧ ಜೀತದಾಳು ೨ ಒಂದು ಪರಿಶಿಷ್ಟ ವರ್ಗ 

ಮಾಯೆ = ಅಲೌಕಿಕ 

ಮಾವೊರಿ ಗಂಗೆ = ಪಾಡ್ದನದಲ್ಲಿ ಬರುವ ನದಿ ಮಾಸಾಡಿ 
ಮೇಲಾಯಿ ಪುವದರನದ 

ಉಲ್ಲಾಯ = ಮಾಸಾದಿಗರಲ್ಲಿ ಮೇಲಾದ 

ಮಾಸಾಡಿ = ಮಾಸಾದಿಗ 

ಮಾಸಾದಿಗ ': = ಬಂಟರ ಒಂದು ವೃತ್ತಿನಾಮ, ಕುದುರೆ 
ದಳದ ನಾಯಕ 

ಮುಂಗುಲಿ ಪೊಂಜೊವು = ಮುಂಗುಲಿ ವಂಶದ ಹೆಂಗುಸು 

ಮುಂಗುಲಿ = ಮುಂಗುಸಿ 

ಮುಂಡು = ೧ ಕಳ್ಳು ತುಂಬಿಸಿಡುವ ಪಾತ್ರೆ ೨ ಹಸುವಿನ 
ಗಂಡು ಕರು 

ಮುಗೆಲಿ ಪಾಂಬು = ಹಾವಿನ ಭಿನ್ನ ವರ್ಗ 

ಮುಚ್ಚಿರೆ = ಒಂದು ಜಾತಿಯ ಮರ 

ಮುಡರೆ = ಮೂಡು ಕರೆ, ಆಡಳಿತದ ಘಟಕ 

ಮುಡಿ = ೧ ಹೆಡೆ ೨ ಅಕ್ಕಿ ಮುಡಿ ೩ ಅಣಿ 
೪ ಹೆಡೆಗಳ ಅಲಂಕರಣದ ಪ್ರಭಾವಳಿ 

ಮುತ್ತಿತು/ಮುತ್ತು = ನಾಶವಾಗು 

ಮುದ್ದ ನರಯನೆ = ಎಳೆ ನಾಗರ, ಸರ್ಪ 

ಮುನ್ನಿ = ೧ ಪಂಚೆಯ ತುದಿ ೨ ಬಾಲ 

ಮುಲಗಟ್ಟ = ಪಾಡ್ದನದಲ್ಲಿ ಬರುವ ಗಟ್ಟ 

ಮೂಲಕ್ಕೆ ಕೋಳಿ ಬಿಡು = ಮೂಲತಾನದ ನಾಗ ಬೈರ್ಮ ಮತ್ತು 


ಪರಿವಾರ ದೈವಗಳಿಗೆ ಕೋಳಿ ಬಿಡುವುದು. 
ಹೀಗೆ ಬಿಡುವ ಕೋಳಿಗಳನ್ನು ಸರ್ಪಗಳು 
ನುಂಗುತ್ತವೆ. 

ಮೂಲದ ಮಾನೆ = ಜೀತದಾಳು 


೨೪೨ ಮೂಲತಾನದ ನಾಗಬ್ರಹ್ಮ ... 








ಮೊಡಂಕ್‌ 
ರಾಜ ಮಾಡ 


ರಾಜನ ಅವಲಕ್ಕಿ 
ರೆಂಜತ್ತಿರೆ ಮಾಡೊ 


ಲೆಪ್ಪಾಯೆರ್‌ 
ವಯರದ ಹೆಣ್ಣು 
ವ್ತಿ 


ವಾಗೊ 
ವಾವೊರಿ 


ಸಂಕಲಪ 
ಬ 


ಸಂಚಲ 
ಸಂತಾನದ ಉತ್ತರ ಫಲ 


ಸಿರಿಯು ಕನಿಲಡ್‌ 


ಇ: 
ಸುತ್ಯ 


ಮಯೂರಿ 

ವ್ಯಂಗ 

ಸೀಮೆ ಅಥವಾ ಮಾಗಣೆಯ ಅರಸು 
ದೈವಗಳ ಉಯ್ಯಾಲೆ ಇರುವ ಕಟ್ಟಡ 
ರಾಜ ಕಯಮೆ ಎನ್ನುವ ಜಾತಿಯ ಭತ್ತದ 
ಅವಲಕ್ಕಿ 

೧ ಬಕುಳದ ಹೂವಿನ ಮಾಡ ೨ ನಾಗ 
ಬ್ರಹ್ಮರ ಕ್ಷೇತ್ರ 

ಕರೆಸಿದರು 

೧ ಓಡಾಡುವ ಹೆಣ್ಣು 

ರೂಢಿಯಲ್ಲಿ ಪಂಜುರ್ಲಿಯ ಜೊತೆ ಇರುವ 
ಒಂದು ಹೆಣ್ಣು ದೈವ. 

ಭಾಗ್ಯ 

ಇಂಬಳ, ಕರಿಯ ಸಂಕಪಾಲೆ 
ಸಂಕಪಾಲೆ ಅಪ್ಪ (ಸಂಕಪಾಲೆ ಎನ್ನುವುದು 
ಉಲ್ಲಾಯನ ಸರ್ಪ ರೂಪ) 

ಸಂದೇಹ 

ಸಂತಾನ ಮುಂದುವರಿಯುವ ಫಲ, ಹೆಣ್ಣು 
ಮಗು 

ಪರಿಚಾರಿಕೆ 

ಕೊಡೆ 

ಸೋದರ ಮಾವ 

ಸಾವಿರ ಆಳ 

ಕವಡೆ 

ನೋಡಲು 

ಅರ್ಪಣೆ 

ಕೊಂಬಿನ ಗಿಂಡೆ, ಸರ್ಪ ಶಿಲ್ಪ ಇರುವ 
ಗಿಂಡೆ 

ಸಿರಿ ಬೆಳೆಯಲಿ 

ದೇವರಿಡುವುದು. ಒಂದು ಬಾಳೆಯೆಲೆಯಲ್ಲಿ 
ಒಂದು ಸೇರಿಕ್ಕಿ, ೨೫ ವೀಳ್ಯದೆಲೆ, ಒಂದು 


ಸಾಂಸ್ಕೃತಿಕ ಪದಕೋಶ ೨೪೩ 


ಸೂಡದುಲಿ 
ಸೋಮ ವಂಶ 
ಹನೆ (ಪನೆ) ಹಾಕಿದ ಬಾವಿ 


ಹೆಣ್ಣು ಮಾತನಾಡಲು 
ಹೇಳಿದ್ದು ಹೊರಳುವ ಮೊದಲೇ 


೨೪೪ ಮೂಲತಾನದ ನಾಗಬ್ರಹ್ಮ ... 


ಇಡಿ ಹಸಿ ಅಡಿಕೆ, ಒಂದು ಜುಟ್ಟು ಇರುವ 
ತೆಂಗಿನಕಾಯಿ, ಒಂದು ಕಾಲು ಪಣವು 
ಇಟ್ಟು ದೇವರನ್ನು ಉಂಡು ಮಾಡುವ 
ಜನಪದ ಪದ್ಧತಿ 

ತೋಡು ಬದಿ (ನೀರಿನ ಬಳಿ) 

ಚಂದ್ರ ವಂಶ 

೧ ಏತದಿಂದ ನೀರು ತೆಗೆಯುವ ಬಾವಿ 
೨ ಪರಂಪರೆಯ ಮನೆಗಳ ಬಾವಿಗೆ 
ಬಿಂದಿಗೆ ಇಳಿಸುತ್ತಿರಲಿಲ್ಲ. ಮರದ ಮರಿಗೆ 
ಬಾವಿಯ ಏತದಲ್ಲಿ ಸದಾ ಇರುತ್ತಿತ್ತು. 
ಏತದಲ್ಲಿ ಕುಡಿಯಲು ನೀರು 
ತೆಗೆಯುತ್ತಿದ್ದರು. ಈಗಲೂ ಕೆಲವು ದೈವ 
ನೆಲೆಯ ಪರಂಪರೆಯ ಬಾವಿಗಳಲ್ಲಿ 
ಇಂತಹ ಏತ ಬಾವಿಗಳಿವೆ. 

ಹುಡುಗಿ ಗೊತ್ತುಮಾಡಲು 

ಹೇಳಿದ ನಾಲಗೆ ಮರಳಿ ಮಡಚುವ 
ಮೊದಲು 


ಕ್ರಸಂ. 


೧೦. 


೧೨. 


೧೩. 


೧೪. 


೧೫. 


ನಮ್ಮ ಪ್ರಕಟಣೆಗಳು 


ಕೃತಿಯ ಹೆಸರು ಲೇಖಕ/ ಸಂಪಾದಕರ ಹೆಸರು 


ಇಂದಿನ ಕನಸು ನಾಳಿನ ನನಸು 
ಸಂ : ಪ್ರೊ. ಅಂಬಳಿಕೆ ಹಿರಿಯಣ್ಣ 


ಜಾನಪದ ವರ್ಷ-೨೦೧೧ 
ಸಂ: ಡಾ. ಎಸ್‌.ಪಿ. ಪದ್ಮಪ್ರಸಾದ್‌ 


ಜಾನಪದ ವಸ್ತುಕೋಶ 
ಸಂ :ಪ್ರೊ ಸಚಿ. ರಮೇಶ 


ಕೇರಳದ ಜನಪದವೀರ ತಚ್ಚೋಳಿ ಒದೇನನ್‌ 
ಡಾ. ಕೆ. ಕಮಲಾಕ್ಷ 


ಕಾಡುಗೊಲ್ಲರ ಕೋಲಾಟದ ಪದಗಳು 
ಸಂ : ಮೋಹನಕುಮಾರ ಎನ್‌. 


ತುಳುನಾಡಿನ ಜನಪದ ಕತೆಗಳು 
ಸಂ: ಡಾ. ಪಾಲ್ತಾಡಿ ರಾಮಕೃಷ್ಣ ಆಚಾರ್‌ 


ಕರ್ನಾಟಕ ಸಂಶೋಧನ ಜಾನಪದ 
ಸಂ: ಪ್ರೊಎ.ವಿ. ನಾವಡ 


ಮಲೆನಾಡ ನುಡಿಕೋಶ 
ಸಂ: ವೇಣಾಕ್ಷಿ ಎಸ್‌.ಡಿ. 


ಬುರ್ರಕಥಾ ಜಯಮ್ಮ 
ಡಾ. ಕೆ. ಪ್ರೇಮಕುಮಾರ 


ಗೊಂಬೇಗೌಡರ ರಾಮನಗೌಡರು 
ಡಾ. ಚಂದ್ರಪ್ಪ ಸೊಬಟಿ 


ನಮ್ಮ ಪರಿಸರದ ಲಂಬಾಣಿಗರು 
ಡಾ. ಮಲ್ಲಿಕಾರ್ಜುನ ಕುಂಬಾರ 


ಕಾಡುಗೊಲ್ಲರ ಬೆಡಗಿನ ಪದಗಳು 
ಸಂ : ಶ್ವೇತಾ ಎಂ.ಬಿ, ಶ್ರೀ ಮೋಹನಕುಮಾರ್‌ ಎನ್‌. 


ಹುಮಾಯೂನ್‌ ಹರಲಾಪುರ 
ಡಾ. ವೃಷಭಕುಮಾರ 
ಅಪ್ಪಗೆರೆ ತಿಮ್ಮರಾಜು 
ಶ್ವೇತಾ ಎಂ.ಬಿ. 


ನೆಲದ ನೆನಪು 
ಡಾ. ಜಯಪ್ರಕಾಶ್‌ ಶೆಟ್ಟಿ ಹೆಚ್‌, ಡಾ. ಚಿಕ್ಕಮಗಳೂರು ಗಣೇಶ 


ಬೆಲೆ 


೧೦೦.೦೦ 
೧೦೦.೦೦ 
೧೪೦.೦೦ 
೧೪೦.೦೦ 
೮೦.೦೦ 
೧೦೦.೦೦ 
೯೫೦.೦೦ 
೧೫೦.೦೦ 
೪೦.೦೦ 
೮೦.೦೦ 
೬೦.೦೦ 
೬೦.೦೦ 
೬೦.೦೦ 
೮೦.೦೦ 


೨೦೦.೦೦ 





೧೬. 


೧೭ 


೧೮. 


೧೯. 


ವಿವಿ. 


೨೫. 


೨೭ 





ನಮ್ಮ ಗಿಡಮರಬಳ್ಳಿಗಳು 


ಶಾಂತಿ ನಾಯಕ ೪೦.೦೦ 
ದೇಶೀಯ ಕೃಷಿ ಹತೋಟಿ ಮತ್ತು ಸಂರಕ್ಷಣಾ ಕ್ರಮಗಳು 

ಸಂ : ಪ್ರೊ ಪ್ರಕಾಶ ಕಮ್ಮರಡಿ ೧೦೦.೦೦ 
ಜಾನಪದ ವರ್ಷ-೨೦೧೨ 

ಸಂ : ಡಾ. ಕೆ.ವಿ. ಮುದ್ದವೀರಪ್ಪ ೧೨೦.೦೦ 
ದಕ್ಷಿಣ ಭಾರತೀಯ ದೇಶೀ ಕೃಷಿವಿಜ್ಞಾನ ಕೋಶ (ಎರಡು ಸಂಪುಟಗಳು ಸೇರಿ) 

ಪ್ರಸಂ : ಪ್ರೊ. ಅಂಬಳಿಕೆ ಹಿರಿಯಣ್ಣ ೧೦೦೦.೦೦ 


ಕಾ.ನಿ.ಸಂ : ಪ್ರೊ ಆದ್ರಿಯಸ್‌ ಸುಂದರಂ, 
ಸಂ: ಪ್ರೊ. ಸಚಿ. ರಮೇಶ 


ವಿಸ್ತತ ಜಾನಪದ ಗ್ರಂಥಸೂಚಿ 
ಸಂ: ಪ್ರೊ ಅಂಬಳಿಕೆ ಹಿರಿಯಣ್ಣ ೭೦೦.೦೦ 
ಸಂ : ಶ್ರೀ ಕ್ಯಾತನಹಳ್ಳಿ ರಾಮಣ್ಣ, ಶ್ರೀ ಟಿ.ಎಸ್‌. ರಾಜಪ್ಪ 


ಮೂಲತಾನದ ನಾಗಬ್ರಹ್ಮ ಮತ್ತು ಪರಿವಾರ ದೈವಗಳ ಪಾಡ್ದನ 


ಸಂ : ಡಾ. ಇಂದಿರಾ' ಹೆಗ್ಗಡೆ ೧೫೦೦೦ 
ಉತ್ತರ ಕನ್ನಡ ಕರಾವಳಿಯ ಜನಪದ ಕತೆಗಳು 

ಸಂ : ಶಾಂತಿ ನಾಯಕ ೧೨೦.೦೦ 
Manteswamy Epic Tradition of South Karnataka 

Prof. Ambalike Hiriyanna ೨೮೦.೦೦ 
Dakshinatya Abhinaya Siddhanta 

Dr. Guru Rao Bapat ೧೦೦.೦೦ 
ನಾಡವರ ಜಾನಪದ ತವನಿಧಿ 

: ಪ್ರೊ ಎನ್‌.ಆರ್‌. ನಾಯಕ ೨೬೦.೦೦ 


The Bayalatas of North Karnataka 
Dr. Basavaraja Malashetty 


Translated by: Dr. Parvathi G Aithal ೧೩೦.೦೦ 
ತಾತ್ಕಾ-ಬಾಪು ಅವರ ಲಾವಣಿಗಳು 
ಸಂ: ಡಾ. ಹರಿಲಾಲ ಪವಾರ ೮೦.೦೦ 


ಪೂಜಾರಿ ಶಿವಣ್ಣ ಹೇಳಿದ ಜುಂಜಪ್ಪ ಮಹಾಕಾ 
ಸಂ: ಡಾ. ತೀ.ನಂ. ಶಂಕರನಾರಾಯಣ, ಡಾ. ಎಂ.ಎನ್‌. ವೆಂಕಟೇಶ್‌ ೧೭೦.೦೦ 


ಬೆಳಗಲ್ಲು ವೀರಣ್ಣ 
ಡಾ. ಎಂ.ಎನ್‌. ವೆಂಕಟೇಶ್‌ 


ಮಂಜಮ್ಮ ಜೋಗತಿ 
ಡಾ. ಚಂದ್ರಪ್ಪ ಸೊಬಟಿ 
ಡಾ. ಪಿ.ಕೆ. ರಾಜಶೇಖರ 
ಸಂಗಮೇಶ ಎಸ್‌. ಗಣಿ ೧೨೦.೦೦ 


ಜಾನಪದ ಜಗಲಿ (ಸಂಶೋಧನಾ ಅರ್ಧವಾರ್ಷಿಕ ಪತ್ರಿಕೆ) 
ಸಂಚಿಕೆ-೧, ೨, ೩ ೩ ೪ 
ಬಿಡಿ ಪ್ರತಿಗೆ ೫೦.೦೦ 





೨೪೬ 





ಳಿ 


ಜಾನಪದದ ಸಮೃದ್ಧತೆಗೆ ಕನ್ನಡ ನಾಡು ಹೆಸರುವಾಸಿ. ನಾಡಿನ 
ಜನಪದರ ಬದುಕು, ಭಾಷೆ, ಆಚಾರ-ವಿಚಾರ, 
ಉಡುಗೆ-ತೊಡುಗೆಗಳು ತುಂಬಾ ಆಕರ್ಷಕ ಜೊತೆಗೆ 
ಸಂಶೋಧನಾಯೋಗ್ಯವಾದ ಸಂಗತಿಗಳಾಗಿವೆ. ಒಂದು ನಿರ್ದಿಷ್ಟ 
ಪ್ರದೇಶವಾಸಿಗಳ ಭಾಷೆಯು ಕೇವಲ ಮೌಖಿಕ ಸಾಹಿತ್ಯವನ್ನು 
ಮಾತ್ರ ಅಡಕವಾಗಿರಿಸಿಕೊಂಡಿರುವುದಿಲ್ಲ. ಬದಲಾಗಿ ಅನೇಕ 
ಸಾಂಸ್ಕೃತಿಕ ಸಂಗತಿಗಳನ್ನು ಗರ್ಭೀಕರಿಸಿಕೊಂಢಿರುತ್ತದೆ. ಇಂತಹ `` 
ವಿಚಾರಗಳನ್ನು ಶೋಧಿಸಲು ಅ೦ತರ್‌ಶಿಸ್ತೀಯ ನೆಲೆಯಲ್ಲಿ 
ಸಂಶೋಧನೆ ಆಗಬೇಕಿರುವುದು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ 
ಕರ್ನಾಟಕದ ಕರಾವಳಿ ಭಾಗದ ತುಳು ಭಾಷೆ ಮತ್ತು ಪಾಡ್ದನ 
ಸಾಹಿತ್ಯ ಸಂಶೋಧನೆಯ ಮುಖ್ಯ ಆಕರಗಳಾಗಿವೆ. ತುಳುವರ 
ನೆಲದ ಸಂಸ್ಕೃತಿಯ ವಿಶಿಷ್ಟ ಉಪಾಸನೆ ಎ೦ದರೆ ಭೂತಾರಾಧನೆ. 
ರೂಢಿಯಲ್ಲಿರುವ ಈ ಉಪಾಸನಾ ಪದ್ಧತಿಯ ಜೊತೆಗೆ ಹುಟ್ಟು 
ಪಡೆದುಕೊಂಡಿರುವುದು ಮೌಖಿಕ ಕಥನಕಾವ್ಯ. ಮೌಖಿಕ 
ಸಾಹಿತ್ಯದ ಶ್ರೀಮಂತಿಕೆಯ ಗಣಿಗಳಂತಿರುವ ಪಾಡ್ದನಗಳನ್ನು 
ಸಂಗ್ರಹಿಸುವುದು ಮುಖ್ಯವೇ. ಜೊತೆಗೆ ಅವುಗಳ ಬಹುಮುಖೀ 
ವಿಶ್ಲೇಷಣೆಯು ತುಳು ಸಮುದಾಯದ ಬದುಕಿನ ಬಹುಸ್ತರದ 
ಸಾಂಸ್ಕೃತಿಕ ಸಂಗತಿಗಳ ಮೇಲೆ ಬೆಳಕು ಚೆಲ್ಲಲು 
ಸಹಾಯಕವಾಗಬಲ್ಲದು. ಇಂತಹ ಗ್ರಹಿಕೆಯಿಂದಲೇ ಪ್ರಸ್ತುತ 
"ಮೂಲತಾನ ನಾಗಬ್ರಹ್ಮ ಮತ್ತು ಪರಿವಾರ ದೈವಗಳ ಪಾಡ್ಬನ' 
ಕೃತಿ ರೂಪು ತಾಳಿದೆ. ಅಮೂಲ್ಯವಾದ ತುಳು ಪಾಡ್ದನಗಳು ಇಲ್ಲಿ 
ಸಂಗ್ರಹಗೊಂಡಿದ್ದು, ತುಳು ಸಂಸ್ಕೃತಿಯನ್ನು ಅರಿಯುವಲ್ಲಿ ಈ 
ಕೃತಿ ಆಕರವಾಗಬಲ್ಲದು. ಇಂತಹ ಕೃತಿಯನ್ನು 
ಸಿದ್ಧಪಡಿಸಿಕೊಟ್ಟಿರುವ ಡಾ. ಇಂದಿರಾ ಹೆಗ್ಗಡೆ ಅವರಿಗೆ 
ವಿಶ್ವವಿದ್ಯಾಲಯದ ಕೃತಜ್ಞತೆಗಳು ಸಲ್ಲುತ್ತವೆ. 
೫ ಪ್ರೊ ಅಂಬಳಿಕೆ ಹಿರಿಯಣ್ಣ 
ಕುಲಪತಿ 






॥| 


ಉಳದ ಕ 


63ರ. ಜೋರ್‌ 
WNUTS ಟು ಓಟ AUT ಕ ಒಟ್ಟಿ 


ಈರ್ನಾಟಹ ಜಾನಪದ ವಿಶ್ವವಿದ್ಯಾಲಯ 


Ill 


ಕ್‌: ೧೫೦/ 


37 















































9 


೨9901೯೭೭ “YD 20 0೯ 1371) 2/0) : 12 pauug 





